ಸಪ್ತಸಾಗರದಾಚೆಯೆಲ್ಲೋ. . . . - 


ಜಿ.ಟಿ. ನಾರಾಯಣರಾವ್‌ 


೧೯೯ 
ಅತ್ರಿ ಬುಕ್‌ ಸೆ೦ಟರ್‌ 
೪ ಶರಾವತಿ ಕಟ್ಟ ಕಡ ಬಲ್ಮಠ ಮಂಗಳೂರು ೫೭೫೦೦೧ 
ದೂರವಾಣಿ ೦೮೨೪ ೪೨೫೧೬೧, ೪೯೨೩೯೭ 


SAPTASAGARADACHEYELLO. .... [Somewhere beyond the 
seven seas. . . . | travelogue-memoirs (journey to the United States 
of America and meeting with Professor S. Chandrasekhar) written 
by G. T. Narayana Rao, 8 Athree, Kamakshi Hospital Road, Saras- 
watipura, Mysore 570009 (phone 0821 543759). Published by 
G. N. Ashokavardhana for Athree Book Centre, 4 Sharavati 
Building, Balmatta, Mangalore 575001 (phones 0824 425161, 
492397). 


pages 1111 + 328, illustrated Price : Rs 60 


© Author 1999 


Cover page design : R. 5. Mohan Murthy 
and N. S. Ram Goutham 
Photographs : ಆ. N. Anandavardhana 


Typeset and printed at Sri Shakti Electric Press 
Jayanagara Mysore 570014 (phone 0821 567775) 


ನಿವೇದನೆ 


ಆತ್ಮೀಯ ಹಿರಿಯ ಸನ್ಮಿತ್ರ ಮತ್ತು ಉನ್ನತ ಮೌಲ್ಯಾನುಷ್ಠಾನಿ 
ಎಚ್‌. ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌ (೧೯೨೦) 
ಅವರಿಗೆ 


ಕಡಿಮೆ ನುಡಿಗಳಲಿ ಗಹನ ಚಿ೦ತನೆಯ 
ಗಾನಧಾಟಿಯಲಿ ಶಬ್ದಮುತ್ತುಗಳ 
ನೇಯ್ದ ಮಾಂತ್ರಿಕರು ನಮ್ಮ ಎಚ್ಚೆಸ್ಕೆ : 
ಮೋಡಿ ಮಾಡುತಲಿ ಜಗವ ತಿದ್ದುವರು ! 


ಇವರ ಹೃದಯ-ಬುದ್ದಿ ವೈಶಾಲ್ಯ ಹೇಗಿದೆ ? 


ಅಗ್ರಾಹ್ಯದೆದುರಿನಲಿ ಮೌನವೇ ಅಭಿವ್ಯಕ್ತಿ 
ವಿಗ್ರಹಿಸಲಸದಳವದನು ಸಾಂತ ಪದಗಳಲಿ 
ಸುಗ್ರಾಸ ನಿನ್ನ೦ತರಾತ್ಮಕದು, ದೊರೆಯದು ಸ- 
ಮಗ್ರತೆಯ ಚಿತ್ರವೆ೦ದೂ ನಿನಗೆ ಅತ್ರಿಸೂನು 


ಅತ್ರಿ ಬುಕ್‌ ಸೆ೦ಟರಿನ ಲಭ್ಯ ಪ್ರ ಕಟಣೆಗಳು (೩೧ ಡಿಸೆ೦ಬರ್‌ ೧೯೯೯) 


ರೂ 

೧. ಅಕ್ಷಮಾಲಾ (ಮಕ್ಕಳ ಕಥೆಗಳು) ಲೇ : ಜಿ. ಎ. ರುಕ್ಮಿಣಿಮಾಲಾ ನಕ ೧೫ 
೨. ಅಸ್ಪೃಶ್ಯರು (ಕಾದಂಬರಿ) ಲೇ : ವೈದೇಹಿ Bg ೨೦ 
೩. ನೃತ್ಯಲೋಕ (ನಾಟ್ಯಶಾಸ್ತ್ರ) ಲೇ : ಕೆ. ಮುರಲೀಧರರಾವ್‌ ೫. ೩೦೦ 
೪. ಪುಸ್ತಕ ಮಾರಾಟ ಹೋರಾಟ (ಅನುಭವದಡುಗೆ) 

ಲೇ : ಜಿ. ಎನ್‌ ಅಶೋಕವರ್ಧನ ಕ್ಸ: ೨೫ 

ಲೇಖಕ : ಜಿ. ಟಿ. ನಾರಾಯಣರಾವ್‌ 

೫. ಆಲ್ಬರ್ಟ್‌ ಐನ್‌ಸ್ಟೈನ್‌: ಮಾನವೀಯ ಮುಖ (ಅನುವಾದ) ಸ್‌ ೨೭ 
೬. ಉಲ್ಲೇಖನೀಯ ಐನ್‌ಸ್ಟೈನ್‌ (ಅನುವಾದ) ಸ್‌ ೩೦ 
೭. ಖಷಿವಾಕ್ಯ-ವಿಜ್ಞಾನಶಲೆ (ತತ್ತ್ಪಶಾಸ್ತ್ರ-ವಿಜ್ಞಾನ ಜಿಜ್ಞಾಸೆ) 

ಪ್ರ : ಮಂಗಳೂರು ವಿಶ್ವವಿದ್ಯಾಲಯ Ne ೧೫ 
೮. ಎನ್‌ಸಿಸಿ ದಿನಗಳು (ಅನುಭವದೀಪ್ತ ಆತ್ಮಕಥೆ) A ೫೫ 
೯. ಕೃಷ್ಣವಿವರಗಳು (Black 110168) ಪ್ರ : ಎವಿಕೆ ಮಹಿಳಾ ಕಾಲೇಜು, ಹಾಸನ ೩೦ 
೧೦. ಕೊಡಗಿನ ಸುಮಗಳು (ಜಾನಪದಮೂರಿಯುಕ್ತ ಕಥೆಗಳು) ನ ೨೦ 
೧೧. ಗಣಿತ ಗಗನ ಗಮನ (ವಿಜ್ಞಾನಲೇಖನ ಸಮುಚ್ಚಯ) ತ ೨೨ 
೧೨. ಧೂಮಕೇತು (ಅದೃಶ್ಯ ಲೋಕದ ಅನಾದಿ ಕಾಲದ ಅಪೂರ್ವ ಅತಿಥಿ) 

ಪ್ರ : ನವಕರ್ನಾಟಕ ಸ ೧೮ 
೧೩. ನಕ್ಷತ್ರವೀಕ್ಷಣೆ (ಬಾನಿಗೆ ಹಿಡಿದ ಕನ್ನಡಿ) 

ಪ್ರ : ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ ಹ ೨೦ 
೧೪. ಭವಿಷ್ಯವಿಜ್ಞಾನ (Futurology) ಹ ೧೨ 
೧೫. ರಾಮಾನುಜನ್‌ ಬಾಳಿದರಿಲ್ಲಿ (ಗಣಿತಮೇರುವಿನ ದುರ೦ತ ಜೀವನ) aN ೨೮ 
೧೬. ವಿಶ್ವದ ಕಥ (ವಿಶ್ವದ ಆದಿ ವಿಕಾಸ ವರ್ತಮಾನ ಕುರಿತ 

ವಿಜ್ಞಾನ ವೃತ್ತಾಂತ) ಪ್ರ : ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್‌ ಸ ೧೮ 
೧೭. ವೈಜ್ಞಾನಿಕ ಮನೋಧರ್ಮ (Scientific Temper) 

ಪ್ರ : ನವಕರ್ನಾಟಕ ಭಿ ೫೦ 
೧೮. ಪ್ರುತಗಾನ (ಕಲೆ ಕಲಾವಿದರು ಕುರಿತ ಲೇಖನ ಸಮುಚ್ಚಯ) ಸ ೧೨ 
೧೯. ಸಪ್ತಸಾಗರದಾಚೆಯೆಲ್ಲೋ€. . .. (ಅಮೆರಿಕಯಾನ, ಚಂದ್ರ 

ಶೇಖರ್‌ ದರ್ಶನ ಮತ್ತು ಸ೦ವಾದ, ಮತ್ತು ಜಿಜ್ಞಾಸೆ) ಹ ೬೦ 
೨೦. ಸುಬ್ರಹ್ಮ ಇನ್‌ ಚ೦ದ್ರ ಶೇಖರ್‌ (ಜೀವನ ವೃತ್ತಾಂತ 

ಮತ್ತು ವಿಜ್ಞಾನ ವ್ಯಕ್ತಿತ್ವ) ಹ ೫೫ 
೨೧. ಸೂಪರ್ನೋವಾ (ನಾಕ್ಸತ್ರಿಕಾಸ್ಫೋಟನೆ) Ke ೨೪ 

| ನೂತನ ಶತಮಾನ-ಸಹಸ್ರಮಾನದಲ್ಲಿ ಅನಾವರಣ 
೨೨. ಸವಾಲನ್ನು ಎದುರಿಸುವ ಛಲ 
೨೩. ಆಲ್ಬರ್ಟ್‌ ಐನ್‌ಸ್ಟೈನ್‌ 

In English 

24. Crossing the Dateline (voyage of discovery to the US) ... 40 
25. Scientific Temper (on the evolution of this concept) aR 15 


26. With the Great Minds (Ramanujan, Raman, 
Chandrasekhar, Muralidhara Rao and Suresh) ME 30 


ಅರಿಕೆ 


ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌ ಪುಸ್ತಕದ ಅಲಿಕೆಯಲ್ಲಿ ಬರೆದಿದ್ದೇನೆ (೧೯೯೫): 
ಇನ್ನು ಎರಡು ಕರ್ತವ್ಯಗಳಿವೆ : ಮೇ ೨೦ರಂದು [೧೯೯೫] ಅಮೆರಿಕಕ್ಕೆ “ಹಾರಿ” ಶಿಕಾಗೋ 
ದಲ್ಲಿಯ ಚಂದ್ರಾಶ್ರಮದಲ್ಲಿ ಅವರ ಭೇಟಿ--ಸ೦ದರ್ಶನ ; ಭಾರತಕ್ಕೆ ಮರಳಿದ ಬಳಿಕ “ಚಂದ್ರ 
ಶೇಖರರ ಮಾನವೀಯ ಮುಖ” ಪುಸ್ತಕದ ಯೋಜನೆ, ನಿರ್ವಹಣೆ ಮತ್ತು ಪ್ರಕಟಣೆ. . 
ಅದೇ ಜುಲೈ ತಿ೦ಗಳಿನಲ್ಲಿ ಹಿ೦ತಿರುಗಿದೆನಾದರೂ ನನಗೆ ಚ೦ದ್ರಶೇಖರ್‌-ಸಾನ್ನಿಧ್ಯ 
ದಲ್ಲಿ ಲಭಿಸಿದ ವರಗಳನ್ನು ಜೀರ್ಣಿಸಿ ಸ್ಟಾ೦ಗೀಕರಿಸಿ ಪುಸ್ತಕ ರೂಪಕ್ಕೆ ಆಸವಿಸುವಾಗ 
ನಾಲ್ಕು ವರ್ಷಗಳೇ ಸ೦ದುಹೋದುವು. ಕಾರಣ ? ಬದುಕು ಜಟಕಾ ಬಂಡಿಗೆ ನಿಗದಿ 
ಯಾದ ಹಾದಿ ಎಂಬುದಿಲ್ಲ, ಅದು ತನ್ನ ಜಾಡನ್ನು ತಾನೇ ಕಂಡುಕೊಳ್ಳಬೇಕಾಗುತ್ತದೆ. 
ಹಳಿಯ ಮೇಲೆ ಉರುಳುವ ಗಾಲಿಯಲ್ಲ ಬದುಕು. 
ಆದರೆ ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿದಿಟ್ಟಿದ್ದೆ ! ಸಂದರ್ಭ ಹೀಗೆ. 
ಸಾನ್‌ಫ್ರಾನ್ಸಿಸ್ಕೋದಲ್ಲಿ ಜರಗಿದ ಒಂದು ಅಮೆರಿಕ-ಕನ್ನಡ ಮೇಳಕ್ಕೆ ಮಗ ನಮ್ಮನ್ನು 
(ನನ್ನ ಪತ್ನಿ ಮತ್ತು ನಾನು) ಕರೆದೊಯ್ದಿದ್ದ. ಅಮೆರಿಕದಲ್ಲಿ ಕನ್ನಡ ! ಪುಳಕಿತ 
ಕಾಯನಾಗಿ ಕನಸು ಕಾಣುತ್ತ ಹೋದೆ ಆ ಕನ್ನಡಮ್ಮನ ಆಡುಂಬೊಲಕ್ಕೆ : 
ಪ೦ಪ ಕುಮಾರ ವ್ಯಾಸರ 
ಪೆಂಪಿನ ನುಡಿಗಳ ನಿವಾಸ ಕನ್ನಡದೇಶ೦ 
ಕಂಪಿ೦ ಕತ್ತುರಿಯಾಗಿಹು- 
ದಿಂಪಿಂ ಪಿಕದುಲಿಯಿದು ಸಿರಿಗನ್ನಡ ಗೆಲ್ಲೇ 


ದಕ್ಷಿಣ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕನ್ನಡಿಗರೇ ಜಮಾಯಿಸಿದ್ದ ಆ ಬೃಹದಧಿ- 
ವೇಶನದಲ್ಲಿ ನನಗೊಂದು ಆಘಾತ ಕಾದಿತ್ತು : ಅಲ್ಲಿಯ ಸಂಪರ್ಕ ಭಾಷೆ ಇಂಗ್ಲಿಷ್‌! 
ಆ ಹೂರಣಶೂನ್ಯ ಭಾಷಣಗಳನ್ನು ಯಾಂತ್ರಿಕವಾಗಿ ಆಲಿಸುತ್ತಿದ್ದಾಗ, ಮತ್ತು ಅಲ್ಲಿ 
ಸಾರೋದ್ಧಾರವಾಗಿ ಪ್ರವಹಿಸುತ್ತಿದ್ದ ವ್ಯಾಕರಣದೋಷಗಳು ಕಿವಿಗಳನ್ನು ಇರಿಯು 
ತ್ತಿದ್ದಾಗ, ನನಗೆ ಮಾಸ್ತಿಯವರು ಬೇರೊಂದು ಸದೃಶ ಸನ್ನಿವೇಶದಲ್ಲಿ ಆಡಿದ ಮಾತು 
ನೆನಪಾಯಿತು : 

Foreign-returned (with thanks 7) ಹುಟ್ಟಾ ಕನ್ನಡಿಗನೊಬ್ಬ ಬೆಂಗಳೂರಿನಲ್ಲಿ 
ತನ್ನ ಅಮೆರಿಕ-ಅನುಭವಗಳನ್ನು ಬಿತ್ತರಿಸುವ ಮೊದಲು ತುಸು ಅಳುಕಿನಿ೦ದ ಹೇಳಿದ: 
“ನನ್ನ ಮಾತೃಭಾಷೆ ಕನ್ನಡವಾದರೂ ಅದರಲ್ಲಿ ಸಲೀಸಾಗಿ ಮಾತಾಡಲಾರೆ. ಆದ್ದರಿ೦ದ 
ಇಂಗ್ಲಿಷಿನಲ್ಲಿ ಭಾಷಣ ಮುಂದುವರಿಸಲು ನಿಮ್ಮ ಅನುಮತಿ ಕೋರುತ್ತೇನೆ. ॥ ೧ 


me great pressure to spoke to you on my American expense; 4+” 


VI ಸಪ್ತಸಾಗರದಾಚೆಯೆಲ್ಲೋ . . . 


ಸಭಾಧ್ಯಕ್ಷರಾಗಿದ್ದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು (ಇವರು ಮದ್ರಾಸು 
ವಿಶ್ವವಿದ್ಯಾಲಯದ ಇಂಗ್ಲಿಷ್‌ ಎಂಎ ಪದವೀಧರರು) ಥಟ್ಟನೆ ಉದ್ದರಿಸಿದರು : 
“ಪರವಾ ಇಲ್ಲ : ನೀವು ಇಂಗ್ಲಿಷಿನಲ್ಲಿ ಮಾಡುವ ತಪ್ಪುಗಳನ್ನು ಕನ್ನಡದಲ್ಲೇ ಮಾಡಿ!” 

ಕನ್ನಡ ಜನರ ಈ ಕನ್ನಡ ಸಮಾವೇಶದಲ್ಲಿ ವಿಕೃತ ಇಂಗ್ಲಿಷ್‌ (ಆಡುಮಾತಿನಲ್ಲಿ 
butler-English) ಪ್ರಯೋಗವೇಕೆ ? ಎಂದೇ ನಾನು ಆ ಸಭಾಸದರಿಗೆ ಜ an 
honoured and distinguished guest from the motherland ಹಿತೋಕ್ತಿ (7) 
"ಅನುಗ್ರಹಿಸಲು' ಆಹ್ವಾನಿತನಾದಾಗ, ಒ೦ದೇ ಒ೦ದು ಇಂಗ್ಲಿಷ್‌ ಪದವೂ ನುಸುಳದ 
ಶುದ್ಧ ಚೆಲುಗನ್ನಡದಲ್ಲಿ ಮಾತಾಡಬೇಕೆಂದು ನಿರ್ಧರಿಸಿ ವೇದಿಕೆ ಏರಿದೆ. 

ಆಗ ಮನದೊಳಗೆ ಮಿಡಿಯುತ್ತಿದ್ದ ಭಾವಗಳು ಪ್ರಧಾನವಾಗಿ ಎರಡು : ಈ 
ಪ್ರಪ೦ಂಚಪರ್ಯಟನಕಾರರ ಸಾಹಸಗಾಥೆಯ ಬಗ್ಗೆ ಪ್ರಶಂಸೆ, ತಾಯಿನಾಡಿನಲ್ಲಿಯ 
ಸಾಂಸ್ಕೃತಿಕ ಕಾರ್ಯಗಳಿಗೆ ಇವರಿಂದ ಧನಸಹಾಯಯಾಚನೆ. (ಗಾನಭಾರತೀ ಸಂಸ್ಥೆಗೆ 
ಡಾಲರ್‌ ಸಂಗ್ರಹಿಸುವುದು ನನ್ನ ಉದ್ದೇಶ ; ಪುಟಗಳು ೧೫, ೧೪೨, ೨೮೪, ೨೮೫, 
ಮತ್ತು ೨೯೫ರಲ್ಲಿ ಸಂಸ್ಥೆಯ ಬಗೆಗೂ ಪುಟಗಳು ೧೪೩, ೧೪೪, ಮತ್ತು ೨೯೫ರಲ್ಲಿ 
ವೀಣೆ ಶೇಷಣ್ಣ ಭವನದ ಬಗೆಗೂ ವಿವರಣೆ ಉಂಟು.) ತೀರ ಸಹಜವಾಗಿ ಹೃದಯ 
ದೊಳಗೆ ಮಿಡಿಯಿತು ಕವಿ ಗೋಪಾಲಕೃಷ್ಣ ಅಡಿಗರ “ಮೋಹನ ಮುರಲಿ” ಕವನ : 

ಸಪ್ತಸಾಗರದಾಚೆಯೆಲ್ಲೋ ಸುಪ್ತಸಾಗರ ಕಾದಿದೆ 

ಅ೦ದರೆ ಆಸೆ ಎ೦ಬ ಹರಿಗೋಲು ಏರಿ ಪ್ರಪಂಚ ಎ೦ಬ ಕಡಲು ದಾಟಿ ಇವರು 
ಈ “ದೂರ ತೀರ” ಸೇರಿದ್ದಾರೆ. ಪ್ರೇರಣೆ ಏನು ? 

ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿವುದೆ ಜೀವನ ? 

ಕೈಯಲ್ಲಿರುವ ಹಣ್ಣು ಹೇಗೂ ಇದ್ದದ್ದೇ. ಆದರೆ ಮರದ ಆ ಕೊಡಿಯಲ್ಲಿರುವ 
ಹಣ್ಣು ? ಅದನ್ನು ಕೂಡ ಪಡೆಯಲು ವ್ಯಕ್ತಿ ಹೂಡುವ ಪ್ರಯತ್ನವೇ ಜೀವನ ? 

ಈ ಪದ್ಯದ ವಿವಿಧ ಛಾಯೆ ಠಾಯಿಗಳನ್ನು ವಿವರಿಸಿ “ನಮ್ಮ ಸಂಸ್ಥೆಗೆ ನಿಮ್ಮಿಂದ 
ನಾನು ಹೆಚ್ಚಿನದೇನನ್ನೂ ಬೇಡುವುದಿಲ್ಲ ತಲಾ ಕನಿಷ್ಠ ೧ ಡಾಲರ್‌. ಅಲ್ಲಿ ಹೊರಗೆ 
ಇಟ್ಟಿರುವ ಪೆಟ್ಟಿಗೆಗೆ ನೀವು ದೇಣಿಗೆಯನ್ನು ಗುಟ್ಟಾಗಿ ಹಾಕಬಹುದು” ಎಂದು 
ಸಮಾರೋಪಿಸಿದೆ. ಪ್ರಚ೦ಡ ಕರತಾಡನ, ವೈಯಕ್ತಿಕ ಶುಭಾಶ೦ಸನೆ ಎಲ್ಲವೂ ನನಗೆ 
ಪುಕ್ಕಟೆ ದೊರೆತುವು. ಆದರೆ ಪೆಟ್ಟಿಗೆಯೊಳಗಡೆ ? 

ದೇಶ ಸಂಚಾರ, ಮಾನವ ನಿರ್ಮಿತಿಗಳ ವೀಕ್ಷಣೆ, ಜನಮೇಳಭಾಗಿತ್ವ ಮುಂತಾದವು 
ನನ್ನ ಸ್ವಭಾವಕ್ಕೆ ಒಗ್ಗದ ಸಂಗತಿಗಳು. ಎಂದೇ ಪ್ರಸಕ್ತ ಪುಸ್ತಕದಲ್ಲಿ ಪ್ರಯಾಣಾನುಭವ 
ಕೇವಲ ಆನುಷಂಗಿಕವಾಗಿ ಬಂದಿದೆ. ಪ್ರಧಾನ ವಸ್ತು : ಚಂದ್ರಶೇಖರ್‌ ದರ್ಶನ, 
ಸಂದರ್ಶನ ಮತ್ತು ವ್ಯಕ್ತಿತ್ತಸ್ವಾರಸ್ಯಗ್ರಹಣ. ಈ ಮೂರನೆಯ ಅಂಶ ಕುರಿತಂತೆ 
ಒ೦ದು ಮಾತು : ನನ್ನ ಕಿರುಬೊಗಸೆಗೆ ದಕ್ಕಿದ ತೀರ್ಥವನ್ನು ಮುಂದಿನ ಪುಟಗಳಲ್ಲಿ 
ಪ್ರೋಕ್ಸಿಸಲು ಪ್ರಯತ್ನಿಸಿದ್ದೇನೆ (ನೋಡಿ ಪುಟ ೨೮೦). 


ಅರಿಕೆ 1/1] 


“ಮೋಹನ ಮುರಲಿ”ಯ ಸಾರವನ್ನು ನನಗೆ ಮೊದಲು ಧಾರೆಯೆರೆದವರು ಡಾ. 
ಜಿ. ಎಚ್‌. ನಾಯಕ ; ಮಾರ್ಲೀ ಪ್ರಮೇಯ ಮತ್ತು ಮಾರ್ಲಿ ಜೀವನವೃತ್ತಾ೦ತ 
ಕುರಿತು ಅಧ್ಯಾಯಗಳನ್ನು ಬರೆದಿರುವವರು ಪ್ರೊ. ಎಸ್‌. ಆರ್‌. ಮಾಧುರಾವ್‌ ಮತ್ತು 
ಪ್ರೊ. ಎಸ್‌. ಕೆ. ಲಕ್ಷ್ಮಣರಾವ್‌ ; ಸಂಸ್ಕೃತ ಶ್ಲೋಕಗಳ ಉಲ್ಲೇಖನ ಕುರಿತು ನನಗೆ 
ಖಚಿತ ನಿರ್ದೇಶನ ನೀಡಿದವರು ಶ್ರೀ ಒಡಿಯೂರು ಮಹಾಬಲೇಶ್ವರ ಭಟ್ಟ ಮತ್ತು 
ಪ್ರೊ. ಎಸ್‌. ರಾಘವೇಂದ್ರ ಭಟ್ಟ ; ನನ್ನ ದೈಹಿಕ ಆರೋಗ್ಯವನ್ನು ಅತ್ಯಂತ 
ಕಾಳಜಿಯಿಂದ ಕಾಪಾಡುತ್ತಿರುವವರು ಡಾ. ಕೆ. ಎಸ್‌. ನಾಯಕ್‌ ; ಮತ್ತು ಎಂದಿನಂತೆ 
ಶ್ರದ್ಧಾಯುಕ್ತ ನಿಶಿತದೃಷ್ಟಿಯಿ೦ದ ಮುದ್ರಣ ಕರಡನ್ನು ತಿದ್ದಿ ಸ೦ಸ್ಕರಿಸಿದಾಕೆ ಸೊಸೆ 
ಸೌ. ಜಿ. ಎ. ರುಕ್ಮಿಣಿಮಾಲಾ--ಇವರೆಲ್ಲರಿಗೂ ಹಾರ್ದಿಕ ನಮನಗಳು. 

ಬೆರಳಚ್ಚುಗಾರ್ತಿಯರು ಕುಮಾರಿ ಸಿ. ಕೆ. ದೇವಿಕಾ ಮತ್ತು ಕುಮಾರಿ ಸಿ. ಕೆ. 
ಹೇಮಲತಾ. ಮುದ್ರಕರು ಶ್ರೀ ಶಕ್ತಿ ಎಲೆಕ್ಟ್ರಿಕ್‌ ಪ್ರೆಸ್‌. ಇದರ ಪ್ರವರ್ತಕ ಚೇತನಗಳು 
ಶ್ರೀ ರಾ. ವೆಂ. ಶ್ರೀನಿವಾಸಮೂರ್ತಿ ಮತ್ತು ಇವರ ಸುಪುತ್ರ ಶ್ರೀ ರಾ. ಶ್ರೀ. ಮೋಹನ 
ಮೂರ್ತಿ. ಇವರೆಲ್ಲರ ಸೌಂದರ್ಯಪ್ರಜ್ಞೆ ಕುರಿತು ವಿಸೀ-ವಾಣಿಯನ್ನು ಉಲ್ಲೇಖಿಸು 
ವುದೊ೦ದೇ ನನಗಿರುವ ಮಾರ್ಗ : 

ಸ್ಪರ್ಗದೊಳಗೀ ಸ್ನೇಹ ದೊರೆವುದೇನು ? 

ಈ ಪರಿಯ ಸೌಹಾರ್ದ ಕೆಳೆಯ ವೈಭವವು ? 
ಇಲ್ಲದಿರೆ ನನಗಿಲ್ಲೆ ನೂರು ಜನ್ಮ ಜನ್ಮಗಳಿರಲಿ 
ಎಲ್ಲ ಪರಿ ಮಮತೆಗಳ ಸತ್ಯ ಜೀವನವು 

೧೯೭೫ರಲ್ಲಿ ಅತ್ರಿ ಬುಕ್‌ ಸೆಂಟರ್‌ ಪ್ರಾರಂಭವಾಯಿತು. ಮುಂಬರುವ ಅಕ್ಟೋ 
ಬರಿಗೆ (೨೦೦೦) ಇದಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ. ಸಗಟು ಖರೀದಿಯ ಆಮಿಷಕ್ಕೆ 
ಬಲಿ ಆಗದೇ ನೇರ ಗ್ರಾಹಕ ER ಸ್ತಕೋದ್ಯಮವನ್ನು ಸ೦ವರ್ಧಿಸ 
ಬೇಕು ಎಂಬುದು ಈ ಮಳಿಗೆಯ ಉದ್ದೇಶ. ಪ್ರಸಕ್ತ ಪುಸ್ತಕ ಈ ದಿಶೆಯಲ್ಲಿ ಇನ್ನೂ 
ಒಂದು ಕಿರುಹೆಜ್ಜೆ : ಪ್ರಕಾಶಕರಿಗೆ ಲಾಭ ಬೇಡ ಲೇಖಕನಿಗೆ ಗ್ರಂಥರಚನೆ ವೇಳೆ 
ಲಭಿಸುವ ಆನ೦ದವೇ ನಿಜ ಸ೦ಭಾವನೆ ಎಂಬುದು ಇಲ್ಲಿಯ ನೀತಿ. ಇದು ವ್ಯಾವ 
ಹಾರ್ಯವೇ? ಚಿನ್ನದ ವ್ಯಾಪಾರಿ ಮತ್ತು ಜಿಪುಣಾಗ್ರೇಸರ ಶ್ರೀನಿವಾಸ ನಾಯಕರು 
ಉತ್ತರಿಸಿದ್ದಾರೆ ಪುರ೦ದರದಾಸರಾಗಿ : “ನಾನೇಕೆ ಪರದೇಶಿ ನಾನೇಕೆ ಬಡವನೊ 
ಶ್ರೀನಿಧೇ ಹರಿ ಎನಗೆ ನೀನಿರುವ ತನಕ 1” ಗ್ರಾಹಕಸಮುದಾಯವೇ ಇಲ್ಲಿ ಶ್ರೀನಿಧಿ. 
೩೧ ಡಿಸೆಂಬರ್‌ ೧೯೯೯ ಜಿ. ಟಿ. ನಾರಾಯಣರಾವ್‌ 
(೨ನೆಯ ಸಹಸ್ರಮಾನದ ಮತ್ತು 
೨೦ನೆಯ ಶತಮಾನದ ಕೊನೆಯ ದಿನ) 

೮ ಅತ್ರಿ ಕಾಮಾಕ್ಷಿ ಆಸ್ಪತ್ರೆ ರಸ್ತೆ 
ಸರಸ್ವತೀಪುರ ಮೈಸೂರು ೫೭೦ ೦೦೯ 


ಇ೧ಗ೧ಣ೧ರಿ % ಆೀ೫ ಓಲ 


©, 
O 


ಅಂತರಂ೦ಗಸೂಚಿ 


. ಚ೦ದ್ರಾಯಣಾರ೦ಭ 
. ಕಡವರವನೆಡಹಿ ಸ೦ಧಿಸಿದ ಕಡುಬಡವ 
. ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು 


ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿ 


. ಅಂತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ 
. ಅಮರಾವತಿಯಲ್ಲಿ ಕುಚೇಲ 


ಇದು ಬರಿ--ಬೆಳಗಲ್ಲೋ ಅಣ್ಣಾ ! 


. ಮುಷ್ಟಿಯಲ್ಲಿ ಆಕಾಶ 

. ಶ್ರಾವಣಾ ಬಂತು ಊರಿಗೆ ! 
. ಬಾ ಹತ್ತರಕೇ ! 

೧೧. 
೧೨. 
೧೩. 
೧೪. 
೧೫. 
೧೬. 
೧೭. 
೧೮. 
೧೯. 
೨೦. 
೨೧. 
ಓಟ? 
೨೩. 
೨೪. 
೨೫. 


ಬಹುಮಾನ್ಯರ ಸ೦ಗದಲ್ಲಿ ಶ್ರೀಸಾಮಾನ್ಯ 
ತಳದ ಕಣಿವೆಯಲ್ಲಿ ನಿಂತು 


ಪೈಥಾಗೊರಸ್‌ ಪ್ರಮೇಯ ಗರ್ಭಿಸಿಕೊ೦ಡಿರುವ ಸೌಂದರ್ಯ ... 


ಯೋಹನ್‌ ಕೆಪ್ಲರ್‌ ದರ್ಶಿಸಿದ ಸೌಂದರ್ಯ 
ಸೌಂದರ್ಯ ಎಂದರೇನು ? 
ಸೌಂದರ್ಯ ಸುಪ್ತಿ 

ರಾಮಾನುಜನ್‌ ಏರಿದ ಎತ್ತರ 
ನ್ಯೂಟನ್‌ ಶಿಖರಾರೋಹಣ 
ಕುಮಾರ ನ್ಯೂಟನ್‌ ಹಾಡಿದನೆ೦ದರೆ 
ಸೃಜನಶೀಲತೆ ಎ೦ದರೇನು ? 

ವಿಜ್ಞಾನಿ 

ಎಜ್ಞಾನ-ತತ್ತ್ವಶಾಸ್ತ್ರ ಅಂತರಸ೦ಬ೦ಧ 
ಚಂದ್ರಶೇಖರ್‌ ಪರಿಮಿತಿ 
“ನಿಶ್ಶ್ಚಬ್ದದಲ್ಲಿ ನಿಂತು ನೆನೆಯುತ್ತೇನೆ” 
ಕೃಷ್ಣವಿವರವಾದ ಚಂದ್ರ 
ಅನುಬಂಧಗಳು 

. ಟಿಪ್ಪಣಿಗಳು 

. ಮಾರ್ಲೀ ಪ್ರಮೇಯ 

. ಭೂಮಿಯ ಆಕಾರ 

. ವಿಷಯ-ಪುಟಸೂಚಿ 


2 ಓಂ D 


ಲ 


೧೧೨ 
Lt 
೧೩೧ 
೧೪೧ 
೧೫೪ 
೧೬೦ 
೧೬೮ 
೧೭೩ 
೧೯೩ 
೧6 
೨೦೫ 
೨೩೩ 
ಎ ೨ 
೨೪೬ 
೨೬೫ 
೨೭೦ 
೨೭೫ 
೨೮೬ 


೨೯೪ 
೩೦೦ 
೩೦೭ 
೩೧೪ 


೧. ಚಂದ್ರಾಯಣಾರಂಭ 


ಯಾವ ಮೋಹನಮುರಲಿ ಕರೆಯಿತು ದೂರತೀರಕೆ ನಿನ್ನನು ? 
ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ? 
ಸಪ್ತಸಾಗರದಾಚೆಯೆಲ್ಲೋ ಸುಪ್ತಸಾಗರ ಕಾದಿದೆ 

` ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗು ಹಾಯಿತೆ ? 


MN ತರ ಈ ಬ ಫೋ ಹಚಚ ಟೆ 


ಯಾವ ಮೋಹನ ಮುರಲಿ ಕರೆಯಿತು ಇದ್ದಕಿದ್ದೊಲೆ ನಿನ್ನನು ? 
ಯಾವ ಬೃ೦ದಾವನವು ಚಾಚಿತು ತನ್ನ ಮಿ೦ಚಿನ ಕೈಯನು ? 
— ಗೋಪಾಲಕೃಷ್ಣ ಅಡಿಗ 


ಗಣಿತ ಮತ್ತು ಖಗೋಳವಿಜ್ಞಾನ ಲೇಖಕನಾದ ನನಗೆ ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌ 
(೧೯-೧೦-೧೯೧೦-೨೨-೮-೧೯೯೫) ಅವರ ಕೃಷಿ, ಕೃತಿ ಮತ್ತು ಮಹತ್ವಗಳ ಅರಿವು 
ಚೆನ್ನಾಗಿತ್ತು. ಆಧುನಿಕ ಭೌತವಿಜ್ಞಾನಕ್ಕೆ ಆಲ್ಬರ್ಟ್‌ ಐನ್‌ಸ್ಟೈನ್‌ (೧೮೭೯-೧೯೫೫) 
ಅವರ ಬಳುವಳಿ £ ಇ ಗಂ ಹೇಗೊ ಹಾಗೆ ನೂತನ ಖಭೌತವಿಜ್ಞಾನಕ್ಕೆ ಚ೦ದ್ರ 
ಶೇಖರ್‌-ದೇಣಿಗೆ "ಚಂದ್ರಶೇಖರ್‌ ಪರಿಮಿತಿ.' ಇದೊಂದು ವಿಶ್ವಭೌತಸ್ಥಿರಾ೦ಕ, ಬೆಲೆ 
೧.೪ ೬ ಸೌರರಾಶಿ ಎಂಬ ಸಂಗತಿ ತಿಳಿದಿದ್ದೆ. ಇನ್ನು ಈ ಯುಗಪುರುಷರ ಮತ್ತು 
ನವಮನ್ವಂತರಪ್ರವರ್ತಕರ ಪ್ರತಿಭೆಗಳು ತುಲನೀಯವಾಗಿದ್ದುವು. 

ಆದರೆ ಐನ್‌ಸ್ಟೈನ್‌ ಪ್ರಪಂಚ ವ್ಯಕ್ತಿ, ಛಾಯಾಚಿತ್ರಕಾರರ ಕಣ್ಮಣಿ, ಪತ್ರಕರ್ತರ 
ಸ್ಕಮಂತಕ ಈ ಮ ಮಾಣಿಕ್ಕ ತಿಳಿದೊ ತಿಳಿಯದೆಯೊ' ಜನ ಇವರನ್ನು 
ಆರಾಧಿಸುತ್ತಿದ್ದರು. ವಿಜ್ಞಾನಿಗಳ ದೃಷ್ಟಿಯಲ್ಲಿ ಇವರೊಬ್ಬ ಬೆರಗು, ಮಾನದಂಡ, 
ನಿಕಷ. ಇನ್ನು ಚಂದ್ರಶೇಖರ್‌ ? ಯಾರವರು ಎಂದು ಕೇಳುವವರ ಸಂಖ್ಯೆಯೇ ಅಧಿಕ. 
ಇವರು ತಮ್ಮ ಸದ್ಯದ ಸ೦ಶೋಧನ ಸಮಸ್ಯ ಮತ್ತು ಸಾಹಿತ್ಯ ಸಂಗೀತ ಮುಂತಾದ 
ವಿಶಿಷ್ಟ ಆಸಕ್ತಿ ಇವುಗಳಿಂದ ಆಚೆಗೆ ಅಸ್ತಿತ್ವವೇ ಇಲ್ಲದವರಂತೆ ಬಾಳಿದರು. ಐನ್‌ 
ಸ್ಪೃನರ ಕುತೂಹಲ ಸರ್ವಲೇಲಿಹ್ಯ, ಅಭಿವ್ಯಕ್ತಿ ಕೂಡ ; ಚ೦ದ್ರರದಾದರೋ ಅರ್ಜುನ 

ಲಕ್ಷ್ಯ ಮತ್ತು ತದನುಗುಣ ವರ್ತನೆ. ಅಧಿಕ ಜನಪ್ರಿಯತೆ ಐನ್‌ಸ್ಟೈನರ ಸುತ್ತ 
(ನ ಟಿ ಪರಿವೇಷ ಕುಂಚಿಸಿತು. ಪರಮ ಜನವಿದೂರತೆ ಚಂದ್ರರ ಸುತ್ತ ದುರ್ಗಮಾ 
ಭೇದ್ಯ ಕೋಟೆ ಕಟ್ಟಿತು, ಮತ್ತು ಈ ಕಾರಣವಾಗಿ ಬೇರೆಯದೇ ಬಗೆಯ ಪ ಪ್ರಭಾವಲಯ 
ದೀಪ್ತಿಸಿತು. ಐನ್‌ಸ್ಟೈನ್‌ ಕುರಿತಂತೆ ಅವರ ಜೀವನ- ಮತ್ತು ಕೃತಿ-ಚರಿತ್ರಕಾರ 


ಅಬ್ರಾಹಾಮ್‌ ಪೇಯ್ಸ್‌ ಒಂದು ಸೂತ್ರವಾಕ್ಕ ಬರೆದಿದ್ದಾರೆ : rarely lonely, mostly 


೨ ಸಪ್ತಸಾಗರದಾಚೆಯೆಲ್ಲೋ . . . 


alone (ವಿರಳವಾಗಿ ಏಕಾಕಿ, ಬಹುತೇಕ ಏಕಾಂಗಿ). ಚ೦ದ್ರರ ಬಗ್ಗೆ ನಾವು ನುಡಿಯ 
ಬಹುದಾದ ಸೂತ್ರವಾಕ್ಕ : mostly lonely, always alone (ಬಹುತೇಕ ಏಕಾಕಿ, ಸದಾ 
ಏಕಾಂಗಿ). ಇಲ್ಲಿ 'ಏಕಾಕಿ' (107601) ಎ೦ದರೆ “ಜನಪರಿವೇಷ್ಟಿತನಲ್ಲದಾತ' ಎಂದೂ ' 
ಏಕಾ೦ಗಿ (೬೩1070) ಎಂದರೆ "ಆ೦ತರ೦ಗಿಕವಾಗಿ ಒಂಟಿಗ' ಎಂದೂ ಅರ್ಥ. ಅವರು 
ಕೃಷ್ಣ, ಇವರು ರಾಮ |! 

ಇಸವಿ ೧೯೩೧. ಪ್ರಸಿದ್ಧ ಜನಪ್ರಿಯ ನಟ ಚಾರ್ಲಿ ಚಾಪ್ಲಿನ್‌ ಐನ್‌ಸ್ಟೈನರನ್ನು 
ರೇಲ್ವೇ ನಿಲ್ದಾಣದಿಂದ, ತೆರೆದ ಕಾರ್‌ ಮೆರವಣಿಗೆಯಲ್ಲಿ, ಹಾಲಿವುಡ್ಡಿನ ಬೀದಿಗಳ 
ಮೂಲಕ ಕರೆದೊಯ್ಯುತ್ತಿದ್ದಾರೆ. ಇಕ್ಕೆಲಗಳಲ್ಲಿ ಕಿಕ್ಕಿರಿದು ನೆರೆದಿದೆ ಬೆಳ್ಳಿ ಪರದೆಯ 
ತಾರಾಗಡಣ. ದಿಗಂತ ಬಿರಿಯುವಂತೆ ಹರ್ಷಘೋಷ, ಆನ೦ದಾಮೃತ ವರ್ಷ. 
ಚಾಪ್ಲಿನ್‌ ಈ ಒಂದೊಂದು ಕ್ಷಣವನ್ನೂ ಅಷ್ಟೇ ಉಲ್ಲಾಸದಿಂದ ಸವಿದು ಚಪ್ಪರಿಸುತ್ತ 
ತಮ್ಮ ತುಂಬಿದೆದೆಯ ಮೆಚ್ಚುಗೆ ಪ್ರದರ್ಶಿಸುತ್ತಿದ್ದಾರೆ. ದರಹಸಿತ ಐನ್‌ಸ್ಟೈನ್‌ ಮುಗ್ದ 
ಕುತೂಹಲದಿ೦ದ ಪ್ರಶ್ನೆ ಎತ್ತಿದ್ದಾರೆ : “ಚಾಪ್ಲಿನ್‌ ಮಹಾಶಯರೇ ! ಈ ಜನ ಏಕೆ 
ಹೀಗೆ ಆನ೦ದೋನ್ಮತ್ತರಾಗಿದ್ದಾರೆ ?” ತೀರ ನಿರ್ಯೋಚನೆಯಿ೦ದ ಚಾಪ್ಲಿನ್‌ ತಟಕ್ಕನೆ 
ವಿವರಿಸಿದ್ದಾರೆ : “ಪ್ರೊಫೆಸರ್‌ ಮಹೋದಯರೇ ! ಅವರು ನನಗೆ ಉಘೇ ಎನ್ನು 
ತ್ತಿದ್ದಾರೆ--ನಾನು ಪ್ರತಿಯೊಬ್ಬನಿಗೂ ಅರ್ಥವಾಗಿರುವುದರಿ೦ದ ; ಅವರು ನಿಮಗೆ 
ಜಯಘೋಷ ಚೀರುತ್ತಿದ್ದಾರೆ--ನೀವು ಯಾರಿಗೂ ಅರ್ಥವಾಗದಿರುವುದರಿ೦ದ 1 

೧೯೪೪ರಲ್ಲಿ ಐನ್‌ಸ್ಟೈನ್‌ ಒಮ್ಮೆ ಉದ್ಗರಿಸಿದ್ದರು : “Why is it that nobody 
understands me, and everybody likes me 7?’ (ಏಕೆ ಯಾರೂ ನನ್ನನ್ನು 
ಅರ್ಥಮಾಡಿಕೊಂಡಿಲ್ಲ ಮತ್ತು ಪ್ರತಿಯೊಬ್ಬನೂ ನನ್ನನ್ನು ಮೆಚ್ಚುತ್ತಾನೆ ?) ಐನ್‌ 
ಸ್ಟೈನ್‌ ಪರಿವೇಷ ಹಾಗಿತ್ತು--ಬೃಹನ್ನಕ್ಸತ್ರವನ್ನು ಆವರಿಸಿರುವ ಪ್ರಭಾವಲಯದಂತೆ. 
ಈ ಹಿನ್ನೆಲೆಯನ್ನು ನೆನಪಿನಲ್ಲಿಟ್ಟುಕೊ೦ಡು ಮು೦ದಿನ ಘಟನೆ ಓದಿ. 

ದಿನಾಂಕ ೨೨ ಜೂನ್‌ ೧೯೯೫, ಕರ್ಕಾಯನಳ,, ಉತ್ತರಗೋಳಾರ್ಧ ನಿವಾಸಿಗಳಿಗೆ 
ದೀರ್ಥತಮ ದಿವಾ (ಹಗಲು), ಹೃಸ್ಟತಮ ರಾತ್ರಿ (ಇರುಳು). ಸ್ಥಳ ಅಮೆರಿಕದ 
ಶಿಕಾಗೋ ನಗರದಲ್ಲಿಯ ವಿಶ್ವವಿದ್ಯಾಲಯ ಆವರಣ. ಅಂದು ಅಲ್ಲಿಯ ಅತ್ಯುಜ್ಞ್ಯಲ 
ನಕ್ಷತ್ರ ಚಂದ್ರಶೇಖರ್‌ ಅವರ ಜೊತೆ ಸಹಯೋಗ ನನಗೂ ನನ್ನ ಮಗ (ಅಮೆರಿಕ 
ನಿವಾಸಿ) ಆನ೦ದವರ್ಥನನಿಗೂ ಲಭಿಸಿತ್ತು. 1 met the tallest man on the longest 
day ! ದೀರ್ಷತಮ ದಿನದಂದು ಉನ್ನತತಮ ವ್ಯಕ್ತಿಯನ್ನು ಭೇಟಿ ಮಾಡಿದೆ ! 

ಶಿಕಾಗೊ ವಿಶ್ವವಿದ್ಯಾಲಯದ ಸುಂದರ ವಿಶಾಲ ಪರಿಸರ. ಎ೦ಬತ್ತೈದರ ಜ್ಞಾನ 
ವಯೋವೃದ್ಧ, ಜಗದ್ಭವ್ಯ ವಿಜ್ಞಾನಿ, ನೊಬೆಲ್‌ ಪ್ರಶಸ್ತಿಪುರಸ್ಕೃತ, ಪರಮ ವಿನಯಶಾಲಿ 
ಮತ್ತು ಜೀವಂತ ಐತಿಹ್ಯ (1118108086) ಎ೦ದು ವಿಜ್ಞಾನ ವಲಯಗಳಲ್ಲಿ ಪ್ರಖ್ಯಾತ 
ರಾಗಿದ್ದ ಚ೦ದ್ರಶೇಖರ್‌ ನಮ್ಮಿಬ್ಬರನ್ನೂ ಭೋಜನಾರ್ಥ ಯೂನಿವರ್ಸಿಟಿ ಕ್ಲಬ್ಬಿಗೆ 
ಕರೆದೊಯ್ಯುತ್ತಿದ್ದರು. ಕಾಲುನಡಿಗೆ. ಅವರು ತೋರಿದ ಹಾದಿ. ಭವ್ಯ ಸೌಧಗಳ ಮೊಗ 


5೨ 


ಚ೦ದ್ರಾಯಣಾರ೦ಭ 


ಸಾಲೆಗಳನ್ನು ದಾಟಿದೆವು. ಕಾಲು ದಾರಿಗಳನ್ನು ಕ್ರಮಿಸಿದೆವು. ಕಾರ್‌-ಭರಿತ ಮಾರ್ಗ 
ಗಳನ್ನು ಉತ್ತರಿಸಿದೆವು. ಎಷ್ಟೊ೦ದು ದಷ್ಟಪುಷ್ಟ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು 
ಇತರರು ನಮ್ಮ ಎದುರು ಬಂದರು, ಹಿಂದಿನಿಂದ ಬಂದು ನಮ್ಮನ್ನು ದಾಟಿ ಮುಂದೆ 
ಹೋದರು--ಒಮ್ಮೊಮ್ಮೆ ನಮಗೆ ಮೈ ಒರೆಸುತ್ತ ಕೂಡ. ಆದರೆ ಪ್ರತಿಯೊಬ್ಬನಿಗೂ 
ತನ್ನ ಹೊರತು ಇತರರ ಬಗ್ಗೆ ಯಾವ ಪರಿವೆಯೂ ಇರದ ಶೀತಲ ನಿರ್ಲಕ್ಸ್ಯ, ಅತಿದಕ್ಷ 
ಯಾಂತ್ರಿಕತೆ. ಸಾಕ್ಷಾತ್‌ ಸೂರ್ಯನೇ ಅವರ ನಡುವೆ ರಕ್ತಮಾ೦ಸಭರಿತನಾಗಿ ಮತ್ತು 
ಜೀವ೦ತನಾಗಿ ಕಾಲಿಡುತ್ತಿದ್ದರೂ ತಲೆಯೆತ್ತಿ ನೋಡದ ಅಥವಾ ಗೌರವ ಸೂಚಿಸದ 
ನಿರಪೇಕ್ಸತೆ, ನಿರ್ಲಿಪ್ತತೆ. 

ಕುತೂಹಲ ತಡೆಯಲಾಗದೇ ನಾನೆಂದೆ : “ಇಲ್ಲಿಯ ಜನರ ಈ ಶೀತಲ ನಿರ್ಲಕ್ಷ್ಯ 
(cold indifference) ನನಗೆ ಅರ್ಥವಾಗದು. ನಿಮ್ಮನ್ನೇಕೆ ಈ ಮಂದಿ ಗುರುತಿಸಿ 
ಗೌರವ ಸೂಚಿಸುತ್ತಿಲ್ಲ ? ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಹೀಗಲ್ಲ. ಸಾಮಾನ್ಯ ಯುವ 
ಅಧ್ಯಾಪಕನೂ ವಿದ್ಯಾರ್ಥಿಗಳ ಕಣ್ಮಣಿ ಆಗುತ್ತಾನೆ...” 

“ನಿಮ್ಮ ಪ್ರಶ್ನೆಯಲ್ಲಿಯೇ ಉತ್ತರ ಅಡಗಿದೆ !” 

“ಹಾಗೆಂದರೆ 7” 


“ಶೀತಲ ನಿರ್ಲಕ್ಷ್ಯ--ಇದು ಅಮೆರಿಕ ! ನಾನೀಗ ನಿಮಗೊಂದು ವಿನೋದ ಪ್ರಸಂಗ 
ವಿವರಿಸುತ್ತೇನೆ. ಕಳೆದ ಸಲ ನಾನು ನವದೆಹಲಿಗೆ ಹೋಗಿದ್ದಾಗ ಒಬ್ಬ ಸುಟಿ ತರುಣ 
ಪತ್ರಿಕಾವರದಿಗಾರ ನನ್ನ ಬಳಿ ಬಂದು "ಚಂದ್ರಶೇಖರ್‌ ! ನೀವು ಶಿಕಾಗೊ ವಿಶ್ವವಿದ್ಯಾ 


bi ಸಪ್ತಸಾಗರದಾಚೆಯೆಲ್ಲೋ . . . 


ಲಯದಲ್ಲಿ ಏನಾಗಿರುವಿರಿ ?' ಎಂದು ಪ್ರಶ್ನಿಸಿದ. "ಒಬ್ಬ ಪ್ರಾಧ್ಯಾಪಕ' ಎಂದೆ. 
ಅವನೆಂದ "ಏನು ? ಖಾಲಿ ಪ್ರಾಧ್ಯಾಪಕ ? ಕುಲಪತಿ ಅಲ್ಲ ? ಕೊನೆಗೆ ಒಂದು 
ಇಲಾಖೆಯ ನಿರ್ದೇಶಕ ಕೂಡ ಅಲ್ಲ ?' ನಾನು ಉತ್ತರ ಕೊಡಲಿಲ್ಲ.” 

ನಾನು ಮುಂದುವರಿಸಿದೆ : “ಭಾರತದ ಶ್ರೇಣೀಕೃತ ಆಡಳಿತ ವ್ಯವಸ್ಥೆಯಲ್ಲಿ 
ಕುಲಪತಿಯದು ಅತ್ಯುನ್ನತ ಸ್ಥಾನ, ನಿರ್ದೇಶಕನದು ಕೆಳಗೆ, ಇನ್ನು ಪ್ರಾಧ್ಯಾಪಕ, 
ಪ್ರವಾಚಕ, ಉಪನ್ಯಾಸಕ ಎಲ್ಲರೂ ಈ ಕ್ರಮದಲ್ಲಿ ನಿಮ್ನ ಅಂತಸ್ಲಿನವರು.” 

“ಹಾಗೋ !'' ಅವರಿಗೆ ಆಶ್ಚರ್ಯ. 

“ಅಧಿಕಾರಕ್ಕೆ ಯಾವಾಗಲೂ ಮೊದಲ ಮನ್ನಣೆ. ವಿದ್ವತ್ತಿಗೆ ಸದಾ ಕೊನೆಯ ಮಣೆ. 
ಏಕೆ ಗೊತ್ತೇ ? ಶ್ರೇಣೀಕೃತ ವ್ಯವಸ್ಥಯೊಂದರಲ್ಲಿ ವ್ಯಕ್ತಿಗೆ ಸಲ್ಲುವ ಗೌರವ ಆತನ 
ಮಾರಕ ಸಾಮರ್ಥ್ಯಕ್ಕೆ ಅನುಲೋಮಾನುಪಾತೀಯವಾಗಿರುವುದು.” (Therespectone 
gets in a hierarchical system is directly proportional to one’s capacity to 
inflict harm.) | 

ಅವರ ನಗು ಕಟ್ಟೆಯೊಡೆದು ಬಿರಿಯಿತು. ನಾನೇ ಸೇರಿಸಿದೆ : “ಈ ವಿಚಾರದಲ್ಲಿ 
ನಿಮ್ಮ ಚಿಂತನೆಯನ್ನು ಕಾಮೇಶ್ವರ ವಾಲಿಯವರೊಂದಿಗೆ ಹಂಚಿಕೊಂಡಿದ್ದೀರಿ” 

*ವಾಲಿ : ಭಾರತಕ್ಕೆ, ಹೇಗೂ ನಮಗೆ ತಿಳಿದಿರುವಂತೆ, ಪಾಶ್ಚಾತ್ಯ ವಿಜ್ಞಾನ ಬ್ರಿಟಿಷರಿಂದ 
ಆಮದಾದದ್ದು. ಇವರು ತಮ್ಮ ಶ್ರೇಣೀಕೃತ ವ್ಯವಸ್ಥೆಯನ್ನು (ದೇಶದ ಮೇಲೆ) ಹೇರಿದರು. 

ಚಂದ್ರ : ಅದು ನಿಜ. ಬ್ರಿಟಿಷರಿಂದ ನಾವು ಶ್ರೇಣೀಕೃತ ವ್ಯವಸ್ಥೆ ತೆಗೆದುಕೊಂಡೆವು, ಮತ್ತು ಅದಕ್ಕೆ 
ಸ್ವಂತ ದುರಾಚಾರಗಳನ್ನು ಬೆರೆಸಿದೆವು. ನೆಹ್ರೂ ಸ್ವಷ್ಟವಾಗಿ ಒಮ್ಮೆ ಇದೇ ಉದ್ದಾರವೆತ್ತಿದ್ದರು : 
“ನಾವು ಶ್ರೇಣೀಕೃತ ವ್ಯವಸ್ಥೆಯನ್ನು ಬ್ರಿಟಿಷರಿಂದ ಕಲಿತೆವು, ಅದನ್ನು ವೃದ್ಧಿ ಗೊಳಿಸಿದೆವು, ಮತ್ತು ಈಗ 
ಅವರು ಇಲ್ಲಿ ಇಲ್ಲದಿದ್ದರೂ ಸಂರಕ್ಷಿಸಿಕೊಂಡಿದ್ದೇವೆ.'' ಇಲ್ಲಿಯ ಚೋದ್ಯವೆ೦ದರೆ ಜನ ಸಾಕ್ಷಾತ್‌ 
ನೆಹ್ರೂ ಅವರೇ ಶ್ರೇಣೀಕೃತ ವ್ಯವಸ್ಥಯನ್ನು ಸ೦ರಕ್ಷಿಸಿದವರೆ೦ದು ತಿರುಗುಬಾಣ ಹೊಡೆದರು. 

ವಾಲಿ : ಅಧಿಕಾರಕ್ಕೆ ಗೌರವ, ಬಹುತೇಕ ಮಿಥ್ಯಾಗೌರವ ಇವು ಭಯದಿಂದ ಹುಟ್ಟಿರಬಹುದು 
ವ್ಯಕ್ತಿ ಸಂಬಂಧಗಳಲ್ಲಿ ಆಷಾಢಭೂತಿತ್ಚದ ಸಮೃದ್ಧ ಬೆಳೆವಣಿಗೆಗೆ ಕಾರಣವಾಗಿ ವೈಜ್ಞಾನಿಕ 
ಚಿ೦ತನೆಗೆ ಸರ್ವಥಾ ಅನುಕೂಲವಲ್ಲದ ಪರಿಸರ ಸೃಷ್ಟಿಸಿದುವು. 

ಚಂದ್ರರ ಏಕಾಕಿತ್ವ-ಏಕಾಂಗಿತ್ವಗಳ ಕಾರಣಗಳು ಮುಖ್ಯವಾಗಿ ಎರಡು : ಇವರ 
ಸ್ವಭಾವ, ಇವರು ವರಿಸಿದ ಸಂಶೋಧನ ವಸ್ತು. ಸ್ವಭಾವ ಕುರಿತಂತೆ ಇವರ ತಮ್ಮ 
ಎಸ್‌. ಬಾಲಕೃಷ್ಣನ್‌ (೧೯೧೪-೯೮) ಬರೆದಿದ್ದಾರೆ (೧೯೪೫) : 

ಅವರು [ಚಂದ್ರ] ಇಂಗ್ಲೆಂಡಿಗೆ ತೆರಳುವ ಮೊದಲಿನ [೧೯೩೦ಕ್ಕಿಂತ ಹಿ೦ದಿನ] ಆ ತರುಣ, 
ಉತ್ಸುಕ ಮತ್ತು ಆದರ್ಶಸಾಧಕ ದಿನಗಳನ್ನು ಕುರಿತಂತೆ ನನ್ನಲ್ಲಿ ಕೆಲವೇ, ಆದರೆ ಸ್ಫುಟ, ನೆನಪುಗಳು 
ಉಳಿದಿವೆ. [ಮದ್ರಾಸಿನ] ಮರಿನಾ ಕಿನಾರೆ ನೇರ ಆ ಸ೦ಜೆ ಅವರು ಚುರುಕು ದಾಪುಗಾಲಿಡುತ್ತ, ನಾನು 
ಹೇಗೊ ಅವರ ಬೆನ್ನು ಹಿಡಿಯುತ್ತ, ಕಡಲ ಹವೆಯನ್ನು ಕುದುರೆಯಂತೆ ಹೀರುತ್ತ (ನಾನು ತುಸು 
ಕಡಿಮೆ ಎಂದು ಸೇರಿಸಬೇಕು) ಮತ್ತು ಅವರ ಕೆಲವೇ ನುಡಿಮುತ್ತುಗಳನ್ನು ಮೌನ ಸಮ್ಮತಿಯಿ೦ದಲೂ 


*ನೋಡಿ "ಸುಬ್ರಹ್ಮಣ್ಯನ್‌ ಚ೦ದ್ರಶೇಖರ್‌' ಪುಟ ೨೫೪ 


ಚಂದ್ರಾಯಣಾರ೦ಭ ೫ 


ಗಾಢ ಮೆಚ್ಚುಗೆಯಿ೦ದಲೂ ಗ್ರಹಿಸುತ್ತ ಇಬ್ಬರೂ ನಡೆಯುತ್ತಿದ್ದ ಆ ವರ್ಷಗಳ ಮೊದಲ ಚಿತ್ರ ನನ್ನ 
ಮುಂದೆ ನಿಲ್ಲುತ್ತದೆ. ಆ ನುಡಿಗಳು ನಿಜಕ್ಕೂ ಕೆಲವೇ ಕೆಲವು--ಗಹನ ಶೈಲಿಯಲ್ಲೇನೂ ಅಲ್ಲ--ಆದರೆ 
ಅವು ಆ ಮ೦ದಾನಿಲಮಯ ಸಮುದ್ರ ತೀರದಲ್ಲಿ ನಮ್ಮ ಸುತ್ತ ಉಲ್ಲಾಸದ ಪರಿವೇಷ ಬೀರಿದುವು. 
ಮದ್ರಾಸ್‌ ಕಡಲ ದಂಡೆ ಅವರಿಗೆ ಅತ್ಯ೦ತ ಆತ್ಮೀಯ. ಒಮ್ಮೆ ಅವರಿಗೆ, ಆಗ ಮದ್ರಾಸಿಗೆ ಆಗಮಿಸಿದ್ದ 
ಜರ್ಮನಿಯ ಪ್ರೊಫೆಸರ್‌ ಹೈಸನ್‌ಬರ್ಗ್‌” (ನೊಬೆಲ್‌ ಪ್ರಶಸ್ತಿ ಪುರಸ್ಕೃತ) ಜೊತೆ, ಮರಿನಾದ ನೇರ 
ಕಾರ್‌ ಪಯಣದ ಭಾಗ್ಯ ಒದಗಿತ್ತು. ಆ ಸುಪ್ರಸಿದ್ದ ಪ್ರಾಧ್ಯಾಪಕ ಮದ್ರಾಸ್‌ ದಂಡೆಯ ಚೆಲುವಿನಿಂದ 
ಹೇಗೆ ಪುಲಕಿತರಾದರೆಂಬ ಅನುಭವವನ್ನು ತಾಯಿಗೆ ಅಭಿಮಾನಪೂರ್ವಕವಾಗಿ ಹೇಳಿದುದು ನನ್ನ 
ನೆನಪಿನಲ್ಲಿದೆ. ಈ ಪುಟ್ಟ ಘಟನೆ ಸಂಭವಿಸಿದ್ದು ಅವರು ಆನರ್ಸ್‌ ವಿದ್ಯಾರ್ಥಿ ಆಗಿದ್ದಾಗ. ಘಟನೆಯ 
ನಿರ್ದಿಷ್ಟ ದಿನಾಂಕ ೧೪ ಅಕ್ಟೋಬರ್‌ ೧೯೨೯. ವಿದೇಶೀ ವಿಜ್ಞಾನಿ ಜೊತೆ ಒದಗಿದ ಈ ವೈಯಕ್ತಿಕ 
ಸಂಪರ್ಕ, ಘನ ವ್ಯಕ್ತಿಗಳ ಜೀವನದಲ್ಲಿ ಸಂಭವಿಸುವ ಕೆಲವು ಪುಟ್ಟ ಘಟನೆಗಳ೦ತೆ, ಆ ದಿನಗಳಂದು 
ಇವರ ಮೇಲೆ ಗಾಢ ಸ್ಫೂರ್ತಿಜನಕ ಪ್ರಭಾವ ಬೀರಿತೆಂದು ಭಾವಿಸಿದ್ದೇನೆ. ಏಕೆಂದರೆ, ಹೈಸನ್‌ಬರ್ಗ್‌ರ 
ಹೆಸರು ಚಂದೃಶೇಖರರ ನಾಲಗೆ ಮೇಲೆ ಪದೇಪದೇ ನಲಿಯುತ್ತಿತ್ತು. ಒಮ್ಮೆ ಇವರೆಂದರು : 
“ಹೈಸನ್‌ಬರ್ಗ್‌ರನ್ನು ಐನ್‌ಸ್ಟೈನ್‌” ಜೊತೆ ಮಾತ್ರ ಹೋಲಿಸಬಹುದು.” ಇನ್ನೊಮ್ಮೆ ಉದ್ದರಿಸಿದರು: 
“ಎಂಥ ಉಜ್ಜ್ವಲ ಪ್ರತಿಭೆ ! ಇಷ್ಟು ತರುಣರಾಗಿರುವಾಗಲೇ ಇವರು ವಿಜ್ಞಾನಪ್ರಪಂಚ ಸರ್ವತ್ರ 
ತಮ್ಮ ಪ್ರಖರ ನಕ್ಷತ್ರಸದೃಶ ಪ್ರದೀಪ್ತಿಯಿಂದ ಪ್ರಜ್ವಲಿಸುತ್ತಿದ್ದಾರೆ !” ಚಂದ್ರಶೇಖರರಿಗೆ ಕಾಲೇಜ್‌ 
ವ್ಯಾಸಂಗ ದಿನಗಳಂದು ಇನ್ನೊಬ್ಬ ವರಿಷ್ಠ ವಿದೇಶೀ ವಿಜ್ಞಾನಿ ಜೊತೆ ಸಂಪರ್ಕ ಒದಗಿತು: ಜರ್ಮನಿಯ 
ಪ್ರೊಫೆಸರ್‌ ಆರ್ನಾಲ್ಡ್‌ ಸೊಮ್ಮರ್ಫೆಲ್ಲ್‌". ಅಂದ ಮಾತ್ರಕ್ಕೆ ಅವರ ಬದುಕಿನಲ್ಲಿ ಇವೇ ಪ್ರಥಮ 
ಪ್ರಭಾವಗಳೆ೦ದೇನೂ ಭಾವಿಸಬೇಕಾಗಿಲ್ಲ. ಏಕೆಂದರೆ ಒಮ್ಮೆ ನಗುನಗುತ್ತ ಅವರು ನನಗೆ ಹೇಳಿದ್ದಿತ್ತು: 
ಹೇಗೆ ಅವರು ಒಂಟಿಯಾಗಿ ಕಡಲತಡಿಗೆ ಹೋಗಿ ಅಲ್ಲಿ ಪುಳಿನ ರಾಶಿ ಮೇಲೆ ಕುಳಿತು ಧ್ಯಾನಲೀನರಾಗಿ 
“ಓ ದೇವರೇ ! ನಾನು ನ್ಯೂಟನ್‌ನಂತೆ” ಆಗಬಲ್ಲೆನೇ ?” ಎಂಬ ಪ್ರಾರ್ಥನೆ ಸಲ್ಲಿಸಿದರೆಂದು. 
ಕ್ಷಣಾನ೦ತರ ಉತ್ಕ೦ಠಿತರಾಗಿ ನುಡಿದರು “. . . . ಎಂಥ ದಿನಗಳವು !” 


ಅಣ್ಣನಷ್ಟೇ ಪ್ರಖರಮತಿಯಾದ ಈ ತಮ್ಮ (ಬಾಲಕೃಷ್ಣನ್‌) ನೇಯ್ದಿರುವ ನುಡಿ 
ಚಿತ್ರ ತಿಳಿಸುವುದೇನು ? ಚಂದ್ರಶೇಖರರ ಧ್ರುವತಾರೆ ನ್ಯೂಟನ್‌, ಐನ್‌ಸ್ಟೈನ್‌, 
ಹೃಸನ್‌ಬರ್ಗ್‌ ಸಾಲಿನ ಸಾರ್ವಕಾಲಿಕ ಮಹಾವಿಜ್ಞಾನಿಗಳು ಮತ್ತು ಅವರು ಚಿತ್ತರಿಸಿದ 
ಜೀವನ ಮೌಲ್ಯಗಳು. ಸ್ವತಃ ಸರ್ಕಾರದ ಉನ್ನತ ಅಧಿಕಾರಿಯಾಗಿ ಆರ್ಥಿಕ ಯಶಸ್ಸು 
ಮತ್ತು ಲೌಕಿಕ ಪ್ರತಿಷ್ಠೆ ಗಳಿಸಿದ್ದ ತಂದೆ- ಅಂದಿನ ದಿನಗಳ ಸಂಪ್ರದಾಯದಂತೆ 
ನಿರಂಕುಶ ಸರ್ವಶಕ್ತ ಪತೃವರೇಣ್ಯಈ ಪುತ್ರರತ್ನನ ಭವಿಷ್ಯ ಕಂಡದ್ದು ಐಸಿಎಸ್‌- 
ಶೃ೦ಗವಾಸಿಯಾಗಿರುವುದರಲ್ಲಿ. ಆದರೆ ಈ ಕುಶಾಗ್ರಮತಿಯ ಬುದ್ದಿ ಶ್ರುತಿಗೊಂಡಿ 
ದ್ಹುದು ಐಸಿಎಸ್‌-ತುತ್ತೂರಿಗಲ್ಲ, ಹೃದಯ ಅನುನಾದಿಸುತ್ತಿದ್ದುದು ಪ್ರತಿಷ್ಠಯ 
ಧಾಟಿಗಲ್ಲ, ಬದಲು, ಗಣಿತ ಅಥವಾ ಭೌತವಿಜ್ಞಾನದಲ್ಲಿಯ ಸಂಶೋಧನೆಗೆ, ನವ 
ಕ್ಷೇತ್ರಗಳನ್ನು ಅನ್ವೇಷಿಸುವಾಗ ಲಭಿಸುವ ಬೌದ್ದಿಕ ಸಂತೃಪ್ತಿಗೆ, ಮತ್ತು ಪೈಪೋಟಿ 
ಇರದ ಕನ್ನೆನೆಲದಲ್ಲಿ ಬೇಕಾದಂತೆ ವಿಹರಿಸಬಲ್ಲ ಸ್ವಾತಂತ್ರ್ಯಕ್ಕೆ. ಸ್ಪರ್ಧಾಶೂನ್ಯ 
ಪರಿಸರದಲ್ಲಿ ಸ್ವ೦ತಾಸಕ್ತಿಯ ಅನ್ವೇಷಣೆಯನ್ನು ಏಕಾಂಗಿಯಾಗಿ ನಡೆಸುವುದು ಇವರ 
ಜಾಯಮಾನ. ಅಂದಮೇಲೆ ಇಂಥ ಒಬ್ಬ ಪ್ರಖರ ಚಿಂತನಶೀಲ ವ್ಯಕ್ತಿ ಜನವಿದೂರ 


೬ ಸಪ್ತಸಾಗರದಾಚೆಯೆಲ್ಲೋ . .. 


ನಾಗಿ ತನ್ನದೇ ಜಾಡಿನಲ್ಲಿ, ಅದು ಕಾಲುದಾರಿಯೇ ಇರಬಹುದು, ಹೊಸ ಹಾದಿಯೇ 
ಇರಬಹುದು, ಮುನ್ನಡೆಯುವುದು ಸಹಜ ವಿದ್ಯಮಾನ. ತನ್ನ ನಿರ್ದಿಷ್ಟ ಚೌಕಟ್ಟಿನ 
ಒಳಗೆ ಬರದವರ ಜೊತೆ ವ್ಯವಹಾರ ವೃಥಾ ಕಾಲಹರಣ, ಪಿಷ್ಟಪೇಷಣ. 

ಇವರ ಏಕಾಕಿತ್ಚ-ಏಕಾ೦ಗಿತ್ಚಗಳಿಗೆ ಪೋಷಕವಾಗಿರುವ ಎರಡನೆಯ ಕಾರಣ ಇವರು 
ಸಂಶೋಧನೆಗೆ ಆಯ್ದುಕೊಂಡ ವಸ್ತು--ಖಭೌತವಿಜ್ಞಾನ. ಇದೇನೆಂದು ತಿಳಿಯುವ 
ಮೊದಲು ಚಂದ್ರಶೇಖರರ ವಿಜ್ಞಾನವ್ಯಕ್ತಿತ್ವವಿಕಾಸದ ಕೆಲವು ಮುಖ್ಯ ಮಜಲುಗಳನ್ನು 
ಗಮನಿಸಬೇಕು. ಇವರೊಬ್ಬ ಬಾಲಬೃಹಸ್ಪತಿ, ಪ್ರಚಂಡ ಮತ್ತು ಪ್ರಖರ ಪ್ರತಿಭಾನ್ವಿತ 
ವ್ಯಕ್ತಿ. ಇವರ ಸಹಜ ಮತ್ತು ಪ್ರಥಮ ಪ್ರೇಮ ಗಣಿತ. ಆದರೆ ಎಳೆ ಬಾಲಕ ನಿರಂಕುಶ 
ಪಾಲಕನ (ತ೦ದೆ) ಕಟ್ಟಪ್ಪಣೆ ಮೀರಲಾರದೇ ಭೌತವಿಜ್ಞಾನವನ್ನು ಅಧಿಕೃತ ಅಧ್ಯಯನ 
ವಿಷಯವಾಗಿ ಆಯ್ದುಕೊಂಡರು, ಗಣಿತ ತರಗತಿಗಳಿಗೆ ಹಾಜರಾದರು ! ಸಭ್ಯತಾಸಹಿತ 
ದೃಢತೆ ಚಂದ್ರಶೇಖರ್‌ ವ್ಯಕ್ತಿತ್ವದ ಒಂದು ಮುಖ್ಯ ಎಳೆ. ಅಂದಿನ (೧೯೨೦ರ ದಶಕ) 
ಮದ್ರಾಸು ಪ್ರೆಸಿಡೆನ್ಸಿ ಕಾಲೇಜಿನ ಶೈಕ್ಸಣಿಕ ಪರಿಸರ ಉತ್ಕಷ್ಟವಾಗಿತ್ತು, ಉದಾರ 
ವಾಗಿತ್ತು. ಹೀಗಾಗಿ ಈ ಆಜನ್ಮ ಪ್ರತಿಭೆಗೆ ಯಾವ ಗುರುವಿನ ಬಳಿಗೂ ಯಾವ 
ತರಗತಿಗೂ ಯಾವ ಗ್ರಂಥ ಭ೦ಡಾರಕ್ಕೂ ಸ್ವೇಚ್ಛೆಯಂತೆ ಮುಕ್ತ ಪ್ರವೇಶ ಸೌಕರ್ಯ 
ವಿತ್ತು. | 

ಪರಮಾಣುಲೋಕದ ವ್ಯಾಖ್ಯಾನಗಳಾಗಿರುವ ಶಕಲ ಸಿದ್ದಾಂತ, ವಿಶೇಷ ಸಾಪೇಕ್ಷತಾ 
ಸಿದ್ದಾಂತ ಮತ್ತು ನಕ್ಸತ್ರ ಲೋಕದ ವ್ಯಾಖ್ಯಾನವಾಗಿರುವ ಸಾರ್ವತ್ರಿಕ ಸಾಪೇಕ್ಷತಾ 
ಸಿದ್ಧಾಂತ" ಇವುಗಳ ಸಮುಚ್ಚಯಕ್ಕೆ ಆಧುನಿಕ ಭೌತವಿಜ್ಞಾನವೆಂದು ಹೆಸರು. 
೧೯೨೦ರ ದಶಕ ಇದರ ನವನವೋನ್ಮೇಷಾವಧಿ. ಅಂದು ಅರಳುತ್ತಿದ್ದ ಚಂದ್ರರ 
ಮನಸ್ಸು ಸಹಜವಾಗಿ, ಮತ್ತು ಸುಲಭವಾಗಿ ಕೂಡ, ಈ ನೂತನ ಕ್ಷೇತ್ರದಲ್ಲಿ ವಿಹರಿಸ 
ತೊಡಗಿತು. ಕೇವಲ ೧೮ನೆಯ ವಯಸ್ಸಿನಲ್ಲಿ, The Compton Scattering and the 
New Statistics ಎ೦ಬ ಸಂಶೋಧನ ಪ್ರಬಂಧ ಬರೆದರು ಎಕ್ಸ್‌ಕಿರಣಗಳ ಚದರಿಕೆ 
ಯನ್ನು ವ್ಯಾಖ್ಯಾನಿಸಬಲ್ಲ ಸ೦ಖ್ಯಾಕಲನವಿಜ್ಞಾನದ ನೂತನ ಕ್ಷೇತ್ರವಿದು. ಅಂದರೆ 
ಇವರಿಗೆ ತಿಳಿಯದ೦ತೆ ಇವರ ಸ೦ಶೋಧನಜೀವನನದಿ ಗಣಿತದ ಸುಭದ್ರ ಶಿಲೆಗಳ 
ಮೇಲೆ ಆಧುನಿಕ ಭೌತವಿಜ್ಞಾನ ಸ್ರೋತಸ್ಸಾಗಿ ಸ್ವಂತ ಪಾತ್ರ ಅನ್ವೇಷಿಸುತ್ತ ಪ್ರವಹಿಸ 
ತೊಡಗಿತು. ಅಂದು ನಕ್ಸತ್ರಪ್ರಪ೦ಚದ ವಿದ್ಯಮಾನಗಳು ತೀರ ಅಸ್ಪಷ್ಟ ಮತ್ತು 
ಅನಾಕರ್ಷಕ. ಇಂಥಲ್ಲಿ ವಿಜಯ ? ಸ೦ಶಯಾಸ್ಪದ. ಇನ್ನು ಬಹುಮಾನ ? ಶೂನ್ಯ ! 
ಎಂದೇ ಪೈಪೋಟಿ ಇರಲೇ ಇಲ್ಲ. ಚ೦ದ್ರರಿಗಾಗಿಯೇ ಆ ಅನನ್ವೇಷಿತ ಕ್ಸೇತ್ರ ಕಾದಿ 
ದ್ದ೦ತೆ ತೋರಿತು--ಚಂದ್ರೋದಯಕೆ ಅಂಬುಧಿ ಹೆಚ್ಚುವುದಯ್ಯ 1!” ನಾಕ್ಷತ್ರಿಕ 
ವೀಕ್ಷಣೆ ಮೂಲಕ ಲಭಿಸಿದ ಭೌತ ಮಾಹಿತಿಗಳಿಗೆ ಒಪ್ಪುವ ವೈಜ್ಞಾನಿಕ ಸಿದ್ದಾಂತ 
ಮಂಡನೆ ಇವರ ಆಡು೦ಬೊಲವಾಯಿತು--ಜೀವ ಅದು, ದೇಹ ಇದು ! ನಕ್ಚತ್ರಕ್ಕೆ 
ನಾವೇ ಪಯಣಿಸಿ, ವಿವರ ಸಂಗ್ರಹಿಸಿ, ಅಲ್ಲಿಯ ನಿಯಮಗಳನ್ನು ನಿಗಮಿಸುವುದು 


ಚ೦ದ್ರಾಯಣಾರ೦ಭ ಸ 


ಎಂದೂ ಕೈಗೂಡದ ಹುಚ್ಚು ಕಲ್ಪನೆ. ಹಾಗಾದರೆ ಪ್ರಯೋಗಮಂದಿರದಲ್ಲಿ ನಕ್ಸತ್ರ 
ಸೃಷ್ಟಿ ಸಾಧ್ಯವೇ ? ಅರ್ಥಾತ್‌ “ನಾವು ದೇವರ ಪಾತ್ರ ನಿರ್ವಹಿಸಬಹುದೇ ?'' ಮೊದಲ 
ಹೈಡ್ರೊಜನ್‌ ಬಾಂಬನ್ನು” ದಿನಾಂಕ ೧ ಮಾರ್ಚ್‌ ೧೯೫೩ರಲ್ಲಿ ಆಸ್ಫೋಟಿಸಿದಾಗ 
ಇಂಥ ಒಂದು “ಸೃಷ್ಟಿ ಶಕ್ತಿ” ಮಾನವನಿಗೆ ಸಿದ್ಧಿಸಿತು. ಆದರೆ ನಾಕ್ಷತ್ರಿಕ eS 
ಇದೊಂದು ಪಟಾಕಿ ಸಿಡಿತವೂ ಅಲ್ಲ--ತೀರ ಫೇಲವ ಅಣಕ ಮಾತ್ರ. 

ಭೂಮಿಬಂಧಿತ ಧೃತರಾಷ್ಟ್ರ ಮಾನವನಿಗೆ ಉಳಿದಿರುವುದು ಒಂದೇ ಒಂದು 
ಉಪಾಯ, ಎಲ್ಲ ಕಾಲಗಳಲ್ಲಿಯೂ : ಇಲ್ಲಿ ಸಲ್ಲುವ ನಿಯಮಗಳು ಅಲ್ಲಿಯೂ ಸಲ್ಲು 
ವುವು ಎಂದು ಅಂಗೀಕರಿಸಿ ಇಲ್ಲಿಯ ಅನುಭವದಿಂದ ಅಲ್ಲಿಯ ವಿದ್ಯಮಾನಗಳನ್ನು 
ಅರ್ಥವಿಸುವ ಪ್ರಯತ್ನ. ವಿಜ್ಞಾನದ ವಿಧಿನಿಯಮ ಸೂತ್ರಗಳು ವಿಶ್ವಸರ್ವತ್ರ ಒ೦ದೇ 
ಎಂದು ಅಂಗೀಕರಿಸಿದ್ದಾದರೆ (ಹೀಗೆ ಅ೦ಗೀಕರಿಸದಿರಲು ಯಾವ ಕಾರಣವೂ ಇಲ್ಲ) 
ಇಲ್ಲಿಯ ಕಾರ್ಯಕಾರಣ ಸಂಬಂಧ ತಿಳಿದಿರುವಾಗ ಮತ್ತು ಅಲ್ಲಿಯ ಕಾರ್ಯ 
ಗೋಚರವಾದಾಗ ಅದರ ಹಿನ್ನೆಲೆ ಕಾರಣವನ್ನು ಊಹಿಸಿ ತಪಾಸಣೆಗೆ ಒಳಪಡಿಸುವುದು 
ಕಷ್ಟವಲ್ಲ. ಇಂಥ ಊಹೆ' ಅಗಾಧ ಪ್ರತಿಭೆ, ತೀಕ್ಷ್ಣ ಅ೦ತರ್ಬೊಧೆ*, ಏಕಾಗ್ರ 
ಪರಿಶ್ರಮ ಮತ್ತು ಸೋಲರಿಯದ ಕೆಚ್ಚು ಇವುಗಳ ಪಕ್ಚಫಲ. ಐನ್‌ಸೆ ಫಾನ್‌ ೧೯೧೫ರಲ್ಲಿ 
ಮಾಡಿದ್ದು ಈಬಗೆಯ ಊಹೆಯನ್ನು, ೧೯೧೯ರ ಸೂರ್ಯಗ್ರಹಣ ಇದನ್ನು ಸ್ಥಿರೀಕರಿ 
ಸಿತು". ಯಾವುದೇ ಊಹೆ ವಿಶ್ವದ ಮಹಾನಿಕಷದಲ್ಲಿ ಸಿ೦ಧುವಾಗದಿದ್ದರೆ, ಅಥವಾ 
ಅಲ್ಲಿ ಅದು ಸಿಂಧುವಾಗುವ ತನಕ, ಸಿದ್ಧಾ೦ತ ಎನ್ನುವ ಮನ್ನಣೆ ಗಳಿಸದು. 

ಭೂಮಿಯಲ್ಲಿಯ ಪ ಕ್ರಯೋಗಗಳಿಂದ ಲಭಿಸಿದ ಭೌತವಿಜ್ಞಾನವನ್ನು ಖಗೋಳ 
ಕಾಯಗಳಿಗೆ ಅನ್ವಯಿಸುವ ಅಧ್ಯಯನ ಪ್ರಕಾರಕ್ಕೆ ಖಭೌತವಿಜ್ಞಾನವೆಂದು” ಹೆಸರು. 
ಇದು ಇಪ್ಪತ್ತನೆಯ ES ಇನ್ನೂ ಒಂದು ಶಿಶು. ಇದರ ಆದ್ಯ ಪ್ರವರ್ತಕರ 
ಸಾಲಿನಲ್ಲಿ ಚಂದ್ರರದು ವಿಶಿಷ್ಟ ಸ್ಥಾನ. ಸಂಶೋಧನ ಮಂದಿರದೊಳಗಿನ--ಪ್ರ ಯೋಗ 
ಶಾಲೆಯೊಳಗಿನ ಅಲ್ಲ--ಈ ಏಕಾಂಗೀ ಸಾಹಸ ಚ೦ದ್ರರನ್ನು ಸಹಜವಾಗಿ ಜನವಿದೂರ 
ರನ್ನಾಗಿಸಿತು. ಮನುಷ್ಯ ಪ್ರಪಂಚದಲ್ಲಿ ಇವರೊಬ್ಬ "ಕೃಷ್ಣವಿವರ' (Black Hole) ! 

ಕೃಷ್ಣವಿವರದಿಂದ ನಿಮಗೆ ಯಾವ ಮಾಹಿತಿಯೂ ಬರುವುದಿಲ್ಲ. ಇಂತಿದ್ದರೂ 
ಅದರ ಅಸ್ತಿತ್ವವನ್ನು ನೀವು ಬಹುಕಾಲ ನಿರ್ಲಕಿ ್ಲಿಸಲಾರಿರಿ. ಬೃಹನ್ನಕ್ಟತ್ರದ ಉಜ್ಜ್ವಲ 
ಗೋಚರ ಪರಿವೇಷಕ್ಕಿ೦ತ ಭಿನ್ನವಾದ ಆದರೆ ಅಷ್ಟೇ ಖಚಿತವಾದ ಪರಿವೇಷ ಇದಕ್ಕಿದೆ. 
ಕೃಷ್ಣವಿವರದ, ಅನೆ ್ರೀಷಣೆಯಲ್ಲಿ ಚಂದ್ರಶೇಖರ್‌ ಮಹತ ಶ್ರ ಪೂರ್ಣ ನಿರ್ಣಾಯಕ 
ಪಾತ್ರ ವಹಿಸಿದರು. 


ಚಂದ್ರಶೇಖರ್‌ ಎಂಬ "ಕೃಷ್ಣವಿವರ'ದ ಇರವಿನ ಅರಿವು ನನ್ನಲ್ಲಿ ಸ್ಪಷ್ಟವಾಗಿ 
ಬೆಳಗಿದ್ದು, ೧೯೮೩ರಲ್ಲಿ : “ಭಾರತಸ೦ಜಾತ ಅಮೆರಿಕನ್‌ ಪ್ರಜೆ ಪ್ರೊಫೆಸರ್‌ 
ಸುಬ್ರಹ್ಮ ಣ್ಯನ್‌ ಚ೦ದ್ರಶೇಖರ್‌ ಮತ್ತು ಅಮೆರಿಕನ್‌ ಪ ಪ್ರಜೆ ವಿಲಿಯಮ್‌ ಫೌಲರ್‌ 


೧೯೮೩ರ ಸಾಲಿನ ನೊಬೆಲ್‌ ಪಾರಿತೋಷಕ ಗಳಿಸಿದ್ದಾ ಲ ಎಸ ಿಕ್‌ಹೋಮ್‌ನಲ್ಲಿ ರುವ 


೮ ಸಪ್ತಸಾಗರದಾಚೆಯೆಲ್ಲೋ . . . 


ರಾಯಲ್‌ ಸ್ವೀಡಿಶ್‌ ಅಕಾಡೆಮಿ ಆಫ್‌ ಸೈನ್ಸಸ್‌ ದಿನಾಂಕ ೧೯ ಅಕ್ಟೋಬರ್‌ ೧೯೮೩ 
ರಂದು ಈ ಸುದ್ದಿಯನ್ನು ಬಿರಿದಾಗ ಚಂದ್ರರ ಕೃಷ್ಣವಿವರತ್ವ ಆ ಗಳಿಗೆ ಮರೆಯಾದಂತೆ 
ಅನ್ನಿಸಿತು. ಅ೦ದ ಹಾಗೆ ಅವರ ಜನನ ದಿನಾಂಕ ೧೯ ಅಕ್ಟೋಬರ್‌ ೧೯೧೦. 
ಅಕಸ್ಮಾತ್ತಾಗಿ ಪ್ರಾಪ್ತವಾದ ಹುಟ್ಟು ಹಬ್ಬದ ಉಡುಗೊರೆ ಈ ನೊಬೆಲ್‌ ಪ್ರಶಸ್ತಿ. 

“ರುಜುವಾತು' ತ್ರೈಮಾಸಿಕದ ಸಂಪಾದಕ ಯು. ಆರ್‌. ಅನಂತಮೂರ್ತಿ ನನ್ನಿಂದ 
ತಮ್ಮ ಪತ್ರಿಕೆಗೆ ಚಂದ್ರಶೇಖರ್‌ ಜೀವನ ಸಾಧನೆ ಕುರಿತ ಒ೦ದು ಜನಪ್ರಿಯ ಲೇಖನ 
ಅಪೇಕ್ಬಿಸಿದರು. ವಿಜ್ಞಾನವೃತ್ತಾಂತ ಬರೆಯಬಹುದು. ಆದರೆ ಜೀವನ ವಿವರಗಳು ? 
ವಾಸ್ತವವಾಗಿ, ಪತ್ರಿಕಾವರದಿಗಳ ಅಸ್ಪಷ್ಟ ಹಾಗೂ ಅತಿರ೦ಜಕ ಮಾಹಿತಿಗಳಿಗಿ೦ತ 
ಆಚೆಗೆ ಚ೦ದ್ರಶೇಖರ್‌ ನಿಜಕ್ಕೂ ಕೃಷ್ಣವಿವರವೇ ಆಗಿದ್ದರು. 

ಸ್ವಂತ ಚಿಕ್ಕಪ್ಪ ಸಿ. ವಿ. ರಾಮನ್‌ (೧೮೮೮-೧೯೭೦) ಕುರಿತು ಇವರ ನಿಲವು 
೧೯೩೫ರಷ್ಟು ಹಿ೦ದೆಯೇ ಸ್ಪಷ್ಟವಾಗಿತ್ತು : “ಸಿವಿಆರ್‌ ಜೊತೆ ದಾಪುಗಾಲಿಡುತ್ತ 
ನಿರಂತರ ಪವಾಡಗಳನ್ನೆಸೆಯುತ್ತಿರುವುದು ನನಗೆ೦ದೂ ಸಾಧ್ಯವಾಗದು. ಸದಾ ಸುದ್ದಿ 
ಯಲ್ಲಿ ಇರಬೇಕೆಂಬ ಬಯಕೆ ನನಗೆ ಸುತರಾಂ ಇಲ್ಲ. ಇಲ್ಲಿ (ಟ್ರಿನಿಟಿ, ಕೇಂಬ್ರಿಜ್‌] 
ನನಗೆ ಯಾವುದೇ ವೈಯಕ್ತಿಕ ಅಥವಾ ಸಾಮೂಹಿಕ ಹೊಣೆ ಇರದು. ನಾನಾಯಿತು, 
ನನ್ನ ಅಧ್ಯಯನವಾಯಿತು. ಗಲಭೆ ಗೊ೦ದಲಗಳಿ೦ದಲೂ ನಾಟಕೀಯ ಸನ್ನಿವೇಶ 
ಗಳಿಂದಲೂ ನಾನು ದೂರವಾಗಿದ್ದೇನೆ. ನನಗೆ ನಾನೇ ದಿವಾನ ಮತ್ತು ಜವಾನ !'' 

ಇನ್ನೊಮ್ಮೆ ಒಬ್ಬ ಪತ್ರಕರ್ತನಿಗೆ ಹೇಳಿದ್ದರು : “ನಾನೇನೂ ಒಬ್ಬ ಸ೦ಮೋಹಕ 
ಗಣಿತವಿದನಲ್ಲ. ಸಂಮೋಹಕ ವಿಷಯ ಯಾವುದರ ಬಗೆಗೂ ನಾನು ಕೆಲಸ ಮಾಡು 
ವುದಿಲ್ಲ. ನ್ಯೂಟನ್‌ನ೦ತೆ ಯಾರೂ ಇರಲಾರರು. ಐನ್‌ಸ್ಟೈನ್‌ ಒಬ್ಬ ಅದ್ವಿತೀಯ 
ಪುರುಷ. ಯಾವುದೇ ಅರ್ಥದಲ್ಲಿ ನನ್ನನ್ನು ನಾನು ಅದ್ದಿತೀಯನೆ೦ದು ಪರಿಗಣಿಸಿಲ್ಲ. 
ನನ್ನ ಸೀಮಿತಗಳ ಒಳಗೆ ನಾನು ಕೆಲಸವೆಸಗುತ್ತೇನೆ. ಇತರರು ಅವರ ಸೀಮಿತಗಳ 
ಒಳಗೆ ಕ್ರಿಯಾತತ್ಸರರಾಗಿರುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅತ್ಯುತ್ಥಷ್ಟವಾದು 
ದನ್ನು ಸಾಧಿಸಲು ಹೆಣಗುತ್ತಾನೆ.'' 

ಅವರ ಸ೦ದರ್ಶನಾರ್ಥ ಹೋಗಿದ್ದ ಪತ್ರಕರ್ತೆಯನ್ನು ಚ೦ದ್ರ ವಿನಯ ಸಭ್ಯತಾ 
ಸಹಿತವಾಗಿಯೇ ಕೇಳಿದ ಪ್ರಶ್ನೆಗಳು ಚಳಿಬರಿಸುವಂತಿವೆ : 

ಚಂದ್ರ : “ನನ್ನ ಬಗ್ಗೆ ಹೇಗೆ ಬರೆಯಬಲ್ಲಿರಿ ? ನೀವು ನನ್ನನ್ನು ತಿಳಿದಿಲ್ಲ.” 

ಪತ್ರಕರ್ತೆ : “ನಾವು ಎರಡು ಸಲ ಭೇಟಿ ಆಗಿದ್ದೇವೆ. ನೀವು. ಪ್ರತಿಸಲವೂ 
ಮಾತಾಡಿದ್ದೀರಿ.'' 

“ಅದು ಯಾವ ಅರ್ಥವನ್ನೂ ಕೊಡುವುದಿಲ್ಲ. ನನ್ನ ಚಿ೦ತನೆಗಳು ನಿಮಗೆ ತಿಳಿ 
ದಿಲ್ಲ.'' 

“ನಿಮ್ಮನ್ನು ಚೆನ್ನಾಗಿ ಬಲ್ಲವರ ಜೊತೆ ನಾನು ಮಾತನಾಡಬಹುದು.” 

“ಲ್ಲಿ ಕೇಳಿ ! ನಾನು ಎತ್ತಿರುವುದು ಒಂದು ಶೈಕ್ಸಣಿಕ ಪ್ರಶ್ನೆ. ನೀವು ಒಬ್ಬ 


ಚ೦ದ್ರಾಯಣಾರ೦ಭ ೯ 


ವ್ಯಕ್ತಿಯನ್ನು ಕೆಲವು ಗ೦ಟೆ ಕಾಲ ನೋಡಿದುದಾದರೆ, ಮತ್ತು ಆತನ ಸಹಚರರೊಂದಿಗೆ 
ಮಾತುಕತೆ ನಡೆಸಿದುದಾದರೆ, ಅಷ್ಟರಿ೦ದಲೇ ನಿಮಗೆ ಆತನ ಬಗೆಗೆ ಬರೆಯಲು 
ಸಾಕಷ್ಟು ಒಳನೋಟಗಳು ಲಭಿಸುವುವೆ೦ದು ಭಾವಿಸಿರುವಿರಾ ?' 

ಮಧಿತಾರ್ಥವಿಷ್ಟು : “ನನ್ನ ವಿಜ್ಞಾನ ಜೀವನದ ಆಚೆಗೆ ನನಗೆ ಅಸ್ತಿತ್ವವಿಲ್ಲ. 
ಆದ್ದರಿಂದ ನನ್ನನ್ನು ತಿಳಿಯಬೇಕೋ ? ನನ್ನ ಕೃತಿ ಓದಿ.” ಇದು ಚಂದ್ರ ತಮ್ಮ ಬಗ್ಗೆ 
ತಳೆದಿದ್ದ ನಿಲವು. ಈ ಪ್ರಕಾರವೇ ಅವರು ಬಾಳಿದರು. 

ವಿಜ್ಞಾನಿಗಳಿಗೆ ಮಾತ್ರವಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ಕೂಡ ನ್ಯೂಟನ್‌, ಐನ್‌ಸ್ಟೈನ್‌, 
ಬೋರ್‌, ಚಂದ್ರಶೇಖರ್‌ ಇಂಥ ಮಹಾವಿಜ್ಞಾನಿಗಳ ಜೀವನವೃತ್ತಾ೦ತ ಅವರ ಕೃತಿ 
ಗಳಷ್ಟೇ ಮುಖ್ಯವಾಗುತ್ತವೆ. ಕೃತಿ ಗಮ್ಯ, ಜೀವನ ವೃತ್ತಾ೦ತ ಗಮನ. ಗಮನರಹಿತ 
ಗಮ್ಮ ಉಂಟೇ ? ಗಮ್ಯಶೂನ್ಯ ಗಮನವಿದೆಯೇ ? 

ಅದೇ ಹಿಂದೆ, ೧೯೭೯-೮೦ರಲ್ಲಿ ನಾನು "ಆಲ್ಬರ್ಟ್‌ ಐನ್‌ಸ್ಟೈನ್‌' ವೈಜ್ಞಾನಿಕ 
ಜೀವನ ಚರಿತ್ರೆ ಬರೆದು ಪ್ರಕಟಿಸಿದ್ದ. ಈಗ ಚಂದ ಳೇಖರ್‌ ಬಗ್ಗೆ ಒ೦ದು ಲೇಖನ 
ವನ್ನಾದರೂ ಬರೆಯಬೇಡವೇ ? ನನ್ನ ಎಂದಿನ ಅಭ್ಯಾಸದಂತೆ, ಸಮಸ್ಯೆಗಳನ್ನು 
ಸ್ನೇಹಿತರ ಜೊತೆ ಪ್ರಸ್ತಾವಿಸುತ್ತಿದ್ದೆ ಅವರಿಗೆ ಆಸಕ್ತಿ ಇದೆಯೇ ಇಲ್ಲವೇ ನನಗೆ ಗೌಣ, 
ನನ್ನ ಭಾವನೆಗಳ ಸ್ಫುಟತೆಗೆ ಈ "ಅಧಿಕ ಪ್ರಸ೦ಗಗಳು' ಸದಾ ಪೋಷಕಗಳಾಗಿವೆ. 

ಇಂಥ ಒಂದು ಸಂದರ್ಭದಲ್ಲಿ ತಿಳಿಯಿತು : ಮೈಸೂರಿನ ರೀಜನಲ್‌ ಕಾಲೇಜ್‌ 
ಆಫ್‌ ಎಡ್ಕುಕೇಶನ್‌ನಲ್ಲಿ ಭೌತವಿಜ್ಞಾನ ಪ್ರಾಧ್ಯಾಪಕರಾಗಿದ್ದ ಎ. ಎನ್‌. ಮಾಹೇಶ್ಚರಿ 
ಯವರು ಚಂದ್ರರ ಶಿಷ್ಯ ಎಂಬ ಸಂಗತಿ. ಇವರ ಪ್ರೀತಿಪೂರ್ವಕ ಸಹಕಾರ ಸಾಹ 
ಚರ್ಯಗಳ ಫಲವಾಗಿ ಲೇಖನ ಸಿದ್ದವಾಯಿತು. "ರುಜುವಾತು' ಅಕ್ಟೋಬರ್‌-ಡಿಸೆ೦ 
ಬರ್‌ ೧೯೮೩ ಸ೦ಚಿಕೆಯಲ್ಲಿ ಪ್ರಕಟವೂ ಆಯಿತು. ಜೊತೆಯಲ್ಲೇ ನನ್ನ ಜ್ಞಾನದಾಹ 
ಅಧಿಕ ತೀವ್ರವೂ ಆಯಿತು : ಚಂದ್ರಶೇಖರರ ವೈಜ್ಞಾನಿಕ ಜೀವನಚರಿತ್ರೆ ಬರೆದೇ 
ತೀರಬೇಕೆ೦ಬ ಸ೦ಕಲ್ಪ. 

ದಿನಗಳಲ್ಲ, ವರ್ಷಗಳೇ ಉರುಳಿದುವು. ದಿನಾ೦ಕ ೨೭-೨-೧೯೮೭, ೨೮-೨-೧೯೮೭ 
ಮತ್ತು ೭-೩-೧೯೮೭ರ೦ದು ರಾಷ್ಟ್ರೀಯ ದೈನಿಕಗಳಲ್ಲಿ ಪ್ರಕಟವಾದ ಒಂದು 
ಅ-ರಾಜಕೀಯ, ಅ-ಲೌಕಿಕ ಆದರೆ ಅ-ನಿರೀಕ್ಷಿತವಲ್ಲದ ಅತಿವಿಶಿಷ್ಟ ಖಗೋಳ 
ವಾರ್ತೆಯ ಸಾರವಿದು : 

“ಲಾರ್ಜ್‌ ಮ್ಯಾಜೆಲಾನಿಕ್‌ ಕ್ಲೌಡ್‌ನಲ್ಲಿ?್‌ ಸುಮಾರು ೧೮೬,೦೦೦ ವರ್ಷಗಳ 
ಹಿ೦ದೆ ಸಂಭವಿಸಿದ ನಾಕ್ಷತಿ ತ್ರಿಕಾಸ್ಫೋಟನೆ ಮತ್ತು ಮರಣ ಕುರಿತ ಪ ಪ್ರಥಮ ಮಾಹಿತಿ 
ವರದಿ ಇದೇ ಫೆಬ್ರುವರಿ ೨೩ರಂದು ಭೂಮಿಯನ್ನು ತಲಪಿತು. ಈ ಮರಣಾಸನ್ನ 
ನಕ್ಸತ್ರದ ರಾಶಿ ಸೂರ್ಯನದರ ಹತ್ತು ಮಡಿ ಅಥವಾ ಅಧಿಕ ಇದೆಯೆ೦ದು ಅ೦ದಾಜು. 
ನಮ್ಮಿ೦ದ ಸುಮಾರು ೧೮೬,೦೦೦ ಜ್ಯೋತಿರ್ವರ್ಷ ದೂರದಲ್ಲಿರುವ ಇದರ ಆತ್ಮ 
ಹತ್ಯಾಪ್ರಕರಣ ಬರಿಗಣ್ಣ ನೋಟಕ್ಕೆ ಸಹ ಪ್ರಕಟವಾಗಿದೆಯೆ೦ದ ಮೇಲೆ ಸರಕು 


೧೦ ಸಪ್ತಸಾಗರದಾಚೆಯೆಲ್ಲೋ . . . 


ಸೂಪರ್ನೋವಾವೇ ಆಗಿರತಕ್ಕದ್ದು. ಮು೦ಬರಲಿರುವ ವರ್ಷಗಳಲ್ಲಿ ಅಲ್ಲಿ೦ದ ಹೆಚ್ಚು 
ಹಚ್ಚು ವಿವರಗಳು ಹರಿದು ಬಂದಂತೆ ಈ ಆಕಾಶದುರಂತದ ಪೂರ್ಣಚಿತ್ರ ಕ್ರಮೇಣ 
ಅನಾವರಣಗೊಳ್ಳಲಿದೆ. ಭೂಮಿಯ ಮೇಲಾಗಲೀ ಭೂನಿವಾಸಿಗಳ ಮೇಲಾಗಲೀ 
ಇದರ ಪರಿಣಾಮ ಏನೂ ಇಲ್ಲ.” 

ಇದರ ಸ್ವಾರಸ್ಯ ತಿಳಿಯಬೇಕಾದರೆ ನಕ್ಷತ್ರದ ವಿಜ್ಞಾನವೃತ್ತಾ೦ತ ಅರಿತಿರುವುದು 
ಅಗತ್ಯ. ಪ್ರೋಟಾನ್‌, ಎಲೆಕ್ಟ್ರಾನ್‌, ನ್ಯೂಟ್ರಾನ್‌ ಮು೦ತಾದ ಮೂಲಕಣಗಳ ಅಸಾಂದ್ರ 
ಅಪಾರ ವಿಸ್ತಾರಕ್ಕೆ ನೀಹಾರಿಕೆ ಎ೦ದು ಹೆಸರು--ಮಳೆ ಮೋಡದಂತೆ. ನಕ್ಟತ್ರಗಳ ಜನ್ಮ 
ಸ್ಥಳ ನೀಹಾರಿಕೆ--ಮೋಡದಲ್ಲಿ ಮಳೆ ಹನಿಗಳು ಮೈದಳೆಯುವಂತೆ ವಿವಿಧ ಗಾತ್ರಗಳ 
ಹಾಗೂ ರಾಶಿಗಳ ಮೂಲಕಣಗೋಳಗಳು ನೀಹಾರಿಕೆಯ ಒಡಲಿನಲ್ಲಿ ರೂಪುಗೊಳ್ಳು 
ತ್ತವೆ. ಒಂದೊ೦ದು ಗೋಳವೂ ತನ್ನ ಸುತ್ತ ಆವರ್ತಿಸುತ್ತಿರುವುದು, ಜೊತೆಯಲ್ಲೇ 
ವಿಶ್ವಸ೦ಚಾರಿಯೂ ಆಗಿರುವುದು. 

ಆದ್ದರಿಂದ ಇಂಥ ಒಂದು ಗೋಳವನ್ನು ದ್ರವ್ಯದ (ಮೂಲಕಣಗಳ) ನಿಕಟ ಪೇರಿಕೆ 
ಎನ್ನುತ್ತೇವೆ. ದ್ರವ್ಯದ ಅಳತೆಗೆ ದ್ರವ್ಯರಾಶಿ, ಅಥವಾ ಸರಳವಾಗಿ ರಾಶಿ ಎಂದು ಹೆಸರು. 
ರಾಶಿಯ ಪ್ರಕಟಿತ ಗುಣ ಗುರುತ್ವ-ಇದೊಂದು ಆಕರ್ಷಕ ಬಲ. ಸಮಸ್ತವನ್ನೂ ರಾಶಿ 
ಕೇ೦ದ್ರದೆಡೆಗೆ ಸೆಳೆಯುವುದು ಇದರ ಗುಣ. ಕಾಂತ-ಕಾಂತತ್ಸದಂತೆ ರಾಶಿ-ಗುರುತ್ವ 
ಕೂಡ ಒಂದು ಅವಿನಾ ಸಂಬಂಧ : ಎಲ್ಲಿ ರಾಶಿ ಇದೆಯೋ ಅಲ್ಲಿ ಗುರುತ್ತವಿದೆ, 
ವಿಲೋಮವಾಗಿ, ಎಲ್ಲಿ ಗುರುತ್ತ ಇದೆಯೋ ಅಲ್ಲಿ ರಾಶಿ ಇದೆ. 

ಸ್ವಂತ ಗುರುತ್ತದ ಸಂಕೋಚಕ ಬಲಕ್ಕೆ ಪಕ್ಕಾಗುವ ಗೋಳದ ಗರ್ಭದಲ್ಲಿ 
ಸಂಮರ್ದವೂ ಉಷ್ಣತೆಯೂ ತೀವ್ರವಾಗಿ ಏರುತ್ತವೆ. ಇವು ಸ೦ಧಿಸ್ಥ ಹಂತವೊಂದನ್ನು 
ಮೀರಿದಾಗ ಅಲ್ಲಿ ಪರಮಾಣವಿಕಾಗ್ನಿ ಪ್ರಜ್ವಲಿಸುತ್ತದೆ--ಅ೦ದರೆ ಹೈಡ್ರೊಜನ್‌ 
ಬಾಂಬುಗಳು ಪುಂಖಾನುಪುಂಖವಾಗಿ ಆಸ್ಫೋಟಿಸಲಾರಂಭಿಸುತ್ತವೆ. (ಅತ್ಯ೦ತ ಸರಳ 
ಧಾತು ಹೈಡ್ರೊಜನ್‌. ಇದರ ಬೀಜದಲ್ಲಿ ೧ ಪ್ರೋಟಾನ್‌ ಮತ್ತು ಕಕ್ಷೆಯಲ್ಲಿ ೧ 
ಎಲೆಕ್ಟ್ರಾನ್‌ ಇವೆ) ಫಲವಾಗಿ ವಿಕಿರಣ ಉತ್ಪಾಟಿತವಾಗುತ್ತದೆ. ಬೆಳಕು, ಶಾಖ, 
ಎಕ್ಸ್‌ಕಿರಣ ಮುಂತಾದ ಶಕ್ತಿ ಪ್ರಕಾರಗಳ ಮೊತ್ತವೇ ವಿಕಿರಣ. ಇದರ ವೇಗ ಸೆಕೆಂಡಿಗೆ 
೩೦೦,೦೦೦ ಕಿಮೀ. ಗೋಳಗರ್ಭದಲ್ಲಿ ಪರಮಾಣವಿಕಾಗ್ನಿ ಪ್ರಜ್ವಲಿಸಿದಾಗ--ಅ೦ದರೆ 
ಬೈಜಿಕ ಕ್ರಿಯೆಗಳು ಆರ೦ಭವಾದಾಗ--ನಕ್ಸತ್ರ ಜನಿಸಿತು ಎನ್ನುತ್ತೇವೆ. ಏಕೆಂದರೆ ಆಗ 
ಅದರಿಂದ ವಿಕಿರಣ ಸೂಸಿ ಅದರ ಅಸ್ಲಿತ್ವ ವಿಶ್ವಕ್ಕೆ ಪ್ರಕಟವಾಗುತ್ತದೆ : ಶಿಶುನಕ್ಷತ್ರದ 
ಮೊದಲ “ಅಳು' ಇದು. ಈ ವಿಕಿರಣ ("ಅಳು'ವಿನ ನಾದ) ನಮ್ಮನ್ನು ತಲಪುವ ತನಕ 
ತಾರೆಯ ಇರವಿನ ಅರಿವು ನಮಗಾಗದು. (ಸೂಪರ್ನೋವಾಸ್ಫೋಟನೆ ೧೮೬,೦೦೦ 
ವರ್ಷಗಳಷ್ಟು ಹಿ೦ದೆಯೇ ಸ೦ಭವಿಸಿದ್ದರೂ ನಮಗೆ ಅದು ಪ್ರಕಟವಾದದ್ದು ೧೯೮೭ 
ರಲ್ಲಿ ಎಂಬುದರ ಹಿನ್ನೆಲೆ ಸ್ಟಾರಸ್ಯವಿದು : ವಿಕಿರಣದ ಸೀಮಿತ ವೇಗ ಮತ್ತು ವಿಶ್ವದ 
ಅಪಾರ ವಿಸ್ತಾರ.) 


ಚ೦ದ್ರಾಯಣಾರ೦ಭ ೧೧ 


ಅಂದ ಮೇಲೆ ನಕ್ಬತ್ರವೊ೦ದು ಜೀವಂತ ಕುಲುಮೆ. ಇದಕ್ಕೆ ಇಂಧನ ನಕ್ಷತ್ರದಲ್ಲಿ 
ಸ೦ಚಿತವಾಗಿರುವ ಹೈಡ್ರೊಜನ್‌. ಇಲ್ಲಿಯ ದಹನಫಲ ವಿಕಿರಣ, ದಹನಶೇಷ ಅಥವಾ 
ಭಸ್ಮ ಹೀಲಿಯಮ್‌. ಆದ್ದರಿಂದ ನಮ್ಮ ನಕ್ಷತ್ರವಾದ ಸೂರ್ಯನನ್ನು ಪ್ರತೀಕಾತ್ಮಕ 
ವಾಗಿ 

ಹೈಡ್ರೊಜನ್‌ * ಗುರುತ್ತಸಂಕೋಚನ - ಹೀಲಿಯಮ್‌ * ವಿಕಿರಣ T 

ಎಂದು ಸೂಚಿಸಬಹುದು. ನಕ್ಬತ್ರದಲ್ಲಿ ಉರಿಯುವ ಉರುವಲಿನಿಂದಲೇ ಆ ನಕ್ಚತ್ರ 
ವನ್ನು ಹೆಸರಿಸುವುದು ವಾಡಿಕೆ. ಎಂದೇ ಸೂರ್ಯ ಒಂದು ಹೈಡ್ರೊಜನ್‌ ನಕ್ಷತ್ರ. 
ಜನ್ಮತಃ ಪ್ರತಿಯೊಂದು ನಕ್ಸತ್ರವೂ ಹೈಡ್ರೂಜನ್‌ ತಾರೆಯೇ. ಇದರಲ್ಲಿ ಹೈಡ್ರೊಜನ್‌ 
ಇಂಧನ ಬರಿದಾದಾಗ ಹೀಲಿಯಮ್‌ "ಭಸ್ಮ' ಭರ್ತಿ ಆಗಿರುವುದು. ಆದ್ದರಿ೦ದ ನಕ್ಷತ್ರ 
ವಿಕಾಸದ ಎರಡನೆಯ ಹಂತದಲ್ಲಿ ಗುರುತ್ವ "ಗಾಣ'ಕ್ಕೆ ಒದಗುವ "ಕಬ್ಬು' ಹೀಲಿ 
ಯಮ್‌, ಅದರಿಂದ ಒಸರುವ "ರಸ' ಈ ಹಿಂದಿನಂತೆ ವಿಕಿರಣ, ಮತ್ತು ಅದರಲ್ಲಿ 
ಉಳಿಯುವ “ಚರಟು' ಕಾರ್ಬನ್‌ : 


ಹೀಲಿಯಮ್‌ + ಗುರುತ್ಪಸಂಕೋಚನ - ಕಾರ್ಬನ್‌ * ವಿಕಿರಣ 1 


ಈ ಹಂತದ ಹೆಸರು ಹೀಲಿಯಮ್‌ ತಾರೆ. ಮುಂದಿನ ಹಂತಕ್ಕಾಗುವಾಗ “ಚಂದ್ರ 
ಶೇಖರ್‌ ಪರಿಮಿತಿ' ಎ೦ಬ ವಿಶ್ವ ಭೌತಸ್ಥಿರಾ೦ಕ ರಂಗಪ್ರವೇಶಿಸುತ್ತದೆ. ಇದರ ಬೆಲೆ 
" ೧.೪ ೬ ಸೌರರಾಶಿ. ಮೂರನೆಯ ಹಂತದಲ್ಲಿ ಮೈದಳೆವ ಕಾರ್ಬನ್‌ ತಾರೆಯ ಗರಿಷ್ಠ 
ರಾಶಿ ಚಂದ್ರಶೇಖರ್‌ ಪರಿಮಿತಿಗಿಂತ ಕಡಿಮೆ ಇದ್ದರೆ ಇದು ಗುರುತ್ಕಾತ್ಮಕವಾಗಿ 
ಸ೦ಕೋಚಿಸಿ ಶ್ವೇತಕುಬ್ಬವಾಗುತ್ತದೆ. ಮು೦ದೆ ಇದರಿ೦ದ ಸಂಚಿತ ವಿಕಿರಣ ಸೋರಿ 
ಈ ನಕ್ಷತ್ರ ನಂದಿ ಮರಣಿಸುತ್ತದೆ. ಹೀಗಲ್ಲದೇ ಚಂದ್ರಶೇಖರ್‌ ಪರಿಮಿತಿಯನ್ನು 
ಮೀರುವ ಕಾರ್ಬನ್‌ ತಾರೆ ಬೇರೆಯೇ ವಿಕಾಸಪಥಗಾಮಿಯಾಗುತ್ತದೆ : 

ಕಾರ್ಬನ್‌ + ಗುರುತ್ವಸಂಕೋಚನ - ಆಕ್ಸಿಜನ್‌ + ವಿಕಿರಣ 1 


ಆಕ್ಸಿಜನ್‌ 4 ಗುರುತ್ವಸ೦ಕೋಚನ ವ ಸಿಲಿಕಾನ್‌ * ವಿಕಿರಣ 1 
ಸಿಲಿಕಾನ್‌ * ಗುರುತ್ವಸಂಕೋಚನ - ಕಬ್ಬಿಣ * ವಿಕಿರಣ 1 


ಕಬ್ಬಿಣ ತಾರೆಯಲ್ಲಿಯೂ ಗುರುತ್ತತಿರುಡಿಯ ಅಥವಾ ನಕ್ರದ೦ಷ್ಟ್ರಗಳ ಖಚಿತ 
ಅಮರಿಕೆ ಕ್ರಿಯೆ ಅವ್ಯಾಹತವಾಗಿ ಮುಂದುವರಿಯುತ್ತದೆ. ಆದರೆ ಕಬ್ಬಿಣ ಪರಮಾಣು 
ಗಳು ಅಮರುವುದಿಲ್ಲ, ಮಣಿಯುವುದೂ ಇಲ್ಲ--ಅದರಿ೦ದ ವಿಕಿರಣ ಪ್ರವಹಿಸು 
ವುದಿಲ್ಲ ; ಅದರಲ್ಲಿ ಭಸ್ಮ ಸ೦ಚಯಿಸುವುದೂ ಇಲ್ಲ. ಬದಲು, ಕಬ್ಬಿಣ ತಾರೆ 
ಪ್ರಳಯಾ೦ತಕ ಆಸ್ಫೋಟನೆಗೆ ಬಲಿ ಆಗುತ್ತದೆ. ಇದೇ ಸೂಪರ್ನೋವಾ, ಚಂದ್ರ 
ಶೇಖರ್‌ ಪರಿಮಿತಿಯನ್ನು ಮೀರುವ ನಕ್ಷತ್ರಗಳ ಮಹಾಮರಣ. 

ಕೇವಲ ಸೈದ್ಧಾಂತಿಕ ಗಣನೆ ಹಾಗೂ ಗಣಿತ ಸಮೀಕರಣಗಳ ಆಧಾರದಿಂದ 
ಇಪ್ಪತ್ತರ ಹರೆಯದ ಯುವ ಚಂದ್ರಶೇಖರ್‌ ಪ್ರತಿಪಾದಿಸಿದ (೧೯೩೦) ವಿಶ್ಚ 


೧೨ ಸಪ್ತಸಾಗರದಾಚೆಯೆಲ್ಲೋ . . . 


ಭೌತಸ್ಥಿರಾಂಕ ತರುವಾಯದ ವರ್ಷಗಳಲ್ಲಿ “ಚಂದ್ರಶೇಖರ್‌ ಪರಿಮಿತಿ' ಎಂದು 
ಪ್ರಸಿದ್ಧವಾಯಿತು. 

ಸೂಪರ್ನೋವಾಸ್ಫೋಟನೆ ಕರ್ತಾರನ ಕಮ್ಮಟದಲ್ಲಿ ನಿರಂತರ ಘಟನೆಯಾದರೂ 
(ಭೂಮಿಯಲ್ಲಿ ಜೀವಿಗಳ ಮರಣದಂತೆ) ನಮ್ಮ ಅರಿವಿಗೆ ಬರುವ ಸೂಪ ರ್ನೋವಾ 
ಗಳು ಮಾತ್ರ ವಿರಳಾತಿವಿರಳ. ವರದಿ ಆಗಿರುವವುಗಳ ವಿವರ : 


ಗೋಚರವಾದ ಇಸವಿ (ಕ್ರಿಶ) ಹಿನ್ನೆಲೆ ನಕ್ಷತ್ರ ಪುಂಜ ಗೋಚರಾವಧಿ 
೧೮೫ ಕ್‌ ಕಿನ್ನರ ಹ ೨೦ ತಿ೦ಗಳು 
೩೯೩ ಹ್‌ ವೃಶ್ಚಿಕ ರ್ಸ್‌ ೮ ತಿಂಗಳು 
೧೦೦೬ ಜ್‌ ವೃಕ ಹ್ಮ್ಮ್‌ ಹಲವು ವರ್ಷ 
೧೦೫೪ ಸ ವೃಷಭ ಟ್‌ ೨೨ ತಿ೦ಗಳು 
೧೦೮೧ ನಿಕ ಕುಂತೀ 8 ೬ ತಿ೦ಗಳು 
೧೫೭೨ Kt ಕುಂತೀ 3 - ೧೮ ತಿ೦ಗಳು 
೧೬೦೪ ಘೇ: ಉರಗಧರ ಓಡ ೧೨ ತಿಂಗಳು 


೧೯೮೭ರ ಸೂಪರ್ನೋವಾ (ಎಲ್‌ಎಂಸಿಯಲ್ಲಿ) ಈ ಸಾಲಿಗೆ ಸೇರುವ ಎಂಟನೆ 
ಯದು. ಪಟ್ಟಿಯಲ್ಲಿಯ ಏಳು ಸೂಪರ್ನೊೋವಾಗಳೂ ಮಾನವನ ಕಣ್ಣುಗಳಿಗೆ ನೇರ 
ವಾಗಿ ಕಂಡು ದಾಖಲಿಸಲ್ಪಟ್ಟ ವಿರಳ ಘಟನೆಗಳು. ಆಯಾ ದಿನಗಳಂದು ಅವು ಬೆರಗಿ 
ಗಿ೦ತ ಹೆಚ್ಚಾಗಿ ಭಯಕ್ಕೆ ಕಾರಣವಾದುವು. ಏಕೆ೦ದರೆ ಸೂಪರ್ನೋವಾದ ಹಿನ್ನೆಲೆಯ 
ವೈಜ್ಞಾನಿಕ ಸ೦ಗತಿಗಳನ್ನು ವಿವರಿಸುವ ಮಟ್ಟಕ್ಕೆ ಅ೦ದಿನ ವಿಜ್ಞಾನ ಏರಿರಲಿಲ್ಲ. 
ಆದ್ದರಿಂದ ೧೯೮೭ರ ಸೂಪರ್ನೋವಾವೇ ವರ್ತಮಾನ ಖಭೌತವಿಜ್ಞಾನಕ್ಕೆ ಒದಗಿದ 
ಪ್ರಥಮ ವಿಶ್ವದಾಖಲೆ. ಈ ನಾಕ್ಷತ್ರಿಕ ಹರಾಕಿರಿಗೆ ಬಲಿಯಾದ ತಾರೆಯ ಹೆಸರು 
ಸ್ಯಾ೦ಡೂಲಿಕ್‌. ನೆಲೆ ವಿಷುವದ್ವೃತ್ತಕ್ಕಿಂತ ೬೯° ದಕ್ಷಿಣಕ್ಕೆ ಎಲ್‌ಎ೦ಸಿಯಲ್ಲಿ. ರಾಶಿ 
ಸೌರರಾಶಿಯ ೨೦ ಮಡಿ. “ಚಂದ್ರಶೇಖರ್‌ ಪರಿಮಿತಿ'ಯ ಸೈದ್ಧಾಂತಿಕ ಮಂಡನೆ 
ಯನ್ನು (೧೯೩೦) ವಿಶ್ವದ ಮಹಾಪ್ರಯೋಗ ಮಂದಿರ “ಅಹುದಾದರಹುದೆನ್ನಿ” 
ಎಂಬಂತೆ ಒಪ್ಪಿಕೊ೦ಡದ್ದು, ಆದ್ದರಿಂದ ಚಂದ್ರಶೇಖರ್‌ ನಡೆದ ಹಾದಿ ಸರಿ ಎಂದು 
ಸ್ಥಿರವಾದದ್ದು ೧೯೮೭ರಲ್ಲಿ. 

ಸಿದ್ದಾಂತದ ನಿಕಷ ಪ್ರಯೋಗ, ಅಂತಿಮವಾಗಿ ಸಾಕ್ಷಾತ್‌ ವಿಶ್ವ. ಈ ಕುರಿತು 
ಐನ್‌ಸ್ಟೈನ್‌ ೧೯೨೨ರಲ್ಲಿ ಬರೆದರು : “ವೈಜ್ಞಾನಿಕ ಸಿದ್ದಾ೦ತಿಯನ್ನು ಅಸೂಯೆಯಿಂದ 
ನೋಡಬಾರದು. ಏಕೆ೦ದರೆ ನಿಸರ್ಗ, ಅಥವಾ ಹೆಚ್ಚು ಸ್ಪಷ್ಟವಾಗಿ ಪ್ರಯೋಗ, ಆತನ 
ಕಾರ್ಯದ ಬಗೆಗೆ ದಯಾಶೂನ್ಯವಾದ ಮತ್ತು ಅಷ್ಟೇನೂ ಸ್ನೇಹಪರವಲ್ಲದ ಒರೆಗಲ್ಲು. 
ಅದೆಂದೂ ಒಂದು ಸಿದ್ದಾಂತವನ್ನು “ಸರಿ' ಎಂದೊಪ್ಪದು. ಅತ್ಯಂತ ಅನುಕೂಲ 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೧೩ 


ಸಂದರ್ಭಗಳಲ್ಲಿ "ಇರಬಹುದು' ಎನ್ನುತ್ತದೆ : ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿಯೂ 
ನೇರವಾಗಿ "ಇಲ್ಲ' ಎ೦ದುಬಿಡುತ್ತದೆ. ಯಾವುದೇ ಪ್ರಯೋಗ ಒಂದು ಸಿದ್ದಾಂತ 
ದೊಡನೆ ಹೊಂದಿಕೆಯಾದರೆ ಸಿದ್ಧಾ೦ತ ಕುರಿತಂತೆ ಇದರ ಅರ್ಥ “ಇರಬಹುದು, 
ಹೊಂದಿಕೆ ಆಗದಿದ್ದರೆ "ಇಲ್ಲ.' ಪ್ರಾಯಶಃ ಪ್ರತಿಯೊಂದು ಸಿದ್ಧಾ೦ತವೂ ಒಂದಲ್ಲ 
ಒಂದು ದಿವಸ ಅದರ “ಇಲ್ಲ'ವನ್ನು ಅನುಭವಿಸಲಿದೆ- ಹೆಚ್ಚಿನ ಸಿದ್ದಾಂತಗಳು 
ಧಾರಣೆಯಾದ ತರುಣದಲ್ಲೇ.'' 

ನನ್ನ ಆಸಕ್ತಿ ಮತ್ತು ಅಧ್ಯಯನ ವಿಷಯ ಖಗೋಳವಿಜ್ಞಾನ ; ಚ೦ದ್ರರಿಗೆ ನೊಬೆಲ್‌ 
ಪ್ರಶಸ್ತಿ ಪ್ರದಾನ ೧೯೮೩ ; “ಚಂದ್ರಶೇಖರ್‌ ಪರಿಮಿತಿ'ಗೆ ವಿಶ್ವದ “ಇರಬಹುದು” 
ಮುದ್ರೆ ಟಂಕನ ೧೯೮೭ ; ಮತ್ತು ಚಂದ್ರಶೇಖರ್‌ ಈಗ (೧೯೮೭) ಬದುಕಿರುವ 
ಜೀವಂತ ಐತಿಹ್ಯ, ವಯಸ್ಸು ೭೭--ಇನ್ನು ಅವರ ವೈಜ್ಞಾನಿಕ ಜೀವನ ಚರಿತ್ರೆಯನ್ನು 
ಕೈಬಿಡುವುದಾಗಲೀ ಮುಂದೂಡುವುದಾಗಲೀ ಘೋರ ಅಪರಾಧ ಎಂದು ಮನಸಾಕ್ಷಿ 
ಎಚ್ಚರ ನೀಡತೊಡಗಿತು. 

೧೯೮೯ರ ಆರಂಭದಲ್ಲಿ "ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌” ವೈಜ್ಞಾನಿಕ ಜೀವನ 
ಚರಿತ್ರೆಯನ್ನು ಆರ೦ಭಿಸಿಯೇಜಿಟ್ಟೆ : ಇದರಲ್ಲಿ ಅನಿವಾರ್ಯವಾಗಿ ವಿಜ್ಞಾನಾ೦ಶವೇ 
ಅಧಿಕವಾಗಿರುವುದು, ಇದು ಅನಿವಾರ್ಯ ಎಂಬ ಕೊರತೆ ಹೇಗೂ ಮಿಡಿಯುತ್ತಿತ್ತು. 

“ಅದಕ್ಕೆ ಪೂರ್ವಭಾವಿಯಾಗಿ "ಸೂಪರ್ನೋವಾ' ಪುಸ್ತಕ ಬರೆದುಕೊಡಿ'' ಎಂದರು 
ಸ್‌ ಪ್ರಕಾಶನದ ಗೆಳೆಯ ಆರ್‌. ಎಸ್‌. ರಾಜಾರಾಮ್‌. ಇದು ೧೯೯೦ರಲ್ಲಿ 
ಬೆಳಕು ಕಂಡಾಗ ಚಂದ್ರರ ವೃತ್ತಿ ಜೀವನದ ಬಗ್ಗೆ ನನ್ನಲ್ಲಿ ಇನ್ನಷ್ಟು ಅಧಿಕ ಮಾಹಿತಿ 
ಸಂಗ್ರಹವಾಗಿತ್ತು. ಹೀಗೆ ೧೯೯೦ರ ಜನವರಿಯಲ್ಲಿ ನಾನು ಚ೦ದ್ರಾಯಣ ನಿರೂಪಿ 
ಸಲು ಏಕಾಗ್ರತೆಯಿ೦ದ ಲೇಖನಿ ಹೂಡಿದೆ : “ವೀರನಾರಾಯಣನೆ ಕವಿ ಲಿಪಿಕಾರ ಕುವರ 
ವ್ಯಾಸ !” 


೨. ಕಡವರವನೆಡಹಿ ಸಂಧಿಸಿದ ಕಡುಬಡವ 


ಹರಿಣನಂ ಬೆಂಬತ್ತಿ ಬರಲಾ ಕುಳಿಂದಕಂ 

ಹರಿಯನೇ ಜಪಿಸುತಳುತಿಹ ಬಾಲನಂ ಕಂಡು 

ಹರಿಯನಲ್ಲಿಯೆ ನಿಲಿಸಿನೋಡಿ ನಿಜಶಿರವನಲ್ಲಾಡಿ ತಾಂ ಮೃಗದ ಕೊಲೆಗೆ 
ಹರಿತಂದ ಪಾಪಮತಿ ಪುಣ್ಯಮೊದವಿಸಿತು ಸುವಿ- 

ಹರಿಸುವೊಡೆ ಶಿವ ಶಿವಾ ಪೂಸತೆ೦ದ ಹರ್ಷದ ಲ- 
ಹರಿಯೊಳೋಲಾಡಿದಂ ಕಡವರವನೆಡಹಿ ಸಂಧಿಸಿದ ಕಡುಬಡವನಂತೆ 


—ಜೈಮಿನಿ ಭಾರತ 


೧೪ ಸಪ್ತಸಾಗರದಾಚೆಯೆಲ್ಲೋ . . . 


(7೯೯೦ರ ಕೊನೆಗೆ ಹಸ್ತಪ್ರತಿಯನ್ನು ಮುದ್ರಣಕ್ಕೆ ಸಿದ್ಧಪಡಿಸಿದೆ. ಆದರೆ ಅತೃಪ್ತಿ : 
ಆನೆಯ ಪೂರ್ಣದರ್ಶನ ಅಸಾಧ್ಯ, ನಿಜ. ಆದರೆ ನನ್ನದು ಕುರುಡ "ಕಂಡ' ಆನೆ ಆಗಿತ್ತು. 
ನಮ್ಮ ಗೌರವಾನ್ವಿತ ಚಂದ್ರಶೇಖರ್‌ ಜೀವ೦ತರಾಗಿರುವ ಈ ಅಮೂಲ್ಯ ದಿನಗಳಂದು 
ನನ್ನ ಕಥನ ಇಷ್ಟು ಬಡವಾಗಬೇಕೇ ? ಬರಡಾಗಬೇಕೇ ? ಖುದ್ದು ನನಗೇ ಮುದ 
ನೀಡದ ಈ ಪುಸ್ತಕವನ್ನು ಓದುಗರ ಮೇಲೆ ಹೇರುವುದು ಸರಿಯೇ ? ಭವಿಷ್ಯ ಖಂಡಿತ 
ನನ್ನನ್ನು ಕ್ಸಮಿಸದು. 

ಅಮೆರಿಕಾದಲ್ಲಿರುವ ನಮ್ಮ ಮಗ ಆನ೦ದವರ್ಧನ ಮತ್ತು ಸೊಸೆ ಜಯಶ್ರೀ ನಾವು 
ಆ ದೇಶಕ್ಕೆ ಪಯಣಿಸಲೇಬೇಕು, ಧರೆಗಿಳಿದ ಗಂಧರ್ವಲೋಕದ ಸೊಗಸು ನೋಡಿ 
ಆನ೦ದಿಸಲೇಬೇಕು, ಯಂತ್ರಬ್ರಹ್ಮನ ಆಧುನಿಕ ಸೃಷ್ಟಿಯಲ್ಲಿ ಲೀನರಾಗಿ ಕೃತಾರ್ಥತೆ 
ಗಳಿಸಲೇಬೇಕು ಎ೦ಬ ಪ್ರೀತಿಪೂರ್ವಕ ಒತ್ತಾಯವನ್ನು ಅದೇ ಸುಮಾರಿಗೆ ನಮ್ಮ 
ಮೇಲೆ ಮಳೆಗರೆಯತೊಡಗಿದರು. “ಕೂಡಲೇ, ಮೊದಲ ಹೆಜ್ಜೆಯಾಗಿ ಪಾಸ್‌ 
ಪೋರ್ಟ್‌ಗಳನ್ನು ಮಾಡಿಸಬೇಕು.” ಪತ್ರಬರೆದರು, ದೂರವಾಣಿ ಮೂಲಕ ಮಾತಾಡಿ 
ದರು ಮತ್ತು ಊರಿಗೆ ಬಂದಾಗ ಈ ವಿಷಯವನ್ನು ಪ್ರತಿದಿನವೂ ನನಗೆ "ಗಿಡಿಯ' 
ತೊಡಗಿದರು. 

ನನ್ನ ನಿಲವು ಖಚಿತವಾಗಿತ್ತು : "ಅಮ್ಮ ಬರುವುದಾದರೆ ಅವಳನ್ನು ಧಾರಾಳವಾಗಿ 
ಕರೆದುಕೊ೦ಡು ಹೋಗು, ಬೇಕೆನಿಸುವಷ್ಟು ದಿವಸ ಅವಳು ಅಲ್ಲಿ ತಂಗಿದ್ದು ಮತ್ತೆ 
ಹಿ೦ದೆ ಬರಲಿ. ನಾನು ಮಾತ್ರ ಬರಲಾರೆ. ಈ ವಯಸ್ಸಿನಲ್ಲಿ, ೬೬, ನಾನು ನಿಮ್ಮಲ್ಲಿಗೆ 
ಬಂದು ಶೈಕ್ಸಣಿಕ ವಿಚಾರ ಕಲಿಯುವುದು ಕಡುಕಷ್ಟ. ಇಲ್ಲಿದ್ದೇ ಪೂರೈಸಲಾಗದಷ್ಟು 
ವಿಷಯ ಉಳಿದಿದೆ. ನನ್ನ ಸಮಸ್ತ ಆಸಕ್ತಿಗಳೂ ಕೇ೦ದ್ರೀಕೃತವಾಗಿರುವುದು ಇಲ್ಲಿಯೇ. 
"ಇಲ್ಲಿಲ್ಲದುಳಿದುದೇ ? ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೇ !' 
ಆದ್ದರಿಂದ ನಾನು ಮಾತ್ರ ಬರಲಾರೆ. ಇನ್ನು ಅಲ್ಲಿಯ ಯಂತ್ರತಂತ್ರ ವೈಭವವ 
ನ್ನಾಗಲೀ ಜನಜೀವನ ವ್ಯಾಪ್ತಿಯನ್ನಾಗಲೀ ನೋಡಿ ಆನಂದಿಸುವ ಅಪೇಕ್ಸೆ ನನಗೆ 
ಸುತರಾ೦ ಇಲ್ಲ. ವ್ಯಕ್ತಿಗೆ ಅರುವತ್ತರ ತರುವಾಯ ಪ್ರತಿ ಜೀವಂತ ಕ್ಷಣವೂ 
ಒಂದೊಂದು ಯುಗದಷ್ಟು ಅಮೂಲ್ಯವಾದದ್ದು. ಈ ಸೂಕ್ಷ್ಮ ನನಗೆ ಅರ್ಥವಾದುದು 
ನಾನು ಅರುವತ್ತರ ಗಡಿ ದಾಟಿದ ಮೇಲೆಯೇ. ಅ೦ದ ಮೇಲೆ ಈ ಬೋನಸ್‌ 
ಜೀವಿತಾವಧಿಯಲ್ಲಿ ನಾನು ನನಗೆ ಪ್ರಿಯವಾಗುವ ಕಾರ್ಯವೆಸಗುವುದರಲ್ಲಿ ಸಾರ್ಥಕ್ಕ 
ಕಾಣಬೇಕೇ ವಿನಾ ವೃಥಾ ತಿರುಗಾಟದಲ್ಲಿ ಅಲ್ಲ. ಆದ್ದರಿ೦ದ ನಾನು ಮಾತ್ರ ಬರಲಾರೆ. 
ಜನರಿಂದ ಅಂಚ ಪಡೆದು ಅವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುವ--ಹಾಗೆ೦ದು ಜನ 
ಮಂದೆ ತಿಳಿದು ವರ್ತಿಸುವ--ದೇವರು ನನ್ನ ಪ್ರಥಮ ವೈರಿ. ಇನ್ನು ಪ್ರಯಾಣ-- 
ಮನೋದೈಹಿಕ ಚಿತ್ರಹಿ೦ಸೆಯ ಪರಾಕಾಷ್ಮೆ. ಎಂದೇ ಪ್ರಯಾಣ ನನ್ನ ದ್ವಿತೀಯ ಶತ್ರು. 
ಎರಡನ್ನೂ ನಾನು ನಿರಾಕರಿಸುತ್ತೇನೆ, ವರ್ಜಿಸಿದ್ದೇನೆ. ಇನ್ನೂ ನೀನು ಒತ್ತಾಯಿಸು 
ವುದಾದರೆ ನನ್ನ ಪ್ರಯಾಣ ಹಾಗೂ ವಾಸ್ತವ್ಯ ಕುರಿತು ಎಷ್ಟು ಹಣ "ಅಪವ್ಯಯ' 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೧೫ 


ಮಾಡಬೇಕೆ೦ದಿರುವೆಯೋ ಅಷ್ಟೂ ಹಣವನ್ನು ನಮ್ಮ ಪ್ರೀತಿಯ ಗಾನಭಾರತೀ 
ಸಂಸ್ಥೆಗೆ" ನಿನ್ನ ಹೆಸರಿನಲ್ಲಿಯೇ ದಾನ ಮಾಡು. ಅದರ ಗೌರವ ಕೋಶಾಧಿಕಾರಿ 
ಆಗಿರುವ ನಾನು “ಭಲೇ ಸುಪುತ್ರ ! ಮೆಚ್ಚಿದೆ ನಿನ್ನ ದಾನಶೂರತ್ಪಕ್ಕೆ' ಎಂಬ ಶಿಫಾರಸು 
ಸಹಿತ ರಶೀತಿ ಕೊಡುತ್ತೇನೆ. ನೂರಾರು ವಿದ್ಯಾರ್ಥಿಗಳಿಗೆ, ರಸಿಕರಿಗೆ ಹಾಗೂ ಕಲಾ 
ವಿದರಿಗೆ ಪ್ರತ್ಯಕ್ಷ ಪ್ರಯೋಜನಕಾರಿಯಾಗಿ ಭವ್ಯ ಪರ೦ಪರೆಯನ್ನೂ ಪರಿಸರವನ್ನೂ 
ಸೃಷ್ಟಿಸುತ್ತಿರುವ ಈ ಸ೦ಸ್ಥೆಯ ಉತ್ಕರ್ಷೆಗೆ ಹೋಲಿಸುವಾಗ ನನ್ನ ವೈಯಕ್ತಿಕ ಹಾಗೂ 
ಕ್ಷಣಿಕ ಸುಖ ಪೂರ್ತಿ ನಗಣ್ಯ. ಎ೦ದೇ ನಾನು ಮಾತ್ರ ಬರಲಾರೆ.” 

ನನ್ನ ಮಡದಿ ಕಡ್ಡಿ ಮುರಿದಂತೆ ಒಂದು ನುಡಿ ಆಡಿದಳು : “ನಿನ್ನ ಅಪ್ಪನ 
ಅಭಿಪ್ರಾಯವೇ ನನ್ನದು ಕೂಡ.” ಕಳೆದ ನಾಲ್ಕು ದಶಕಗಳಿಗೂ ಮಿಕ್ಕಿ ನನ್ನ ಹಠಮಾರಿ 
ಮೊಂಡುತನ ಅನುಭವಿಸಿರುವ ಇವಳು ಬೇರೇನು ತಾನೇ ಹೇಳಿಯಾಳು ! 

ಹೀಗೆ ಇಲ್ಲೊಂದು ಶೀತಲ ಪ್ರೇಮ ಸಮರ ಕ್ರಮೇಣ ಜಿಸಿ ಏರುತ್ತಿತ್ತು-- 
ಸಪ್ತಸಾಗರದಾಚೆಯೆಲ್ಲೋ ಅವರು, ಸುಪ್ತಸಾಗರದೀಚೆಯೆಲ್ಲೋ ನಾವು. “ಬಯಕೆ 
ತೋಟದ ಬೇಲಿಯೊಳಗೆ ಕರಣಗಣದೀ ರಿ೦ಗಣ”ದಿ೦ದ ದೂರವಾಗಿರಲು ನನಗೆ 
ಒಂದು ಶೈಕ್ಟಣಿಕ ಕಾರಣವೂ ಹೊಳೆಯಿತು : “ಚಂದಶೇಖರ್‌-ಗ ಗ್ರಂಥ ಪೂರ್ಣವಾದ 
ಹೊರತು ನಾನು ಮೈಸೂರನ್ನು ಬಿಡುವ ಪ್ರಶ್ನೆಯೇ ಇಲ್ಲ.” 

ಆನಂದ ಬರೆದ : “ನೀವು ಅಮೆರಿಕಕ್ಕೆ ಬಂದರೆ ಅವರನ್ನೇ ನೋಡಿ ಮಾತಾಡಿ 
ಶಂಖಮುಖದಿಂದಲೇ ತೀರ್ಥ ಸ್ವೀಕರಿಸಬಹುದು, ಇಲ್ಲಿರುವ ಅದ್ಭುತ ಗ್ರಂಥಾ 
ಲಯಗಳಲ್ಲಿ ಅಡ್ಡಾಡಿ ಭಾರತದಲ್ಲೆಲ್ಲೂ ಲಭಿಸದ ಮಾಹಿತಿಗಳನ್ನು. ಸ೦ಗ್ರ ಹಿಸ 
ಬಹುದು, ಅನಂತರ ನಮ್ಮ ಮನೆಯ ಶಾಂತ ಪರಿಸರದಲ್ಲಿ ಹಸ್ತಪ್ರತಿಯನ್ನು 
ಸಿದ್ಧಪಡಿಸಬಹುದು. ಆದ್ದರಿ೦ದ ಪ ಪಾಸ್‌ಪೋರ್ಟ್‌ಗಳನ್ನು ವಿದ್ಯುದ್ದೇಗದಿ೦ದ ಸಿದ್ದ 
ಪಡಿಸಿ ೧೯೯೧ರ ಬೇಸಗೆ--ಅಂದರೆ ಏಪ್ರಿಲ್‌, ಮೇ ಹೊತ್ತಿಗೆ ಇಲ್ಲಿಗೆ ನೆನೆದ 
ಬಿಡಿ.” 

ಹೌದು, ಇದೊಂದು ನಿರಾಕರಿಸಲಾಗದ ಅತಾ )ಕರ್ಷಕ ಆಮಿಷ. ಆದರೆ ಮೀನು ಎರೆ 
ಕಚ್ಚಲಿಲ್ಲ. “ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ' ಗೆ ೦ಥಸ್ಥ 
ವಾಗಬೇಕಾದ ಚ೦ದ್ರ ಒಂದು ಕಡೆ, ವಾಸ್ತವ ಚಂದ್ರದರ್ಶನ (ಇದೇನೂ ಖಾತ್ರಿ 
ಆದೀತೆಂಬ ಭರವಸೆ ಇಲ್ಲ) ಇನ್ನೊ೦ದು ಕಡೆ, ಯಾವುದಕ್ಕೆ ಆದ್ಯತೆ ನೀಡಲಿ ? ವಿವೇಕ 
ಹೇಳಿತು : “ಕೈಯಲ್ಲಿರುವ ಒಂದು ಕಾಸು ಕುಬೇರ ಭಂಡಾರದಲ್ಲಿರಬಹುದಾದ 
ರತ್ನಾಕರಕ್ಕಿ೦ತ ಲೇಸು.” ಇನ್ನು ನನ್ನ ಜೀರ್ಣ ಸಾಮರ್ಥ್ಯ 7? ನಾನು ಹೋಗಲಿಲ್ಲ 
೧೯೯೧ರ ಆರಂಭ. 

ಅದೇ ಸುಮಾರಿಗೆ ದೈನಿಕಗಳಲ್ಲಿ ಪ ಶಕಟವಾದ ಒಂದು ಸುದ್ದಿ ನನ್ನಲ್ಲಿ 
ವಿದ್ಯುತ್ಸ೦ಂಚಾರ ಪ್ರೇರಿಸಿತು : Chandra, ೩ biography of 5. Chandrasekhar by 
Kameshwar C. Wali ಎಂಬ ಗ '೦ಥ ಅಮೆರಿಕದಲ್ಲಿ ಪ್ರಕಟವಾಗಿದೆ. ಇದರಿಂದ 


೧೬ | ಸಪ್ತಸಾಗರದಾಚೆಯೆಲ್ಲೋ . . . 


ಆಯ್ದ ಭಾಗಗಳು ದೈನಿಕಗಳಲ್ಲಿ ಬೆಳಕು ಕ೦ಡುವು--ನಾನು ಬಯಸಿದ ಸುವರ್ಣನಿಧಿ 
ಈಗ ಕೈಗೆಟುಕುವ ದೂರದಲ್ಲಿದೆ. ಅಂದ ಮೇಲೆ ಸದ್ಯ ಅಮೆರಿಕಯಾನದ ಪ್ರಶ್ನೆಯೇ 
ಇಲ್ಲ. 

ಭಾರತದ ಮಾರುಕಟ್ಟೆಗೆ ಈ ಗ್ರಂಥ ಬಂದಾಗ ೧೯೯೧ ಜೂನ್‌ ನಡೆಯುತ್ತಿತ್ತು. 
ಚ೦ದ್ರಶೇಖರ್‌ ರಚಿಸಿದ ಕೃತಿ Truth and Beauty, Aesthetics and Motivations 
in Science ಕೂಡ ಅದೇ ವೇಳೆಗೆ ದೊರೆತದ್ದೊ೦ದು ಯೋಗಾಯೋಗ. 

ನಾನು ಸಿದ್ಧಪಡಿಸಿದ್ದ ಹಸ್ತಪ್ರತಿಯಲ್ಲಿ ಚಂದ್ರರ ಜೀವನವೃತ್ತಾಂತ ಮತ್ತು 
ವೈಯಕ್ತಿಕ ವಿವರಗಳು ತೀರ ಮಿತ ಪ್ರಮಾಣದಲ್ಲಿದ್ದುವು. ವಾಲಿಯವರ ಈ ನೂತನ 
ಗ್ರಂಥವಾದರೋ, ಅವರದೇ ಮಾತಿನಲ್ಲಿ, “.. .s not intended to be an appraisal 
of Chandrasekhar’s scientific work, nor is it a scientific biography. It is a 
biography of an individual whom I admired from a distance for many 
years. My associations with him since 1977 have only intensified my 
admiration for his accomplishments and unique personality.” 

೧೯೭೭ರಿಂದಲೂ ಚಂದ್ರರ ಜೊತೆ ನಿಕಟ ಹಾಗೂ ಆತ್ಮೀಯ ಸಂವಹನ ಸಂಪರ್ಕ 
ಹೊಂದಿದ್ದ, ಮತ್ತು ಅವರ ಭವ್ಯ ವ್ಯಕ್ತಿತ್ವವನ್ನು ಇದರ ಪ್ರಖರ ಪ್ರತಿಭೆಗೆ ಎಂತೊ 
ಪರಿಶುಭ್ರ ಶೀಲಕ್ಕೆ ಅಂತೆ ಮೆಚ್ಚಿ ಗೌರವಿಸುತ್ತಿದ್ದ ವಾಲಿಯವರಿಗೆ ಇಲ್ಲೊಂದು ವಿಚಿತ್ರ 
ಸಂದಿಗ್ವತೆ ಎದುರಾಗಿತ್ತು : ಚಂದ್ರರ ಈ ಜೀವನ ಚರಿತ್ರೆ ಕೇವಲ ವಿಶೇಷಣಗಳ ಸರ 
ಮಾಲೆ ಮತ್ತು ಚಮತ್ಕಾರಗಳ ಸುರಿಮಳೆ ಆಗಬಾರದು. ಸ್ವತಃ ಉನ್ನತ ಸ೦ಶೋಧಕ- 
ಭೌತವಿಜ್ಞಾನಿ ವಾಲಿಯವರಿಗೆ ಒಂದು ಸ೦ಗತಿಯ೦ತೂ ಅನುಭವಗಮ್ಯವಾಗಿತ್ತು : 
ವಿಜ್ಞಾನದಲ್ಲಿ ಪವಾಡಗಳು ಸಂಭವಿಸುವುದಿಲ್ಲ, ಆರ್ಕಿಮಿಡೀಸ್‌, ನ್ಯೂಟನ್‌, ಐನ್‌ 
ಸ್ಟೈನ್‌ ಯಾರೇ ಆಗಲಿ ಪವಾಡಿಗರು ಅಲ್ಲ. ಅ೦ದ ಮೇಲೆ ಚ೦ದ್ರಶೇಖರ್‌-ಜೀವನ 
ಚರಿತ್ರೆ ಸಾಮಾನ್ಯ ವ್ಯಕ್ತಿಯೊಬ್ಬ ಸ್ಪಪ್ರತಿಭೆ, ಸ್ವಂತ ಪರಿಶ್ರಮ ಮತ್ತು ಏಕೋದ್ದಿಷ್ಟ 
ಗಮನಗಳಿ೦ದ ಹೇಗೆ ಅಸಾಮಾನ್ಯ ವಿಜ್ಞಾನಿ ಆದ ಎಂಬುದರ ಯಥಾಚಿತ್ರಣ ಆಗಬೇಕು 
ಎಂಬುದು ಇವರ ಸಂಕಲ್ಪ. 

ಈ ದೃಷ್ಟಿಯಿಂದ ವಾಲಿ ತಾವು ಸಂದರ್ಶಿಸಿದ ಎಲ್ಲಮಹಾವಿಜ್ಞಾನಿಗಳನ್ನೂ ಇತರ 
ಗಣ್ಯ ವ್ಯಕ್ತಿಗಳನ್ನೂ ಚಂದ್ರರ ದೌರ್ಬಲ್ಯಗಳ ಅಥವಾ ಲೋಪಗಳ ಬಗೆಗೆ ಪ್ರಶ್ನಿಸಿದರು. 
ಎಲ್ಲರ ಅಭಿಪ್ರಾಯಗಳೂ ಒಂದೇ--ಇವರೊಬ್ಬ ಮರ್ಯಾದಾಪುರುಷೋತ್ತಮ. 
ವಿಕ್ಟರ್‌ ವೈಸ್‌ಕಾಪ್ಟ್‌ ಅವರ ನುಡಿ ಇವುಗಳ ಸಾರಾ೦ಶವನ್ನು ಕ್ರೋಡೀಕರಿಸಿದೆ : 
“ದೌರ್ಬಲ್ಯ ಅಥವಾ ಲೋಪ ? ಇಲ್ಲ, ಇಲ್ಲ, ಏನೂ ಇಲ್ಲ. ಚಂದ್ರರನ್ನು ಟೀಕಿಸಲು 
ವಿಷಯವೇ ಇಲ್ಲ. ಇ೦ಥ ಮಾತನ್ನು ಇತರ ಹೆಚ್ಚು ಮಂದಿ ಬಗ್ಗೆ ನೀವು ಹೇಳಲಾರಿರಿ. 
ಒ೦ದೋ ಅವರು ಗರ್ವಿಷ್ಠರು, ಇಲ್ಲವೇ ಸಹೋದ್ಯೋಗಿಗಳ ಜೊತೆ ವಿನಯರಹಿತರು. 
ವಿಜ್ಞಾನದಲ್ಲಿ ಇಂಥವರ ತಿಳಿವಳಿಕೆ ತೀರ ಮೇಲ್ಪದರದ್ದೆ೦ದು ನೀವು ಹೇಳಬಲ್ಲಿರಿ. 


ಕಡವರವನೆಡಹಿ ಸ೦ಧಿಸಿದ ಕಡುಬಡವ ೧೭ 


ಚಂದ್ರರ ಬಗ್ಗೆ ಇಂಥ ಯಾವ ಕ್ಷುದ್ರ ಮಾತೂ ಸಲ್ಲದು. ನನ್ನ ಜೀವನದಲ್ಲೇ ನಾನು 
ಕಂಡ ಅತ್ಯಂತ ಕ್ರಿಯಾಶೀಲ ವಿಜ್ಞಾನಿ ಇವರು--ಇತ್ಯಾತ್ಮಕ ಚಿಂತನೆಯ ಮೂರ್ತ 
ರೂಪ. ಪರಮ ಪರಿಶುಭ್ರ ಆರ್ಜವ ಸ೦ಪನ್ನರಿವರು.'' 

ವಾಲಿಯವರ “ಚಂದ್ರ” ನನ್ನನ್ನು ಸರ್ವಾಪೋಶಿಸಿತು ! ೧೯೯೧ರ ಉತ್ತರಾರ್ಧದಲ್ಲಿ 
ಹಾದಿ ಸ್ಪಷ್ಟವಾಯಿತು : ಸಿದ್ಧ ಹಸ್ತಪ್ರತಿಯನ್ನು ಆಕರ ವಸ್ತುವಾಗಿ ಬಳಸಿಕೊ, 
"ಆಲ್ಬರ್ಟ್‌ ಐನ್‌ಸ್ಟೈನ್‌' ಮಾದರಿಯಲ್ಲಿ ನೂತನ ಹಸ್ತ ಪ್ರತಿಯನ್ನು ರಚಿಸತೊಡಗು. 

೧೯೭೯-೮೦ರಲ್ಲಿ “ಆಲ್ಬರ್ಟ್‌ ಐನ್‌ಸ್ಟೈನ್‌' ಬರೆದಾಗ ನಾನು ರೂಪಿಸಿಕೊ೦ಡ 
ಮಾದರಿ : 

ಇ೦ಗ್ಲಿಷ್‌ ಭಾಷೆಯಲ್ಲಿ ಆಕರಗ್ರ೦ಥಗಳೂ ಜನಪ್ರಿಯ ವಾಜ್ಮಯವೂ ಸಮೃದ್ದ 
ವಾಗಿ ಲಭ್ಯವಿರುವುದರಿಂದ ಲೇಖಕ ತನಗೆ ಒಪ್ಪುವ ವಿವರಣಾವಿಧಾನವನ್ನೂ ನಿರೂ 
ಪಣಾಶೈಲಿಯನ್ನೂ ಅನುಸರಿಸಬಹುದು. ಕನ್ನಡದಲ್ಲಿ ಈ ಸ್ಟಾ ತ೦ತ್ರ್ಯ ವಹಿಸಿದರೆ ಅಂಥ 
ಕೃತಿ ಅಪರಿಪೂರ್ಣವೆನ್ನಿಸುತ್ತದೆ : "ಚ೦ದ್ರಶೇಖರ್‌ ಪರಿಮಿತಿ' ಆವಿಷ್ಠಾ ರದ ನಿರೂಪಣೆ 
ಕೇವಲ ವೈಜ್ಞಾನಿಕ ಮಾಹಿತಿಗಳ ಸಮುಚ್ಚೆಯವಾದರೆ ಇದೊಂದು ಪಠ [ಪುಸ್ತಕವಾಗಿ 
ವಿರೂಪಿತವಾಗುವ ಸ೦ಭಾವ್ಯತೆ ಇದೆ ; ಇನ್ನು ಚಂದ್ರಶೇಖರ್‌ ಜೀವನಚರಿತ್ರೆ ಕೇವಲ 
ಘಟನೆಗಳ ಕಾಲಾನುಗುಣ ಸಂಕಲನವಾದರೆ ಇದೊಂದು ನೀರಸ ಪತ್ರಿಕಾವರದಿ 
ಯಾಗುವ ಅಪಾಯವಿದೆ. ಅಂದ ಮೇಲೆ ಕನ್ನಡದಲ್ಲಿ ನಾನು ಬರೆಯಲಿರುವ ವೆ ಜ್ಞಾನಿಕ 
ಜೀವನಚರಿತ್ರೆ ಹೇಗಿರಬೇಕು ? ಹೇಗೆ ನಿಸರ್ಗ ಅಥವಾ ನಿಜ್ಞಾನವಾಹಿನಿ ತನ್ನ 
ಸವ ಅವ್ಯಕ್ತ ಉದ್ದೇಶದ ಈಡೇರಿಕೆಗಾಗಿ ಚಂದ್ರರನ್ನು ವರಿಸಿತು, ಇವರ 
ವೈಯಕ್ತಿಕ-ವೈ ಜ್ಞಾನಿಕ ವಿಕಸನದಲ್ಲಿ ಅದನ್ನು ಅಭಿವ್ಯಕ್ತಿಸಿತು ಮತ್ತು ಇವರ ಹೊರತಾಗಿ 
ಬೇರ ಯಾರಿಂದಲೂ ಆ ಆವಿಷ್ಕಾರಗಳು ಸಾಧ ವಾಗಿರುತ್ತಿರಲಿಲ್ಲ- ಇಂಥ ವ್ಯಕ್ತಿ- 
ವಿಷಯವನ್ನು ಸು೦ದರ ಸುಸಂಗತವಾಗಿ ನೇಯ್ದಿರುವ ಮಾನವೀಯ- ವೈಜ್ಞಾನಿಕ ಕೃತಿ 
ಅದಾಗಿರಬೇಕು. ಈ ಗ ೦ಥವನ್ನು ಓದುವ ಯುವ ಚೇತನಗಳಿಗೆ ಇದು ಇತ್ಯಾತ್ಮಕ 

ಪ್ರವೃತ್ತಿ ಮಾರ್ಗ ಬೋಧಿಸುವಂತಿರಬೇಕು ನಾವೂ ಈ ಹಾದಿ ಹಿಡಿದರೆ ನಮ್ಮ ಮಿತಿ 
ಯಲ್ಲಿ ಏನನಾ ದರೂ ಸಾಧಿಸಬಹುದೆಂಬ ಭರವಸೆ ಮೂಡಿಸುವಂತಿರಬೇಕು. ನಿಸರ್ಗ 


ಯಾರಲ್ಲಿ ಎಂಥ ಪ್ರತಿಭೆ ಹುದುಗಿಸಿಟಿ ಕೈರುವುದೆಂಬ ರಹಸ್ಯ ಯಾರಿಗೂ ಎಂದೂ 
ಎಲ್ಲಿಯೂ ತಿಳಿಯದು : 


ಆವ ಗಾಳಿಯದಾವ ಧೂಳ್ಳಣವ ಪೊತ್ತಿಹುದೊ ! 
ಆವ ಧೂಳಿನೊಳಾವ ಚೈತನ್ಯಕಣವೋ ! 
ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ 
ಭಾವಿಸಾ ಸೂತ್ರಗಳ ಮಂಕುತಿಮ್ಮ 
ಪ್ರತಿಭಾವಿತರಣೆಯಲ್ಲಿ ನಿಸರ್ಗ ಪೂರ್ತಿ ನಿರಪೇಕ್ಸ ಮತ್ತು ನಿಷ ಬಕ ತ. ಅಂದ 


ಮೇಲೆ ವ್ಯಕ್ತಿ ಮಾಡಬೇಕಾದದ್ದು ಸ್ವಂತ ಪ್ರತಿಭೆಯ ಪಾಲನೆ, ಪೋಷಣೆ ಎ 


ಕ್ವ 
ಹಣು UA ಜ್ರ 
ದಿ 


ಪಿ 


೧೮ ಸಪ್ತಸಾಗರದಾಚೆಯೆಲ್ಲೋ . , . 


ಉತ್ಕರ್ಷಣೆ. ಇಂಥ ಸೃಜನಶೀಲಪಥಗಾಮಿಯಾಗಲು ಇರುವ ಏಕೈಕ ಮಾರ್ಗದರ್ಶಿ 
ಎ೦ದರೆ ವೈಜ್ಞಾನಿಕ ಜೀವನ ಚರಿತ್ರೆ. 

ಚ೦ದ್ರಶೇಖರ್‌-ಪರ್ವತಾರೋಹಣ ಎ೦ಬ ಉಲ್ಲಾಸದಾಯಕ ಕ್ರಿಯೆ ೧೯೯೩ 
ಪೂರ್ತಿ ಮುನ್ನಡೆಯಿತು. ಆಗ ಎರಡು ಹೊಸ ಬಯಕೆಗಳು ಅಂಕುರಿಸಿದುವು. 
Chandra ಗೃ೦ಥದ Epilogue : Conversations with Chandra ಇದರ ಕನ್ನಡಾನು 
ವಾದವನ್ನು ನನ್ನ ಪುಸ್ತಕದಲ್ಲಿ ಅಳವಡಿಸಬೇಕು ; haಗdrಂದಲ್ಲಿ ಎಸ್‌. ಬಾಲಕೃಷ್ಣನ್‌ 
(ಚ೦ದ್ರರ ತಮ್ಮ ಎಂದು ಹಿಂದೆ ಹೇಳಿದೆ) ಬಗ್ಗೆ ಉಲ್ಲೇಖವಿದೆ, ಇವರು ಬೆ೦ಗಳೂರು . 
ನಿವಾಸಿ ಎಂದೂ ಇದೆ. ಇವರನ್ನು ಪ್ರತ್ಯೇಕವಾಗಿ ಸಂದರ್ಶಿಸಿ ಚಂದ್ರರ ಬಗೆಗಿನ ಅಧಿಕ 
ಮಾಹಿತಿಗಳನ್ನೂ ಛಾಯಾಚಿತ್ರಗಳನ್ನೂ ಸಂಗ್ರಹಿಸಬೇಕು. ಅಂದ ಮೇಲೆ ಅಮೆರಿಕ 
ಯಾನ ೧೯೯೪ರ ಬೇಸಗೆಯಲ್ಲಿ ಖಂಡಿತ ಅಸಾಧ್ಯ ಎಂದು ಆನಂದನಿಗೆ ಹೇಳಲು 
ನನಗೂಂದು ಉತ್ತಮ ಕಾರಣ ದೊರೆಯಿತು ! 

ನವಕರ್ನಾಟಕದ ಜೀವತಂತು ಗೆಳೆಯ ಆರ್‌. ಎಸ್‌. ರಾಜಾರಾಮ್‌ ನನಗೆ ಬಾಲ 
ಕೃಷ್ಣನ್‌ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಒದಗಿಸಿದರು. ೧೯೯೪ ಮಾರ್ಚ್‌ 
ಮೊದಲ ವಾರ. ಬೆಂಗಳೂರಿಗೆ ಹೋದವನು ಆ ಸಂಜೆ ೫ ಗಂಟೆಗೆ ಅವರಿಗೆ 
ದೂರವಾಣಿಸಿದೆ. ಅಳುಕು ಆತಂಕ ಗಡಿಬಿಡಿ ಸಹಿತ ಅವರ ಪ್ರತಿಕ್ರಿಯೆ ನಿರೀಕ್ಷಿಸಿದೆ. 
ಸಾಕಷ್ಟು ಹೊತ್ತಿನ ಮೇಲೆ ಅದು ಬಂತೇ ಬಂತು : ತೀರ ದುರ್ಬಲ ಕ್ಷೀಣ ಧ್ವನಿ 
“ಹಲೋ 7'' ಎಂದಿತು. 

ನಾನು ನನ್ನ ಪ್ರವರವನ್ನು ಒಪ್ಪಿಸಿದೆ, ದೂರವಾಣಿಸಿದ ಉದ್ದೇಶ ವಿವರಿಸಿದೆ, 
ಅವರನ್ನು ಪ್ರತ್ಯಕ್ಷ ಭೇಟಿಮಾಡಲು ವೇಳೆ ಕೋರಿದೆ--ಸಾಧಾರಣವಾಗಿ ಮಂತ್ರ 
ಹೇಳಿದಂತೆ ಏಕತಾನದಲ್ಲಿ ಈ ನನ್ನ ವಿವರಣೆ ಇತ್ತು. 

ಅವರು ತೀರ ನಿಧಾನವಾಗಿ ಆದರೆ ಅಷ್ಟೇ ಖಚಿತವಾಗಿ ಉತ್ತರಿಸಿದರು : “ನೀವು 
ಯಾರೆಂದು ನನಗೆ ಗೊತ್ತಿಲ್ಲ. ಚಂದ್ರಶೇಖರ್‌ ಕುರಿತು ಬರೆಯುವುದಾದರೆ ನನಗೇಕೆ 
ತೊ೦ದರೆ ಕೊಡಬೇಕು ? ಮನೆಯಲ್ಲಿ ಯಾರೂ ಇಲ್ಲ. ನನಗೆ ಜ್ವರ. ನಿಮ್ಮ ದೂರ 
ವಾಣಿ ಕರೆಗೆ ಉತ್ತರ ಉಸುರಲು ನಾನು ಹಾಸಿಗೆಯಿಂದ ಅಕ್ಷರಶಃ ತೆವಳಿ ಬರಬೇಕಾ 
ಯಿತು. ನನಗೆ ತೊ೦ದರೆ ಕೊಡಬೇಡಿ.'' 

ಎರಡನೆಯ ಯೋಚನೆ ಇಲ್ಲದೆ ಹೇಳಿದೆ : “ಕ್ಷಮಿಸಬೇಕು, ನೀವು ಅಸ್ಪಸ್ಥರಾಗಿರುವಿ 
ರೆಂದು ನನಗೆ ತಿಳಿದಿರಲಿಲ್ಲ. ಈಗ ಒಡನೆ ನಾನು ನಿಮಗೆ ಸಲ್ಲಿಸಬಹುದಾದ ಒಂದು 
ಸೇವೆ ಉಂಟು : ನೀವು ಅನುಮತಿ ನೀಡಿದರೆ ಇನ್ನು ಕೇವಲ ೧೫ ಮಿನಿಟುಗಳಲ್ಲಿ 
ನಿಮ್ಮ ಎದುರು ಹಾಜರಾಗುತ್ತೇನೆ, ನಿಮಗೇನು ಉಪಚಾರ ಬೇಕೋ ಅದನ್ನು 
ಸಲ್ಲಿಸುತ್ತೇನೆ.” 

“ಆ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ. ಹತ್ತಿರದ ಮನೆಯವರು ಬರುತ್ತಾರೆ. 
ತೊಂದರೆ ಇಲ್ಲ. ಒ೦ದು ವಾರ ಬಿಟ್ಟು ಮತ್ತೆ ದೂರವಾಣಿ ಮಾಡಿ ಬನ್ನಿ. ಆಗ ನಾನು 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೧೯ 


ಹುಷಾರಾಗಿರುತ್ತೇನೆ, ನನ್ನ ಹೆಂಡತಿಯೂ ಮುಂಬಯಿಯಿಂದ ಮರಂಳಿರುತ್ತಾಳೆ.'' 

ಇಂಥ ಮನೋಧರ್ಮ ನನಗೆ ಹೊಸತಲ್ಲ. ಇವರ ಚಿಕ್ಕಪ್ಪ ಸಾಕ್ಷಾತ್‌ ಸಿ. ವಿ. 
ರಾಮನ್‌ ಅವರನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿ ಸಂಗ್ರಹಿಸಲು, ಶುದ್ಧ 
ಅಪರಿಚಿತ ಅನಾಮಧೇಯ ಅನಾಹ್ವಾನಿತನಾಗಿ, ನೇರ ಆ ಸಿಂಹದ ಗವಿ ಹೊಕ್ಕಿದ್ದೆ, 
೧೯೬೭ರಲ್ಲಿ. “You may get out. You have no right to waste my time” ಎ೦ದು 
ಒಂದು ಸಲ ಅಲ್ಲ, ಎರಡು ಸಲ, ಮುಖ ಪ್ರಕ್ಷಾಳನೆ ಮಾಡಿಸಿಕೊಂಡು, ಖುಷಿ 
ಅನುಗ್ರಹ ಸುಲಭಲಭ್ಯವಲ್ಲ, ಆದರೆ ಅಸಾಧ್ಯ ಸಾಹಸವೂ ಆಗಬೇಕಾಗಿಲ್ಲ ಎಂದು 
ಕಲಿತಿದ್ದೆ. ಮೂರನೆಯ ಸಲ ? ಅವರೇ ನಗುನಗುತ್ತ “Come in Sir ! I'm pleased 
to see what you’ve done !'' ಎ೦ದು ಅವರ ಕೊಠಡಿಯೊಳಕ್ಕೆ ಕರೆದೊಯ್ದರು, 
ಸುಮಾರು ೩ ತಾಸುಗಳಿಗೂ ಮೀರಿ ತಮ್ಮ ಅವ್ಯಾಹತ ವಾಗ್ದರಿಯಿ೦ದ ನನ್ನನ್ನು 
ಕೃತಕೃತ್ಯನನ್ನಾಗಿ ಮಾಡಿದರು. ನಾನು ಬರೆದಿರುವ “ಐವರು ವಿಜ್ಞಾನಿಗಳು” ಪುಸ್ತಕದಲ್ಲಿ 
ಈ ಪ್ರಕರಣದ ಪೂರ್ಣ ವಿವರಣೆ ಉಂಟು. 

ಸೂತ್ರವಿದು : ನಿಷ್ಠೆ, ಛಲ ಮತ್ತು ಸ್ಟಾರ್ಥರಾಹಿತ್ಯ ಮೇಳೈಸಿದರೆ ಖಷಿ ಒಲಿದು 
ಹರಸುತ್ತಾನೆ. “ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ !'' 

ಮುಂದಿನ ಸಲ ಬೆಂಗಳೂರಿಗೆ ಹೋದಾಗ ಬಾಲಕ ೈಷ್ಣನ್‌ರಿಗೆ ದೂರವಾಣಿಸಲಿಲ್ಲ 
ಅವರೇನಾದರೂ ಬರಬೇಡಿರೆಂದರೆ ಮುಖಭಂಗವಾಗುವುದಲ್ಲ ಎಂಬ ಅಳುಕಿನಿ೦ದ. 
ನೇರ ಅವರ ಮನೆಗೆ ಹೋದೆ. ್ಫYou- -may-get-out ಆಶೀರ್ವಾದ ಸ್ಪ್ಟೀಕರಿಸಲು 
ಮಾನಸಿಕವಾಗಿ ಸಿದ್ಧನಾಗಿದ್ದೆ. ಆದರೆ ಎಂಬತ್ತರ ಆ ಕಿ ಶ್ಲೀಣಕಾಯ ಮತ್ತು ಎಕ್ಸ್‌ಕಿರಣ 
ದೃಷ್ಟಿ ನನ್ನನ್ನು ಆದರದಿಂದ ಬರಮಾಡಿಕೊಂಡರು : “ನೀವು ನೇರ ಬಂದದ್ದು 
ಒಳ್ಳೆಯದಾಯಿತು : ನೋಡುವುದು ಕೇವಲ ಕೇಳುವುದಕ್ಕಿ ೦ತ ಅಧಿಕ ವಿಶ್ವಸನೀಯ !'' 

ಚ೦ದ್ರಶೇಖರರನ್ನು ಛಾಯಾಚಿತ್ರದಲ್ಲಿ ಮತ್ತು ದೂರದರ್ಶನದಲ್ಲಿ ನೋಡಿದ್ದೆ. 
ಈಗ ಖುದ್ದು ಅವರೇ ಕಟ ನನ್ನೆದುರು ಇದ್ದಾರೆ ಅವರ ಈ ಸಹೋದರ. 
“ನಿಧಾನ ಗತಿಯಲ್ಲಿ ಮಾತಾಡಿ. ಎಲ್ಲ ವಿವರಗಳನ್ನೂ ಹೇಳಿ.” 

ಇಡೀ ಒಡಲು ಕಿವಿಯಾಗಿ ಅವರು ನಾನು ಹೇಳಿದ್ದನ್ನು ಸಾವಧಾನತೆಯಿಂದ 
ಆಲಿಸಿದರು. ಸ೦ಕ್ಸೇಪವಾಗಿ ನಾನು ನನ್ನ ಆಸಕ್ತಿ, ಅರ್ಹತೆ ಮತ್ತು ಪ್ರಯತ್ನ ಕುರಿತು 
ಒ೦ದು ಉಪನ್ಯಾಸವನ್ನೇ ಬಿಗಿದಿದ್ದ : ಅವರಲ್ಲಿ ನನ್ನ ಸಾಚಾತನದ ಬಗ್ಗೆ ಯಾವ 
ಸ೦ಶಯವೂ ಉಳಿಯಬಾರದು, ಆದ್ದರಿ೦ದ ಆ ಅಲಿಬಾಬನ ಗವಿ ತನ್ನ ಮುಚ್ಚಿರುವ 
ಕದ ತೆರೆದು ಒಳಗೆ ಅಡಗಿರುವ ಅನರ್ಫ್ಯು ರತ್ಕ ಗಳನ್ನು ನನಗೆ ಜಸು 1 
ಎ೦ಬುದು ಉದ್ದೇಶ. 

“ಸರಿ ! ಈಗ ನಿಮಗೆ ನನ್ನಿಂದ ಏನಾಗಬೇಕು 7” . ಐ. ರಾಮನ್‌ ಅವರ ಉಗ್ರ 
ಪ್ರತಿಕ್ರಿಯೆಯ ಶೀತಲ ರೂಪವಿದು. ಆದರೆ ನಾನು ಜಾ ಜ. 
“ನಿಮ್ಮ ಆ ಜಗದ್ಭವ್ಯ ಸಹೋದರರ ಬಗ್ಗೆ ನೀವು ಸ ಸಮಸ 


೨೦ ಸಪ್ತಸಾಗರದಾಚೆಯೆಲ್ಲೋ . . . 


ವೈಯಕ್ತಿಕ ದಾಖಲೆಗಳು, ವಿಚಾರಗಳು, ಛಾಯಾಚಿತ್ರಗಳು ನನಗೆ ಬೇಕು. ಇದೊಂದು 
ಪವಿತ್ರ ಸಾರ್ವಜನಿಕ ಹೊಣೆ. ಇದರ ನಿರ್ವಹಣೆಯಲ್ಲಿ ನಾನು ನಿಮಿತ್ತ ಮಾತ್ರ. ನಿಮ್ಮ 
ಆಶೀರ್ವಾದ ಕೋರುತ್ತೇನೆ.” 

“ಅವರ ಖಾಸಗಿ ಬದುಕಿನ ಬಗ್ಗೆ ನಾವು, ಏನೂ ಹೇಳತಕ್ಕದ್ದಲ್ಲ ಎಂಬ ಆದೇಶ 
ಉ೦ಟು, ಇನ್ನು ಅವರ ವಿಜ್ಞಾನದೇಣಿಗೆ ಕುರಿತು ಸಮಸ್ತವೂ ಮುದ್ರಣದಲ್ಲಿ ಲಭ್ಯವಿದೆ. 
ಅಲ್ಲದೇ ಆ ದಿಶೆಯಲ್ಲಿ ನಾನು ಅಜ್ಜ ತಮ್ಮ ವೈಯಕ್ತಿಕ ಜೀವನ ಸಾರ್ವಜನಿಕರಿಗೆ 
ತೀರ ಅಪ್ರಸ್ತುತ ಎಂಬುದೇ ಅವರ ನಿಲವು.” ್ಥ 

“ನಿಜ, ಒಮ್ಮೆ ಅವರೇ ತಮ್ಮ ಜೀವನ ಕುರಿತು ಉಸುರಿದ ನುಡಿ ಮಾತ್ರ ನೆನಪಿಗೆ 
ಬರುತ್ತದೆ : "೧೯೧೦ರಲ್ಲಿ ಹುಟ್ಟಿದೆ--ಲಾಹೋರ್‌. ೧೯೩೦ರಲ್ಲಿ ಭಾರತದಿಂದ 
ತೆರಳಿದೆ--ಇಂಗ್ಲೆ೦ಡ್‌. ೧೯೩೬ರಲ್ಲಿ ಭಾರತಕ್ಕೆ ಮರಳಿ, ನನ್ನನ್ನು ಆರು ವರ್ಷ , 
ಗಳಿಂದಲೂ ಕಾಯುತ್ತಿದ್ದ ಕನ್ಯೆಯನ್ನು (ಲಲಿತ) ಮದುವೆಯಾಗಿ ಶಿಕಾಗೋ ತಲಪಿ 
ಸಂತೋಷವಾಗಿ ಬಾಳುತ್ತಿದ್ದೇನೆ.' ರಾಮಾಯಣವನ್ನು ಕೇವಲ ಮೂರು ಪದಗಳಿಗೆ 
ಸಂಕ್ಷೇಪಿಸಿದ೦ತಿದೆ ಈ ನಿರೂಪಣೆ.” 

“ರಾಮಾಯಣದ ಆ ಸಂಕ್ಸೇಪರೂಪವೇನು 7” 

“ಹುಟ್ಟಿದ, ಕಟ್ಟಿದ, ಕುಟ್ಟಿದ ! ರಾಮ ಹುಟ್ಟಿದ, ಸೇತುವೆ ಕಟ್ಟಿದ, ರಾವಣನನ್ನು 
ಕುಟ್ಟಿದ. ಈಗ ನಾನು ನಿಮ್ಮ ಜೊತೆ ಚರ್ಚೆಗೆ ಇಳಿಯುತ್ತಿದ್ದೇನೆಂದು ನೀವು ಭಾವಿಸ 
ದಿದ್ದರೆ ಒಂದು ಸಂಗತಿ ಹೇಳಬೇಕೆಂದಿರುವೆನು.” 

“ಧಾರಾಳವಾಗಿ ಹೇಳಿ.” 

“ಅವರು ನಿಮ್ಮ ಅಣ್ಣ ನಿಜ. ಆದರೆ ಮನುಕುಲದ ಅಣ್ಣ ಕೂಡ. ಎಂದೇ ಅವರಿ 
ಗೊಂದು ಸಾಮಾಜಿಕ ಮುಖವಿದೆ. ನಮ್ಮ ಓದುಗರು ಅದನ್ನು ತಿಳಿಯಬೇಡವೇ ? 
ಅದರಿಂದ ಸ್ಫೂರ್ತಿ ತಳೆದು ಅವರ ವಿಜ್ಞಾನವ್ಯಕ್ತಿತ್ವಕ್ಕೆ ಪ್ರವೇಶ ಗಳಿಸಲು ಪ್ರಯತ್ನಿಸ 
ಬೇಕಲ್ಲವೇ ? “ತರಣಿ ದರ್ಶನಕಿ೦ತ ಕಿರಣಾನುಭವ ಲೇಸು !' ಈ ಅನುಭವ ಗಳಿಸಿದ 
ಬಳಿಕ ಮುಂದೆ ಸೂರ್ಯದರ್ಶನ.” 

“ಅವರನ್ನೇ ನೇರವಾಗಿ ನೀವೇ ಕೇಳಿ. ಅವರು ಅನುಮತಿ ನೀಡಿದರೆ ಮಾತ್ರ...” 

“ದಯವಿಟ್ಟು ವಿಳಾಸ ಕೊಡಿ. ಅಲ್ಲದೇ ನೀವೂ ನನ್ನ ಪರವಾಗಿ-ಜನತೆಯ 
ಆಶೋತ್ತರಗಳ ಪರವಾಗಿ ಕೂಡ--ಅವರಿಗೆ ಶಿಫಾರಸು ಮಾಡಬೇಕೆಂದು ಬೇಡು 
ತ್ತೇನೆ.” 

ಬಾಲಕೃಷ್ಣನ್‌ರಿ೦ದ, ಅವರ ಅಣ್ಣನ ವಿಳಾಸ ಪಡೆದು ದಿನಾಂಕ ೨೬ ಮಾರ್ಚ್‌ 
೧೯೯೪ರಂದು ಚಂದ್ರಶೇಖರರಿಗ ಕಾಗದ ಬರೆದೆ. ಪೂರ್ಣಪಾಠ : 

From the book Chandra | came to know about your brother Dr 


S. Balakrishnan, a resident of Bangalore. A good friend of mine in 
the City found out the address and phone number of Dr Bala- 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೨೧ 


krishnan. During the first telephonic enquiry I got the Impression 
that I would be an intruder to his privacy if I insisted on meeting 
him personally. He was alone and suffering from fever. 

On March 18, I walked into his home (without prior appoint- 
ment) hoping for the best. Yes, both Dr and Mrs Balakrishnan 
received me with the traditional Indian warmth, and despite press- 
ing engagements, the Doctor listened to me, spoke about you, and 
promised to mail me some literature on you and your achievements. 
I got your correct address from him. 

Earlier, getting your official address from the ₹616 Madras, 1 
had posted a small introductory letter. That was as far back as, 
perhaps, December 1993. I don’t have a copy. Perhaps the letter did 
not reach you. The subject matter is as follows : 

1 ೩171 ೩ Mathematics (and Astronomy) M. A. of the University of 
Madras, 1947. 1 taught those subjects to undergraduate classes, 
1947-69, when I moved over to the University of Mysore to work 
as the first Science Editor of the Kannada Encyclopaedia. I retired 
from service in 1986, at 60 as per rules (7), but not from actual 
academic and cultural work. 

Academic work ? 1 have been a popularizer of science in 
Kannada since the early fifties. Astronomy, space science, mathe- 
matics and allied subjects are my forte. There are some 50 plus 
books to my credit in Kannada : biographies of Albert Einstein, 
C. V. Raman (1 had met— first got rebuffed but later warmly 
encouraged—this human dynamo, 1968, and got authentic matter 
about his views, works etc), Copernicus, Srinivasa Ramanujan, ೮1೦. 
Supernova, Four-colour problem and so on. My book on super- 
novas was published after the discovery of SN 1987A. Earlier 11 
1983 when you were awarded the Nobel Prize (“They also serve 
who only stand and wait”) I published a fairly long note on you. 
Your old pupil Dr Maheshwari, then the Principal of the RCE here, 
had helped me with sufficient data. Wali’s book hadn't seen the light 
then. 

With the irresistible Chandra on hand, your own book Truth and 
Beauty and allied writeups, monographs etc readily available, 1 felt 
the right time had come to project your life and works in Kannada. 
I have completed the manuscript, 300-odd foolscap folio pages, 


ಬ ಸಪ್ತಸಾಗರದಾಚೆಯೆಲ್ಲೋ . . . 


after some fifteen months of labour of love.The script is now ready 
for print. At 69, my best expertise has gone into it. All these 
autobiographical references are made to apprise you.of my earnest- 
ness in the pursuit of this ‘thing of beauty.’ 

Now a word about the Kannada publication. There are no 
Vikings, Macmillans or Oxfords in Kannada. Save for textbooks 
and novels the market for serious literature is financially not attrac- 
tive. Yet those of us blessed with education, financial stability and 
leisure have a duty towards the people : we have to communicate 
them concepts clearly and elegantly and help them live in modern 
times. Fortunately for me, my son, an English M. A., now 42, isa 
bookseller and publisher of the hallowed ‘Mahadevan- brand.’ My 
books are published by him at cost : no royalty to the author, no 
profit to him, losses if any are underwritten by him. The only 
concern 15 that books should reach people at low prices. 

1 do trust you share my point of view. When I explained this to 
Dr Otto Nathan of the Albert Einstein Estate and sought his blessing 
(1978-80 when 1 was writing the biography of Albert Einstein, and 
later translating Albert Einstein—the Human Side into Kannada) he 
gave me free permission to use the matter as I deemed it proper. It 
is in this spirit—spint of service—that I am approaching you to 
bless my present work with the following boons : 

* ‘Conversations with Chandra’ in Chandra . .. permission to 

translate into Kannada to be included in my book. 

* Permission to use material from your work Truth and Beauty. 

* A message from you and your wife Smt Lalitha Chandra- 

sekhar, perhaps separately, to this work in Kannada. Subject? 
Your choice. I will render the text to Kannada and publish 
the Kannada version in the book. 

*« Afew black-and-white photographs of you, your family etc. 

I can return them after use. (Letter-press composing and 
rotary printing.) 

I know how hard-pressed for time you are, and how meticulous 
your work is. I know I have no right to disturb you. But what I told 
Sir C. V. Raman then (1968) let me recall here : humanity needs 
your message, posterity will cherish it, and we of your times are 
privileged to have it. 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೨೩ 


ಅದೇ ದಿನ ಕಾಮೇಶ್ವರ ಸಿ. ವಾಲಿಯವರಿಗೂ (ಅಮೆರಿಕ) ಒ೦ದು ಕಾಗದ ಬರೆದೆ: 


Your name and biodata (who’s who in America) clearly indicate 
that you are a Kannadiga. I was born a year earlier than you. 1 
wonder whether you have read some of my articles in Kasturi, 
Sudha etc in the nineteensixties. I taught mathematics and astro- 
nomy, 1947-69, and later served as Science Editor, Kannada Ency- 
clopaedia, University of Mysore, 1969-86. I have all through been 
afreelance writer of popular science articles in Kannada. The latest 
mannscript (in Kannada) of mine is Subrahmanyan Chandrase- 
khar. Needless to say that I got the fillip from your great work 
Chandra. Other details are contained in the copy of my letter to Dr 
Chandrasekhar (enclosed). 

It is a mission with me to supply good reading material in 
Kannada to our unfortunate brethren who have no access to En glish. 
Faraday did not have access to the then royal language Latin. Rest 
15 history. My venture is a service where not only we do not derive 
any financial advantage but also we invest (or subsidize) on it: 
hence would greatly appreciate, if you could help me by permitting 
me to translate the entire chapter Conversations with Chandra from 
your work and include the Kannada version in my book. Of course 
when the book is published it will be my privilege to mail you a 
complimentary copy. 

Photographs, and other relevant matter on the great scientist, and 
his latest works and such other details are also welcome. Any 
guidance, suggestion and help you render now will go along way 
in making the Kannada book more useful and authentic. 


“ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ” ಎಂಬ ಧೋರಣೆಯ ನನ್ನ ಪಾರದರ್ಶಕ 
ಪತ್ರಗಳಿಗೆ ಆ ಮಹನೀಯರಿಬ್ಬರಿಂದಲೂ ಬಂದ ಉತ್ತರಗಳು ಮನನೀಯವಾಗಿವೆ. 
ಶಿಕಾಗೋನಿ೦ದ ಚಂದ್ರಶೇಖರ್‌ ಬರೆದರು (೧೩ ಏಪ್ರಿಲ್‌ ೧೯೯೪): 
| Thank you for your gracious letter of 26 March. 1] am apprecia- 
tive of the sentiments that have persuaded you to write a book in 


Kannada on me. 1 should not have recommended jt : but then you 
are guided by your motivations. 


With respect to your particular request, 1 am afraid that 1 cannot 
be of much assistance. 


1. The copyright of Chandra and Truth and Beauty are held by 


೨೪ ಸಪ್ತಸಾಗರದಾಚೆಯೆಲ್ಲೋ . . . 


the University of Chicago Press. You must write to them for 
permission : University of Chicago Press, 5801 Ellis Avenue, 
Chicago, Illinois 60637-1496. 

2. The permission to reproduce the Chapter on Conversations in 
Chandra must be obtained from Wali and the University of Chicago 
Press. 

3. The pressure on my time will not permit me to write a special 
‘message’ for your book. My wife is not inclined either. 

4. | have no personal photographs of myself or my wife to send. 
You could write to: Larry Arbeiter, Director of the University News 
Office, University of Chicago, 5801 S. Ellis Avenue, Chicago 
Illinois 60637. | 

1 am sorry that 1 am not more cooperative. 


ನ್ಯೂಯಾರ್ಕ್‌ನಿ೦ದ ವಾಲಿ ಬರೆದರು (೮ ಏಪ್ರಿಲ್‌ ೧೯೯೪): 


Thank you very much for your letter of March 26, 1994. Yes, 1 
do come from Karnataka and had my early education in Belgaum. 
However, since 1950, I have been away from Belgaum, first in 
Banaras, and later from 1955 in this country. Therefore, over the 
years my contact with Kannada has been minimal. I didn’t have the 
opportunity to read your articles. I do applaud though your enthu- 
s1asm and your efforts to provide good science reading in Kannada. 

Now regarding your proposal to include the translation of some 
portions of my book Chandra in your work, I have absolutely no 
objection. However, it is only the University of Chicago Press that 
has the full rights for this purpose. This is true for Chandra’s book 
as well. The person to write to is, Mr Perry Cartwright, University 
of Chicago Press, the University of Chicago, Chicago, Ill, 00631. ] 
understand the letter has to come from the Publisher (not from the 
author). The Press needs to know how many copies would be 
printed and at what price a copy would be sold. Both Chandra and 
I would be happy to endorse your request and do what we can to 
grant your request. 

In a telephone conversation, Professor Chandrasekhar asked me 
to convey to you his best wishes for success in your project, but 
also his inability to provide you the photographs and messages you 
have asked. Currently he is totally occupied with his work on 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೨೫ 


Newton, and is difficult for him because of his age, health and other 
reasons to meet your request. Since numerous articles about him 
have appeared recently in Indian newspapers and magazines, it 
should not be difficult for you to obtain the photographs from one 
of those sources. 

Wishing you all the best in your endeavour. 


ಮತ್ತೆ ಬಾಲಕೃಷ್ಣನ್‌ ಉವಾಚಕ್ಕೆ ಮರಳೋಣ : 


ಶ್ರೀಮತಿ ಬಾಲಕೃಷ್ಣನ್‌ ಅನೇಕ ಛಾಯಾಚಿತ್ರಗಳನ್ನು ತೋರಿಸಿದರು. ಆದರೆ 
ಅವನ್ನು ನನಗೆ ಎರವಲು ಕೊಡಲು ಒಪ್ಪಲಿಲ್ಲ. “ಲಲಿತ ತಮ್ಮ ಛಾಯಾಚಿತ್ರ 
ಎಲ್ಲಿಯೂ ಪ್ರಕಟವಾಗುವುದನ್ನು ಇಷ್ಟಪಡುವುದಿಲ್ಲ” ಎಂದು ಹೇಳಿದರು. 
ಅಪರಿಚಿತ ವ್ಯಕ್ತಿ ಅಥವಾ ವಸ್ತುವನ್ನು ನೇರವಾಗಿ ಆತ್ಮೀಯತೆಯ ಆಂತರಿಕ 
ಕೋಶಕ್ಕೆ ಸ್ವಾಗತಿಸುವುದನ್ನು ನಿಸರ್ಗವೇ ವಿರೋಧಿಸುವುದಲ್ಲವೇ ? ಆದರೆ ಒಮ್ಮೆ 
ಈ ಅಪರಿಚಿತನ ಯಜುತ್ವ ಸಾಧುವಾಯಿತೋ ಮುಂದೆ “ರಾಮಕೃಷ್ಣರು ಮನೆಗೆ 
ಬರುವರು ಬಾಗಿಲನು ತೆರೆಯೋ !” ಇದೂ ನಿಜವಲ್ಲವೇ ? 
ಇಷ್ಟಾಗುವಾಗ, ಅ೦ದರೆ ನನ್ನ ಪ್ರಾಮಾಣಿಕತೆ ಕುರಿತು ಅವರಲ್ಲಿ ಭರವಸೆ ಮೂಡು 
ವಾಗ ಬಾಲಕೃಷ್ಣನ್‌ ಹೇಳಿದರು :“೧೯೪೦ರ ದಶಕದಲ್ಲಿ ನಾನು "ತಿ ವೇಣಿ” ತ್ರೈಮಾಸಿಕ 
ಕ್ಕಾಗಿ ಬರೆದ ಒಂದು ಮುದ್ರಿತ ಲೇಖನವಿದೆ. ಸದ್ಯ ಅದು ಕೈಗೆ ಸಿಕ್ಕುತ್ತಿಲ್ಲ. ಇನ್ನು 
ಒ೦ದು ವಾರದ ಒಳಗೆ ಅದನ್ನು ಪತ್ತೆ ಹಚ್ಚಿ ಅದರ ಒಂದು ಕ್ಸೆರಾಕ್ಸ್‌ ನಕಲನ್ನು ನಿಮಗೆ 
ಕಳಿಸುತ್ತೇನೆ. ಆ ಲೇಖನವನ್ನು ನೀವು ಬೇಕಾದಂತೆ ಬಳಸಿಕೊಳ್ಳಬಹುದು.” 
ಚಂದ್ರಶೇಖರ್‌ ಮತ್ತು ವಾಲಿ ಸೂಚಿಸಿದ ಪ್ರಕಾರ ದಿ ಯೂನಿವರ್ಸಿಟಿ ಆಫ್‌ 
ಶಿಕಾಗೊ ಪ್ರೆಸ್‌ನ ಪೆರ್ರಿ ಕಾರ್ಟ್‌ರೈಟ್‌ ಅವರ ಜೊತೆ ಪತ್ರವ್ಯವಹಾರ ನಡೆಸಿದೆ, ಮತ್ತು 
ಅವರಿಂದ ಮುಫತ್ತು ಅನುಮತಿ ಪಡೆದೆ. ಇತ್ತ ಬಾಲಕೃಷ್ಣನ್‌ ೧೯೪೫ರಲ್ಲಿ ಪ್ರಕಟಿಸಿದ್ದ 
Subrahmanya Chandrasekhar, F. R. ೪, ಲೇಖನದ ಪೂರ್ಣ ಪಾಠವನ್ನು ಕಳಿಸಿ 
ಕೊಟ್ಟರು. ಈ ಸಮಸ್ತ ಪ್ರಕ್ರಿಯೆಗಳ ತಳದಲ್ಲಿ ಮಿಡಿಯುತ್ತಿದ್ದ ಸಭ್ಯತೆ ಮಾನವೀಯತೆ 
ಮತ್ತು ಪ್ರಾಮಾಣಿಕತೆ ನನಗೆ ನನ್ನ ಕೈಂಕರ್ಯದ ಬಗ್ಗೆ ಅಧಿಕ ಉತ್ಪಾಹ ನೀಡಿದುವು. 
ಅಂದಮೇಲೆ ೧೯೯೫ರ ಬೇಸಗೆಯಲ್ಲಾದರೂ ಅಮೆರಿಕ ಯಾನ ? ಆನಂದ 
ಜಯಶ್ರೀಯರ ನಿರಂತರ ಪಿ ಪ್ರೀತಿಯ ಒತ್ತಾಯಕ್ಕೆ ಕೊನೆಗೂ ಮಣಿದೆ ! ಅಲ್ಲಿ ಅವರ 
ಮಗಳು ಅನರ್ಫ್ಯುಳ ತ ಐಶ್ಚರ್ಯಳೂ (೧೯೯೪) ಸೇರಿದ ಳು--ಅನರ್ಫ್ಯು 
ಭಾರತ ಸಂಜಾತೆ, ಐಶ್ವರ್ಯ "ಅಮೆರಿಕ ಜನನಿಯ ತನುಜಾತೆ” ಈ ಹ 
ಮೊಮ ಗಳನ್ನು ನ ನೋಡಲು ಅಂತೆಯೇ ಹಳೆ ಮೊಮ್ಮಗಳ "ಅರಣ್ಯ'ದಲ್ಲೇ 


ಅವಳ ಜೊತೆ ಇರಲು ನಾವು ಸಪ್ತಸಾಗರದಾಚೆಯ ತೀರಕ್ಕೆ ದೋಣಿ ತಿರುಗಿಸುವು 
ದೆಂದು ನಿಶ್ಚಯಿಸಿದೆವು. 


೨೬ ಸಪ್ತಸಾಗರದಾಚೆಯೆಲ್ಲೋ . . . 


೧೯೯೩ರಲ್ಲಿ ಅರ್ಧಮನಸ್ಸಿನಿ೦ದ ಸಲ್ಲಿಸಿದ್ದ ಪಾಸ್‌ಪೋರ್ಟ್‌ ಅರ್ಜಿಗಳು-- 
ವಿದೇಶ ಪ್ರಯಾಣಕ್ಕೆ ಅನುಮತಿ ನೀಡುವ ರಹದಾರಿ ಪತ್ರಗಳು--ನನ್ನ ಯಾವ 
ಪ್ರಯತ್ನವೂ ಇಲ್ಲದೇ (ಬೆ೦ಗಳೂರಿನ ಪಾಸ್‌ಪೋರ್ಟ್‌ ಕಚೇರಿಗೆ ಖುದ್ದು ಹೋಗಿ 
ಮೇಜದಿ೦ದ ಮೇಜಕ್ಕೆ ಅಲೆಯಬೇಕು, ದಕ್ಷಿಣೆ ಕೊಡಬೇಕು ಎಂದೆಲ್ಲ ಧರ್ಮಾರ್ಥ 
ಅಯಾಚಿತ ಬೋಧನೆ ನೀಡಿದವರಿಗೆ ತಿರಸ್ಕಾರಸಹಿತ ನಕಾರ ಸೂಚಿಸಿಯೂ), ಮನ್ನಿಸ 


ಲ್ಪಟ್ಟು ಸಂಬಂಧಿತ ರಹದಾರಿಗಳು ೧೯೯೫ರ ಆರಂಭದಲ್ಲಿ ಅಂಚೆ ಮೂಲಕ ನಮ್ಮ 
ಕೈಸೇರಿದುವು. 


೧೯೯೫ ಜನವರಿಯಲ್ಲಿ ೪೦೦ ಪುಟಗಳ ಪೂರ್ಣ ಹಸ್ತಪ್ರತಿಯನ್ನು ಮುದ್ರ 
ಣಾಲಯಕ್ಕೆ ಒಪ್ಪಿಸಿ ಅದೇ ಮಾರ್ಚ್‌ ೩೧ರ ಮೊದಲು ಮುದ್ರಿತ ಪ್ರತಿಗಳು ನನ್ನ ಕೈ 
ಸೇರಬೇಕೆ೦ದು ತಾಕೀತು ಮಾಡಿದೆ. ಗಣಕ ಲಿಪಿಜೋಡಣೆ ಮತ್ತು ಆಫ್‌ಸೆಟ್‌ 
ಮುದ್ರಣವಾದ್ದರಿ೦ದ ಇದೇನೂ ಕಷ್ಟವಾಗಬೇಕಾಗಿಲ್ಲವೆ೦ದು ಭಾವಿಸಿದೆ. 

ಪುಸ್ತಕದ ಪ್ರಗತಿ ಕುರಿತು ಚ೦ದ್ರರಿಗೆ ನಿಯತಕಾಲಿಕವಾಗಿ ಮಾಹಿತಿ ಒದಗಿಸು 
ತ್ತಿದ್ದೆ--ಸ್ಪಸ೦ತೋಷಾರ್ಥ. ಪ್ರತಿಸಲವೂ ಅವರ ಸ್ವಹಸ್ತಲಿಖಿತ ಸ೦ದೇಶಯಾಚನೆ 
ಮುಂದುವರಿಸಿದ್ದೆ. ಅವರ ಮಾಂತ್ರಿಕ ಸ್ಪರ್ಶವಿರುವ ಹಸ್ತಾಕ್ಷರ ನಮ್ಮ ಕನ್ನಡ 

Jhe pursuit af Scie Mas of tem Aen Aompaned 
Ao Aha calm of mountams, Auch 04 Mot ೪೦ Yash. 
But Who aAanongst us ೧೦01 hope , ಹ್ಗ 0) Ml ೦೦ರ, Pe) 
cule the ಉಚ amd each UW summit When AM Sky ು Alu 
omd 11೭ aq & HU, amd 0] 174 717042) Ae an AJuavey 
Ane nt 41.4 name i 110 ಆ... wnt of ಗೀ 
Ame Ahetchin 40 mfp? None oyu Com hep fr ೩ 
Cem /ಿಊ ಓಲ Vin 07 Nalin and of Me Um 1ರ Wound UA. 
But Ane ಓ nolhs 1... ೧೯ 1(೧೬ಕ್ಕೆ Im stamdums ೧) Ane 
Valley 1:0. Omd Uuritin; Ahem Ao rise cue 

11077೮ hey uMgQ . 
7 ಯಿಯ 
1 ೯) 617557 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೨೭ 


ವಾಚಕರಿಗೆ ನೋಡಲು ಮತ್ತು ಓದಲು ದೊರೆಯಬೇಕು ಎ೦ಬುದು ನನ್ನ ಉತ್ಕಟ 
ಅಭಿಲಾಷೆ. 
ದಿನಾಂಕ ೨೩ ಜನವರಿ ೧೯೯೫ರ೦ದು ಆ ವರ ಸಿದ್ಧಿಸಿತು. “ದೊರಕದವಸ್ತು'” ನನಗೆ 
(ಏಕನ್ನಡಿಗರಿಗೆ) ದೊರೆಯಿತು : “Iam enclosing a short note in my handwriting: 
it 15 the last sentence of my lecture on Motivations included in my Truth 
and Beauty.” 
ಆ 1006ನ್ನು ಪಕ್ಕದ ಪುಟದಲ್ಲಿ ತದ್ದತ್ತಾಗಿ ಮುದ್ರಿಸಿದೆ. 
ಕಾವ್ಯದಂತಿರುವ ಈ ೧ನ ಪೂರ್ಣಾನುವಾದವನ್ನು ೩ನೆಯ ಅಧ್ಯಾಯದ 
(ವಿಜ್ಞಾನಾನುಶೀಲನೆ: ಇದರ ಅಭಿಪ್ರೇರಣೆಗಳು ಕೊನೆಯ ಪರಿಚ್ಛೇದದಲ್ಲಿ ಕೊಡಲಾ 
ಗಿದೆ. ಪುಟ ೫೧-೫೨) 
ವ್ಯಕ್ತಿ ಎದೆತುಂಬಿ ಹಾಡುವುದು ಇಂಥ ಸನ್ನಿವೇಶದಲ್ಲಿಯೇ. ಜಿ. ಎಸ್‌. ಶಿವ 
ರುದ್ರಪ್ಪನವರ ನುಡಿಗಳಲ್ಲಿ : | 
ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ 
ಹಾಡುವುದು ಅನಿವಾರ್ಯ ಕರ್ಮ ನನಗೆ 
ಕೇಳುವವರಿಹರೆ೦ದು ನಾಬಲ್ಲೆನದರಿಂದ 
ಹಾಡುವೆನು ಮೈದುಂಬಿ ಎಂದಿನಂತೆ 
ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ 


ಒ೦ದು ಆಸೆ ಫಲಿಸಿತೆಂದರೆ ಎರಡು ಹೊಸ ಆಸೆಗಳು ಮೊಳೆಯುವುದು ಸ್ವಭಾವ: 
ಶೃ೦ಖಲಾಕ್ರಿಯೆ ! ಮುದ್ರಿತ ಗ್ರಂಥವನ್ನು ಪ್ರತ್ಯಕ್ಷವಾಗಿ ಚ೦ದ್ರಶೇಖರರಿಗೆ 
ಶಿಕಾಗೋದಲ್ಲಿ ಅರ್ಪಿಸುವ ಭಾಗ್ಯ ಒದಗೀತೇ ? ಅವರ ಜೊತೆ ಕೊಂಚ ಹೊತ್ತಾದರೂ 
ಮಾತುಕತೆಗೆ ಅವಕಾಶ ಕರುಣಿಸಿಯಾರೇ 7 ದಿನಾಂಕ ೬ ಫೆಬ್ರುವರಿ ೧೯೯೫ರ೦ದು 
ಬರೆದೆ : 


. - - Ihave completed translating into Kannada his [Dr S. Bala- 
krishnan’s] article about you written in 1943 ; the first few pages 
of my book on you (in Kannada) have been computer-set for 
printing; and I hope to get the final printed book by the beginning 
of April 1995. 

Sir, it is my ambition to visit the USA with the printed book, 
make a special personal call at your office, and present it to you 
with reverence and gratitute. My son in Portland. Oregon is 
sponsoring my visit. 

ಮೇ ಅಥವಾ ಜೂನ್‌ನಲ್ಲಿ ನಾನು ಅಮೆರಿಕ ತಲಪುವ ನಿರೀಕ್ಷೆ ಇದೆ ಎಂದು 
ವಿವರಿಸಿದ್ದೆ. 


೨೮ ಸಪ್ತಸಾಗರದಾಚೆಯೆಲ್ಲೋ . . . 


ಪುಸ್ತಕದ ಮುದ್ರಣ ಭರದಿಂದ ಮುನ್ನಡೆಯುತ್ತಿತ್ತು--ವಿದ್ಯುಚ್ಛಕ್ತಿಯ ಹಠಾತ್‌ 
ವೈಫಲ್ಯ ಪರಂಪರೆ, ಆಧುನಿಕ ಆಫ್‌ಸೆಟ್‌ ಮುದ್ರಣಯಂತ್ರದ ನಿತ್ಯನವೀನ ಮತ್ತು 
ಅಪರಿಹಾರ್ಯ ಯಾಂತ್ರಿಕನಿಷ್ಕಿಯಾಪರ೦ಪರೆ, ಮತ್ತು ಕಾರ್ಮಿಕರ ಎಂದೂ ಮುಗಿ 
ಯದ, ಬದಲು, ಸದಾ ಏರುತ್ತಿರುವ ಮುಷ್ಕರ ಪರಂಪರೆ ಎಂಬ ತ್ರಿವಿಧ ತಾಡನೆಗಳ 
ಜೊತೆಯಲ್ಲಿಯೇ ಮುದ್ರಿತ ಫಾರ್ಮುಗಳು ಕುಂಟುಗಾಲಿಕ್ಕುತ್ತ ಹೊರಬರಲಾರಂಭಿಸಿ 
ದುವು. ಗಣಕಲಿಪಿಸ೦ಯೋಜನೆಯಾದ್ದರಿಂದ ೪೦೦ಕ್ಕೂ ಮಿಕ್ಕಿ ಪುಟಗಳ ಬೆರಳಚ್ಚು 
ಕೆಲಸ ಪೂರ್ತಿಮುಗಿದಿತ್ತು. ಆದರೆ ಆರ್ಟ್‌ಪ್ಲೇಟ್‌ಗಳು ಬೇಡವೇ ? ಛಾಯಾಚಿತ ಗಳೇ 
ದೊರೆತಿರಲಿಲ್ಲ. 

ಬೆಂಗಳೂರಿನ ರಾಮನ್‌ ರಿಸರ್ಚ್‌ ಇನ್‌ಸ್ಟಿಟ್ಯೂಟಿನಲ್ಲಿ ಪ್ರೊಫೆಸರ್‌-ಎಮರಿಟಸ್‌. 
ಆಗಿರುವ ಎಸ್‌. ರಾಮಶೇಷನ್‌ರನ್ನು ಸಂಪರ್ಕಿಸಬಹುದೆಂಬ ಸೂಚನೆ ದೊರೆಯಿತು. 
ಇವರು ಚಂದ್ರರ ಜ್ಞಾತಿ ಸಂಬಂಧಿ ಕೂಡ. ಅಪರಿಚಿತನಾದ ನನ್ನ ಕೇವಲ ಔಪಚಾರಿಕ 
ಪ್ರಾರ್ಥನಾಪತ್ರದ (ದಿನಾಂಕ ೧೬ ಫೆಬ್ರುವರಿ ೧೯೯೫) ಉದ್ಭೃತಾ೦ಶ : 

Can you help me with a few good photographs of the Professor 
(Chandrasekhar) that can go into my book ? 


Can you kindly send me any note / article / anecdote you have 
with you whose translation can go into this book (with due credits 
to the source )? 


Any suggestion to brighten the contents of the book still more ? 


ರಾಮಶೇಷನ್‌-ಪ್ರತಿಕ್ರಿಯೆ ಅಸಾಧಾರಣ ಮಾನವೀಯತೆ ಮತ್ತು ಉತ್ಸಾಹ ಗಳಿಂದ 
ಕೂಡಿತ್ತು. ಮೊದಲು ದೂರವಾಣಿ, ಮತ್ತೆ ಪತ್ರ, ಕೊನೆಗೆ ವೈಯಕ್ತಿಕ ಭೇಟಿ. 

ಅವರೆ೦ದರು : “ನಮ್ಮ ಚ೦ದ್ರರ ಬಗ್ಗೆ ಭಾರತದ ಇತರ ಯಾವ ಭಾಷೆಯಲ್ಲಿಯೂ 
ಈ ಗಾತ್ರದ ಗ್ರಂಥ ಪ್ರಕಟವಾಗಿಲ್ಲ. ನಿಮಗೆ ಹಾರ್ದಿಕ ಕೃತಜ್ಞತೆಗಳು.” 

ಜವಾಹರಲಾಲ್‌ ನೆಹ್ರೂ ಮತ್ತೆ ಮತ್ತೆ ನುಡಿಯುತ್ತಿದ್ದ ಒ೦ದು ಮಾತಿನ ವ್ಯಾಪ್ತಿ 
ರಾಮಶೇಷನ್‌ ಸಮಕ್ಷಮ ಮಗುದೊಮ್ಮೆ ನನಗೆ ಮನವರಿಕೆ ಆಯಿತು : “ಮಹತ್ತಿನ 
ಜೊತೆ ನೀವು ಸಹಯೋಗದಲ್ಲಿರುವಾಗ ಅದರ ಕಿ೦ಚಿದ೦ಶ ನಿಮ್ಮಲ್ಲಿ ಆವಾಹನೆ 
ಗೊಂಡು ನಿಮ್ಮನ್ನೂ ಮಹತ್ತಾಗಿ ಪರಿವರ್ತಿಸುತ್ತದೆ.” ವಿದ್ಯುತ್ತು-ಕಬ್ಬಿಣ ಯೋಗ, 
ಸ೦ಯೋಗ. 

ರಾಮಶೇಷನ್‌ ನನ್ನೆದುರು ಚ೦ದ್ರಶೇಖರ್‌ ಕುರಿತ ವರ್ಣಚಿತ್ರಗಳ ಮಹಾಪೂರ 
ವನ್ನೇ ಹರಿಸಿ, “ಇವುಗಳಿ೦ದ ನಿಮಗೆ ಬೇಕಾದ ೨೪ನ್ನು ಆಯ್ದುಕೊಡಿ. ಅಥವಾ 
ನಿಮ್ಮಲ್ಲಿ ಇತರೆಡೆಗಳಿ೦ದ ಸ೦ಗ್ರಹಿಸಿರಬಹುದಾದ ಛಾಯಾಚಿತ್ರಗಳನ್ನೂ ಸೇರಿಸಿ 
ಒಟ್ಟು ೨೪ ಮಾಡಿ. ಇವನ್ನು ೧೨ ಪುಟ ಆರ್ಟ್‌ ಕಾಗದದಲ್ಲಿ ಮುದ್ರಿಸಿ ನಿಮಗೆ 
ದಾನವಾಗಿ ನೀಡುತ್ತೇವೆ,” ಎಂದು ಹೇಳಿದರು. 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೨೯ 


ದಾನ ! ಪರಮೌದಾರ್ಯದ ಈ "ಹಠಾತ್‌ ತಾಡನೆ' ತಡೆಯಲಾಗದೇ, ನನ್ನ ಅರಿವಿಗೆ 
ಬಾರದೇ, ಎದ್ದುನಿ೦ತೆ. ವಾಯುಲಘಫಿಮಾನುಭವ |! 

“What prompts you to make such a great and generous offer 7 

“It's Chandra !” 

ಇತ್ತ ಕೆ. ಜಿ. ಸೋಮಶೇಖರರಿ೦ದಲೂ (Chandra ಗ್ರಂಥದ ಮುಖಚಿತ್ರವಿತ್ತ 
ಕನ್ನಡಿಗ), The Hindu, Deccan Herald ಮತ್ತು American Center Library 
ಯಿಂದಲೂ ಹಲವಾರು ಮೌಲಿಕ ಛಾಯಾಚಿತ ತ್ರೆಗಳು ದೊರೆತಿದ್ದುವು. 

ಯಶಸ್ಸಿನ ಈ ಗಾಥೆಯನ್ನು ಕರ್ತವ್ಯದೃಷ್ಟಿಯಿ೦ದ ಪ್ರೀತಿಗೌರವಪೂರ್ವಕವಾಗಿ 
ಬಾಲಕೃಷ್ಣನ್‌ರಿಗೂ ಚಂದ್ರಶೇಖರರಿಗೂ ಆಗಿ೦ದಾಗಲೇ ವರದಿ ಮಾಡುತ್ತಿದ್ದೆ. ಹೀಗೆ 
ನನ್ನ ಬಹುಮುಖ ಪ್ರಯತ್ನಗಳು, ಸುಸ೦ಗತ ಸ್ವರಮೇಳದಲ್ಲಿಯಂತೆ, ಪರಾಕಾಷ್ಠೆ 
ಯತ್ತ ವೇಗೋತ್ಕರ್ಷಸಹಿತ ಅಭಿಸರಿಸುತ್ತಿ ದ್ದಾಗ, ದಿನಾಂಕ ೨೨ ಮಾರ್ಚ್‌ ೧೯೯೫ 
ರಂದು ಬಂದ ಬಾಲಕೃಷ್ಣನ್‌-ಪತ್ರ ಅನಿರೀಕ್ಷಿತ ಕುಠಾರಾಘಾತ ಪ್ರಹರಿಸಿತು : 

After your recent visit here to get my biodata to be published in 
your scheduled book on my brother, Prof S. Chandrasekhar, along 
with my article on him published long ago in June 1945 Triveni, 1 
did some re-thinking on the matter as far as it concerns me. I have 
come to the following conclusion : 

1 60 not want my Triveni article (in your Kannada translation, a 
copy of which you gave me sometime ago) to be published 17 the 
book under reference since it (my article) concerns my brother and 
has been written by his brother ( !). Accordingly I now revoke my 
permission to you to include it in your book. I cannot give you 
permission to include a translation of my article (as well as, of 
course, the original article in English) without first getting his 
permission to do so. If you are very keen to include my article. you 
will have to write to my brother to get his permission and let me 
know that you have secured it. 

You will recall that several months ago I firmly declined to give 
you a photograph of mine as you desired to have for your book. You 
will recall also that Mrs Chandrasekhar also did not want her 
photograph to appear in your book. In the same way now I am not 
forwarding to you my biodata that you desire to include in your 
book, since I think that they are irrelevant to be put into your book. 
In the same way, again, if anybody gives you a photograph of Prof 
Chandrasekhar along with his wife, you will be well-advised not to 


೩೦ ಸಪ್ತಸಾಗರದಾಚೆಯೆಲ್ಲೋ . . . 


accept it without Prof C’s permission. Indeed you should, I think, 
obtain the Professor’s permission even for any group photograph 
that you may want to put into your book. - 

I hope you will understand and appreciate my position. 

ಚ೦ದ್ರಶೇಖರ್‌-ಜೀವನ ಚರಿತ್ರೆಯಲ್ಲಿ ಬಾಲಕೃಷ್ಣನ್‌-ಲೇಖನ (ಅಣ್ಣನ ಬಗ್ಗೆ 
ತಮ್ಮ ಎಂದೋ ಬರೆದ ಲೇಖನ) ಪ್ರಕಟವಾಗುವುದು ಕಾಲ, ವಿಷಯ ಹಾಗೂ ಲೇಖಕ 
ದೃಷ್ಟಿಯಿಂದ ಖಂಡಿತ ಉಚಿತವಲ್ಲ, ಈ ಲೇಖನ ಮುದ್ರಣವಾದುದಾದರೆ ಅದು 
ಓದುಗರಿಗೆ ನೀಡುವ ಸಂದೇಶವೇನು? ಆ ಜಗದ್ಭವ್ಯ ಅಗ್ರಜನ ಪ್ರಖರ ಪ್ರತಿಭೆಯಲ್ಲಿ 
ಈ ಅನಾಮಧೇಯ ಅನುಜ ಬೆಳಗಲು ಬಯಸಿದ್ದಾನೆ ಎ೦ದಲ್ಲವೇ ? ಇದು ತನಗೆ 
ಒಗ್ಗದು, ಆದ್ದರಿಂದ ತಾನು ಅಂದು ನೀಡಿದ್ದ ಅನುಮತಿಯನ್ನು--ಇಂಗ್ಲಿಷ್‌ ಮೂಲ 
ವನ್ನಾಗಲೀ ಕನ್ನಡಾನುವಾದವನ್ನಾಗಲೀ ಮುದ್ರಿಸಬಹುದೆ೦ಬ ಪರವಾನಿಗೆಯನ್ನು-- 
ರದ್ದುಗೊಳಿಸಲಾಗಿದೆ. ಇಷ್ಟಾಗಿಯೂ ಆ ಲೇಖನವನ್ನು ಮುದ್ರಿಸಲೇಬೇಕೆ೦ದು ನಾನು 
(ಜಿಟಿಎನ್‌) ಬಯಸುವುದಾದರೆ ಅವರ ಅಣ್ಣನ ಅನುಮೋದನೆಯನ್ನು ನಾನೇ ನೇರ 
ವಾಗಿ ಪಡೆದು ತಮ್ಮನಿಗೆ ತಿಳಿಸಬೇಕು. ರೇಡಿಯೊದಲ್ಲಿ ಮಾಧವಗುಡಿ ಹಾಡುತ್ತಿದ್ದರು: 
“ಹರಿಯೇ ! ನಿನಗಿದು ಸರಿಯೆ ದೊರೆಯೇ 7?” 

ಅ೦ದೇ (೨೨-೩-೧೯೯೫) ಬಾಲಕೃಷ್ಣನ್‌ರಿಗೆ ಬರೆದೆ : 

Your letter dated 18 March 1995 received just now has made me 
wonder whether I have inadvertently caused you any mental agony. 
True, the article under reference (Triveni) is by a younger brother 
about his elder one. But it is also a correct and warm appreciation 
of a pure soul by another pure soul. As such the article 1s of universal 
appeal to all lovers of good taste and sound values. In a book on 
Prof Chandrasekhar such an article has a unique role : what his life 
and work have stood for is explained in a different plane. 

Sir, yesterday only I mailed you a letter. There occurs the 
exclamation by Prof Ramaseshan “It’s Chandra !” May 1 very 
humbly request you to view the whole situation from the Its- 
Chandra stand and allow me to complete the book in which your 
article (Kannada version) should find its logical and aesthetic 
place? 

The computer-type-setting, page-formation and such other 
mechanical details have already been completed because the book 
is to be ready by April 15. Please bear with me and be generous to 
write at once that you have given me full freedom to go ahead. In 
fact that was what you had told me when 1 asked you at your home 


ಕಡವರವನೆಡಹಿ ಸಂಧಿಸಿದ ಕಡುಬಡವ ೩೧ 


whether you would like me to read out the translation to you. 

After my return from Bangalore this time I am indisposed and 
as such I cannot immediately. make a journey to Bangalore, meet 
you and explain all these details to you. 

I seek your blessings and genersoity. 

ದಿನಾ೦ಕ ೨೧ ಮಾರ್ಚ್‌ ೧೯೯೫ರಂದು ಅಂದರೆ ಬಾಲಕೃಷ್ಣನ್‌-ಕುಠಾರ ಪ ಹಾರ 
ನನ್ನ ಮೇಲೆ ಕೆಡೆಯುವ ಮೊದಲು--ನಾನು ಅವರಿಗೊಂದು ದೀರ್ಥ ಪತ್ರ ಬರೆದು 
ವಿವರ ತಿಳಿಸಿದ್ದೆ, ಹೇಗೆ ಅವರೆಲ್ಲರ ಸಹಕಾರ ಸದುದ್ದೇಶ ಸದ್ಭಾವನೆಗಳ ಫಲವಾಗಿ 
ಪುಸ್ತಕಮುದ್ರಣ ಭರದಿಂದ ಸಾಗಿದೆ ಎಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದೆ. ಈ ಕಾಗದಕ್ಕೆ 
ಅವರು ದಿನಾ೦ಕ ೨೩ ಮಾಚ್‌ ೧೯೯೫ರ೦ದು ಮಾರೋಲೆ ಬರೆದರು : 

Your letter of 21 March 1995 to hand yesterday. It has crossed 
mine to you dated March 18/20. 

Let me thank you for your letter so full not only of details of your 
activities and success apropos of your scheduled book on Prof 
Chandrasekhar but also of your enthusiasm and courtesy. Iam sorry 
that I put a spoke in your wheel as far as the book concerns me. 1 
hope you will understand my position. Many people want to get 
into the band-wagon of a famous man in order to shine in reflected 
glory. I do not want to do that. The permission of my brother must 
be obtained for the inclusion of my old article on him in your 
translation, my biodata in brief, and for ‘photo-publishable’ letter 
of his to me. If you can secure them from him, I on my side can 


have no objection. Iam sorry that this idea of propriety did not occur 
to me earlier. 


ಇದರ ಯಥಾ ಪ್ರತಿಯನ್ನು ಅವರು ಚಂದ್ರಶೇಖರ್‌ ಅವರಿಗೂ ರವಾನಿಸಿದ್ದರು. 

ದಿನಾ೦ಕ ೨೪ ಮಾರ್ಚ್‌ ೧೯೯೫ರಂದು ನಾನು ಉಭಯರಿಗೂ ಬೇರೆ ಬೇರೆ ಪತ್ರ 
ಗಳನ್ನು ಬರೆದು ಒಬ್ಬರಿಗೆ ಬರೆದುದರ ನಕಲನ್ನು ಇನ್ನೊಬ್ಬರಿಗೆ ಬರೆದುದರ ಜೊತೆಗೆ 
ಲಗತ್ತಿಸಿದ್ದೆ. ಬಾಲಕೃಷ್ಣನ್‌ರಿಗೆ : 

Arjuna looks at the Viswaroopa and his individuality is dissolved 
in it. 1! was given to me to have such experiences twice : once while 
writing the scientific biography of Prof Chandrasekhar, and again, 


while wanscreating your very objective and loving assessment of 
that noble soul, and Nobel too... That he is your brother 1S 


incidental. For the general reader you two symbolize two great 
values, and when one assesses another and expresses it in words it 


೩೨ ಸಪ್ತಸಾಗರದಾಚೆಯೆಲ್ಲೋ . . . 


becomes poetry. My friends who went through the original English 
text and the Kannada version felt exactly like that. In these days 
when such lofty approaches and expressions are becoming very rare 
your writing comes as a pleasant and life-sustaining nectar. Should 


our Kannada reading brethren be denied the joy of drinking this 
nectar ? 


ಅದೇ ದಿನ ಚಂದ್ರಶೇಖರರಿಗೂ ಸವಿವರ ಕಾಗದ ಬರೆದೆ (೨೪-೩-೧೯೯೫) : 


... The entire article [Subrahmanya Chandrasekhar F. R.S., 
authored by S. Balakrishnan], to my mind, looks symbolically thus: 
one value looks lovingly at the evolution of another value and paints 
the experience in beautiful prose. I have greatly enjoyed reading it 
and transcreating it in Kannada for the benefit of our readers. Great 
lives and great values lived for—your own life and work are there 
for all of us to see and get inspired—are our assets. They motivate 


THE UNIVERSITY OF CHICAGO 
THE ENRICO FEKMI INSTITUTE 
933 EAST S6TH STREET 
CHICAGO, ILLINOIS 60637 
S$. Chandrasekhar, Emeritus 
Laboratory for Astrophysics Tele: Ofc. (312) 702-7860 
and Space Research Fax: (312) 702-6645 


March 30, 1995 


Professor G.T. Narayana Rao 
8 Athree 

Kamakshi Hospitai Road 
Kuvempunagar 

Mysore 570 023 

INDIA 


Dear Professor Narayana Rao, 


Thank you for your gracious letter of March 22. 1 should certainly look 
forward to meeting you later in May or June. 


Meantime, 1 have received a letter from my brother, Balakrishnan with 
a copy of the letter that he had written to you vetoing your wish to 
include in your book a translation of his article of long ago (1944 7) in 
Triveni. 1 share his view. But of course, neither of us can have any 
right to veto what Ramaseshan provides you. 


With warm regards, 


Y ours sincerely, 


S. Chandrasekhar 


SC:aj 


ಕಡವರವನೆಡಹ ಸಂಧಿಸಿದ ಕಡುಬಡವ ೩೩ 


us to do better work with total selflessness. ... 

ಆರೋಗ್ಯ ಸುಧಾರಿಸಿತು ದೇಹಕ್ಕೆ. ನೇರ ಬೆಂಗಳೂರಿಗೆ ಪಯಣಿಸಿದೆ. ಬಾಲ 
ಕೃಷ್ಣನ್‌ರನ್ನು ಸಂಧಿಸಿದೆ. ಆಶ್ಚರ್ಯ : ಅವರು ತಮ್ಮ ಜೀವನವೃತ್ತಾಂತವನ್ನು 
ಕೊಟ್ಟರು. ಆ ಅನುವಾದಿತ ಲೇಖನವನ್ನು ನಾನು ಉಚಿತ ಕಂಡಂತೆ ಬಳಸಬಹುದೆಂದು 
ಮುಕ್ತ ಅನುಮತಿ ನೀಡಿದರು. ಅಣ್ಣ-ತಮ್ಮ ನಡುವೆ ಏನು ಮಾತುಕತೆ ನಡೆಯಿತೋ 
ಹೇಳಲಾರೆ. ಹಿಮಾಲಯ ಭಾರ ಹೂ ಹಗುರಾಗಿ ತೇದು ಹೋಯಿತು. ನಿಜ, ಮಹಾ 
ವ್ಯಕ್ತಿಗಳು "ವಜ್ರಾದಪಿ ಕಠೋರಾಣಿ' ಆರಂಭದಲ್ಲಿ, “ಕುಸುಮಾದಖ ಮೃದೂನಿ' 
ಒಳಗಿಳಿದ೦ತೆ. ಮನೆಗೆ ಮರಳಿದಾಗ ಚಂದ್ರಶೇಖರರ ಮಾರೋಲೆ ನನ್ನನ್ನು ಕಾಯು 
ತ್ತಿತ್ತು (ಪಕ್ಕದ ಪುಟದಲ್ಲಿ ಕಾಣಿಸಿದೆ). 

ಚ೦ದ್ರರಿಗೆ ನಾನು ಬರೆದ ಎಲ್ಲ ಕಾಗದಗಳ ನಕಲುಗಳನ್ನೂ ಆನಂದನಿಗೆ ಕಳಿಸು 
ತ್ತಿದ್ದ. ಅವರ ಜೊತೆ ನನ್ನ ಭೇಟಿ ಏರ್ಪಡಿಸುವುದರ ಬಗ್ಗೆ ಸರ್ವಪ ಯತ್ನ ಪ್ರಯುಕ್ತಿಸ 
ಬೇಕೆ೦ದು ಅವನಿಗೆ ಹೇಳಿದ್ದೆ. ದಿನಾ೦ಕ ೨೨ ಫೆಬ್ರುವರಿ ೧೯೯೫ರ೦ದು ಅವನು ಬರೆದ: 

”... ಚ೦ದ್ರಶೇಖರರನ್ನು ಪತ್ತೆಹಚ್ಚುವ ಕೆಲಸ ಶುರುಮಾಡಿದೆ. ಅಂತೂ ಇಂತೂ 
ಅವರ ಕಾರ್ಯದರ್ಶಿ ಅನಿತಳ ದೂರವಾಣಿ ಸ೦ಖ್ಯೆ ಸಿಕ್ಕಿತು. ಆಕೆಗೆ ದೂರವಾಣಿಸಿ ನನ್ನ 
ಪ್ರವರ ಹೇಳಿದೆ : "ತಿರುಮಲೇಶ್ವರ ಶರ್ಮಣಃ ಪೌತ್ರ ನಾರಾಯಣಶರ್ಮಣಃ ಪುತ್ರ 
ಆನಂದವರ್ಧನ ಶರ್ಮ ನಾಮ್ನೇ . . . !' ಆಗ ಅನಿತ ಹೇಳಿದರು "111೧ 1 have 
heard that Narayana Rao name being mentioned by ಶಾ೦ದ್ರ . .. (ಅಮೆರಿಕ 
ದಲ್ಲಿ ಜನ ಚ೦ದ್ರಶೇಖರರನ್ನು ಕರೆಯುವುದು ಶಾ೦ದ )) ಎಂದು !) So please wait. 
I will have a word with him ? ಸ್ವಲ್ಪ ಹೊತ್ತಿನನಂತರ ಆ ನಾರಾಯಣ ಎಂಬ 
ನಾಮದ ಬಲದಿಂದ ಒಂದು ಗಂಡು ಧ್ವನಿ ಕೇಳಿತು. ನಾನು ಆ ಗ೦ಡುಧ್ವನಿಯ ಹತ್ತಿರ 
ಪುನಃ ನನ್ನ ಪೂರ್ವ ಚರಿತ್ರ ಆರಂಭಿಸಿದೆ. ಆಗ ಆ ಧ್ವನಿ "Iknow everything about 
it, and you 7 ಎಂದಿತು. ನನಗೆ ಆಶ್ಚರ್ಯವಾಯಿತು. “May 1 know to whom 1 
am speaking?’ ಎ೦ದೆ. “Chandra’ ಎ೦ದರು. Iwas over whelmed. ಕನ್ನಡದಲ್ಲಿ 
ಹೇಳುವುದಾದರೆ ದಿಗ್ಸಾ೦ತನಾದೆ. ಅಂಥ ಔನ್ನತ್ಯದಲ್ಲಿರುವವರಿಗೆ- ಅಮೆರಿಕದ 
ಅಧ್ಯಕ್ಷರ ತಾತ್ಕಾಲಿಕ ನೆಲೆಗಿ೦ತಲೂ ಎತ್ತರವಾದದ್ದು ಈ ವಿದ್ವಾಂಸರ ಶಾಶ್ಚತ 
ಸ್ಥಾನ--ಸಾಧಾರಣವಾಗಿ ನಾಲ್ಕೈದು ಸುತ್ತಿನ ರಕ್ಷಣೆ ಇರುತ್ತದೆ. ಏನೂ ಪೀಠಿಕೆ ಇಲ್ಲದೆ 
ಅವರ ಜೊತೆ ಮಾತಾಡುವ ಭಾಗ್ಯ ನನ್ನದಾಯಿತು. ಅವರೆಂದರು "1am fully aware 
of your father’s work. Tell me how 1 can help you ?' ನಾನು ಗಾಬರಿಯಿಂದ 
'ಉಗ್ಗುತ್ತ ಬಿಕ್ಕುತ್ತ ಎಲ್ಲವನ್ನೂ ವಿವರಿಸಿದೆ. ಅದಕ್ಕೆ ಅವರು "He is most welcome. 
I might go to Australia, but 1 should be back by then. Give me a call after 
he comes to US. I would be most happy to receive him’ ಎಂದರು. ಮಾತು 
ಬಲು ಸೌಮ್ಮ ಮತ್ತು ನಯ. ತುಂಬ ನಿತಾ )ಣ ಅಥವಾ ವೇದನೆ ಇದ್ದ ಹಾಗಿತ್ತು ಅವರ 


ಕ್ಷಿ 


೩೪ ಸಪ್ತಸಾಗರದಾಚೆಯೆಲ್ಲೋ . . , 


ಸ್ವರ. ಮತ್ತೆ ಹೇಳಿದರು “Write me a letter with details 50 that my Secretary 
will keep my days free’ ಅದಕ್ಕೆ ಈ ಕಾಗದ ಬರೆದಿದ್ದೇನೆ ಅವರಿಗೆ (೧೫-೨- 
೧೯೯೫): | 

“...l am Anandavardhana, son of Sri G.T. Narayana Rao of 
Mysore. 1 am writing this letter following our telephonic conver- 
sation on 13-2-1995. My father will be coming to the US on May 
20. He will be alighting at Portland, Oregon. I shall call you after 
he arrives to fix up an appointment. He will be here for three to four 
months. As per your convenience we will make a trip to Chicago. 
And you are quite aware, my father has written and completed your 
biography in Kannada. Currently it is being printed and should be 
ready by May. He would like to present the book to you in person. 
Hence the visit. My father wanted me to win the Nobel prize. Icame 
no where near it. And now I hope to realize my dreams through my 
children. If nothing else 1 am happy that 1 had the opportunity to 
talk to a Nobel Laureate and probably 1 will have the opportunity 
to meet one too. My father always told us the story of how he met 
Sir C. V. Raman. So one of these days maybe I can tell my children 
how I met Dr Chandrasekhar! ....” 

೧೯೯೫ ಏಪ್ರಿಲ್‌ ಮುಗಿಯುವಾಗ ನಮ್ಮ 
ಅಮೆರಿಕಯಾನ ಇನ್ನೆಂದೂ ನಿರಾಕರಿಸಲಾಗದ, 
ನಿವಾರಿಸಲಾಗದ ಅಥವಾ ಮುಂದೂಡಲೂ ಆಗದ 
ಮಧುರ ವಾಸ್ತವತೆ ಆಗಿತ್ತು. ಈಗ ಕಲ್ಪನೆ ನಿಜ 
ವಾಗಿಯೂ ಮುಟ್ಟಿತು. “ದಿಜ್ಮ೦ಡಲಗಳ ಅಂಚ” 
ಮತ್ತು ಆಚೆಗೆ ಚಾಚಿತು “ತನ್ನಯ ಚುಂಚ '” 
ಇಚ್ಛೆಯೆ೦ಬ ಹುಚ್ಚು ಕುದುರೆಗೆ ಎಚ್ಚರಿಕೆ ಎಂಬ 
ಕಡಿವಾಣ ತೊಡಿಸಿ ಕೆಚ್ಚು ಎಂಬ ಚಬಕು ಲಗಾಯಿ 
ಸಿದರೆ ಕಿಚ್ಚು: ಹಚ್ಚೆ೦ದ ಸ್ವರ್ಗಕ್ಕೆ ! ಇಂಥ ಒಬ್ಬ 
ಸವಾರನ ಪಥ ಪರಿಕ್ರಮಣಕ್ಕೆ ಮಿತಿಯು೦ಟೇ, 
ಕೊನೆಯುಂಟೇ ? “ಎಂಥಾ ಮೋಜಿನ ಕುದುರಿ, 
ಹತ್ತಿದ ಮ್ಯಾಲ ತಿರುಗವದು ಹನ್ನೊಂದು ಫೇರಿ.” . 


೩. ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು 


ಜ್ಞಾನವಿಜ್ಞಾನತೃಪ್ತಾತ್ಮಾ ಕೂಟಸ್ನೋ ವಿಜಿತೇಂದ್ರಿಯಃ 
ಯುಕ್ತ ಇತ್ಯುಚ್ಛತೇ ಯೋಗೀ ಸಮಲೋಷ್ಟಾಶ್ಮ ಕಾ೦ಚನಃ | ಗೀತಾ ೬-೮ || 
ಅರಿವಿ೦ದನುಭವದಿ೦ ತಣಿವಾತ್ಮನ, ನೆಲೆಯೊಳು ನಿ೦ತ ಜಿತೇ೦ದ್ರಿಯನ 
ಮಣ್‌ ಪೊನ್‌ ಕಲ್ಲಳ ಸಮವೆಂದೆಣಿಪನ ಯುಕ್ತರೆ೦ಬರಾ ಯೋಗಿಯನು 
|| ಪುತಿನ ॥ 
ಚಂದ್ರಶೇಖರ್‌ ಯಾವ ಮಟ್ಟದ ವಿಜ್ಞಾನಿ ? ವಿಜ್ಞಾನ, ವಿಜ್ಞಾನಿ ಮತ್ತು ಮಾನವ 
ಕುರಿತಂತೆ ಇವರ ಚಿ೦ತನೆಗಳೇನು ? ಪೂರ್ವಭಾವಿಯಾಗಿ ಈ ಸೂಕ್ಷ್ಮಗಳನ್ನು 
ಅರಿತಿದ್ದರೆ ಅವರ ಜೊತೆ ನನಗೆ ಒದಗಲಿರುವ ಭೇಟಿ ಅಧಿಕ ಫಲಪ್ರದವಾದೀತೆಂದು 
ಬಗೆದು ಅವರ ಉಪನ್ಯಾಸ The Pursuitof Science : Its Motivations (ಇ೦ಡಿಯನ್‌ 
ಅಕ್ಯಾಡೆಮಿ ಆಫ್‌ ಸೈನ್ಸಸ್‌ನಲ್ಲಿ ೬ ಫೆಬ್ರುವರಿ ೧೯೮೫ರಂದು ನೀಡಿದುದು) ಎಂಬು 
ದನ್ನು ಅಧ್ಯಯನ ಮಾಡಿದೆ. ಕುವೆಂಪು ಕ್ಷಮೆ ಕೋರಿ 
ಹಸ್ತಕ್ಕೆ ಬರಲು ಸರ್ವಾಪೋಶಿಸಿದೆ ಮಣಿದು 
ಮಸ್ತಕಕ್ಕೇರಿಸಿದೆ ಮಿಗೆ ವಿಶ್ಚಮತಿಯ ಆ 
ವಿಸ್ತಾರ ಮಾನವೀಯತೆ ಕಂಡು ಬೆರಗಾದೆ 
ಪ್ರಸ್ತುತ ಪ್ರತಿಬಿಂಬ ಕಡೆದೆನಿದೊ ಅತ್ರಿಸೂನು 


ಮುಂದಿನ ಪಾಠದಲ್ಲಿ ಬರುವ “ನಾನು” ಚಂದ್ರಶೇಖರರಿಗೆ ಅನ್ವಯವಾಗುತ್ತದೆ. 
೫ ೫ ಜೇ ೫ 

ಈಗ ತುಸು ಅಳುಕಿನಿಂದ ಈ ಉಪನ್ಯಾಸದ ವಸ್ತುವಿನತ ಶೈ--ವಿಜ್ಞಾನಾನುಶೀಲನೆ : 
ಇದರ ಅಭಿಪ್ರೇರಣೆಗಳು-- ದೃಷ್ಟಿ ಹರಿಸುತ್ತೇನೆ. ತೀರ ಸುಲಭ ಹಾಗೂ ಕ್ಷುದ್ರ 
ವಿವರಣೆಗಳನ್ನು ಕಡೆಗಣಿಸಿ ಯೋಚಿಸಿದ್ದಾದರೆ ಇದೊಂದು ಜಿಡುಕಿನ ಸಂಗತಿ. ಬಡಿ 
ವಿಜ್ಞಾನಿಗಳ ಗಮ್ಯಗಳಲ್ಲಿ (motives) ಪ ್ರಕಟಿವಾಗುವ ವೈ ವಿಧ್ಯ ಹಾಗೂ ವಾ ವ್ಯಾಪ್ತಿ ಇದರ 
ಮುಖ್ಯಕಾರಣ. ಅವು ವಿವಿಧ ಹಾಗೂ ವಿಶಾಲ ಬಿದ್ದು ಆಯಾ ವಿಜ್ಞಾನಿಗಳ 
ಅಭಿರುಚಿ, ಮನೋಧರ್ಮ ಮತ್ತು ಧೋರಣೆಗಳು ಎಷ್ಟು ಬಗೆಯವೋ ಅಷ್ಟು. 
ಅಲ್ಲದೇ ವಿಜ್ಞಾನಿಗಳ ಜೀವಿತಾವಧಿಯಲ್ಲಿ ಅವರ ಗಮ ಗಳು ಸಾಕಷ್ಟು ವ್ಯತ್ಯಯಗಳಿಗೆ 
ಈಡಾಗುವುದೂ ಉಂಟು. ನಿಜಕ್ಕೂ, ಇ೦ಥ ಅಧ್ಯ ್ಯಯನದಲ್ಲಿ ಸಾಮಾನ್ಯ ನಿಯಮ 


ವೊಂದನ್ನು ಪತ್ತೆ ಶಿಹಚ್ಚುವುದೇ ಕಷ್ಟ. ಅಂದ ಮೇಲೆ ಒಬ್ಬಾತ ಉಪಯುಕ್ತವಾದು 
ದೇನನ್ನು ತಾನೇ ನುಡಿಯಬಲ್ಲ ? 


ಸಮಸ್ಯೆಯನ್ನು ಸುತ್ತಿ ಬಳಸಿ ಸಾಗುತ್ತೇನೆ ; ಮತ್ತು ಗತಕಾಲದ ಹಲವಾರು 


೩೬ ಸಪ್ತಸಾಗರದಾಚೆಯೆಲ್ಲೋ . , . 


ಮಹಾವಿಜ್ಞಾನಿಗಳ ಜೀವನ ಹಾಗೂ ಸಾಧನೆ ಕುರಿತಂತೆ, ನಾನು ಮಾಡಬಹುದಾದ, 
ಪ್ರಾಯಶಃ ಪರಸ್ಪರ ಕೊ೦ಡಿಗಳಿರದ, ಅವಲೋಕನಗಳಿಗೆ ಮಾತ್ರ ಸೀಮಿತನಾಗಿರು 
ತ್ತೇನೆ. ಅಲ್ಲದೇ, ಸಾಧ್ಯವಾಗುವಲ್ಲೆಲ್ಲ ನನ್ನ ಅನಿಸಿಕೆಯನ್ನು, ಖುದ್ದು ಅವರ ಹೇಳಿಕೆಗಳ 
ನ್ನಾಗಲೀ ಬರಹಗಳನ್ನಾಗಲೀ, ಆಧರಿಸಿ ಮಂಡಿಸುತ್ತೇನೆ. ಆದರೆ ಮಹಾಪುರುಷರ 
ಗಮ್ಯಗಳನ್ನೂ ನಿಲವುಗಳನ್ನೂ ಅವಲೋಕಿಸುವ ಈ ಕ್ರಿಯೆ, ಅರ್ಥ ಕುರಿತಂತೆ, 
ಸ೦ವಹನತೆಗೆ ಅತಿಕ್ಷಿಷ್ಟ ಭಾಷಾಶಾಸ್ತ್ರೀಯ ಜಟಿಲತೆಗಳನ್ನು ಎದುರೊಡ್ಡುತ್ತದೆ : ಈ 
ಸಂದರ್ಭಗಳಲ್ಲಿ ಬಳಸುವ ಪದಗಳೂ ಪದಗುಚ್ಛಗಳೂ ಆ ಭಾಷೆಯ ಮಿತಿಯೊಳಗೆ 
ನನ್ನ ಈ ಅವಲೋಕನವು ಟೀಕೆಯನ್ನಾಗಲೀ ತೀರ್ಮಾನವನ್ನಾಗಲೀ ಸೂಚಿಸಬಹುದು. 
ಆದ್ದರಿ೦ದ ಆರ೦ಭದಲ್ಲೇ ಒ೦ದು ಸ೦ಗತಿಯನ್ನು ಸ್ಪಷ್ಟಪಡಿಸಬಯಸುತ್ತೇನೆ : ನನ್ನ 
ಅಭಿಪ್ರಾಯಗಳು ಟೀಕೆಯ ಅಥವಾ ತೀರ್ಮಾನದ ಅಧಿಧ್ವನಿಗಳನ್ನಾಗಲೀ ಅವಧ್ವನಿ 
ಗಳನ್ನಾಗಲೀ ಒಳಗೊಂಡಿರುವ ಸನ್ನಿವೇಶ ಎಲ್ಲಿಯೂ ತಲೆ ಹಾಕದು : ನಿಜಕ್ಕೂ ನಾನು 
ಪ್ರಸ್ತಾವಿಸಲಿರುವ ಸ೦ದರ್ಭಗಳಲ್ಲಿ ಅ೦ಥ ಟೀಕೆ ಅಥವಾ ತೀರ್ಮಾನ ಮಂಡಿಸಲು 
ನನಗೆ ಅಧಿಕಾರವೇ ಇಲ್ಲ. ಇನ್ನೂ ಒಂದು ಸಂಗತಿ. ನಾನು ವಿವರಿಸಲಿರುವ ಈ 
ಅವಲೋಕನಗಳಲ್ಲಿ ಎಲ್ಲಿಯೂ ಸ್ವಂತಾನುಭವಜನ್ಯ ಭಾವನೆಗಳಗೆ ಅವಕಾಶವಿರದು. 
ಪ್ರತಿಯೊಂದು ಘಟ್ಟದಲ್ಲಿಯೂ ಈ ಅಂಶವನ್ನು ಮತ್ತೆ ಮತ್ತೆ ಒತ್ತಿ ಹೇಳುವುದು 
ಸಾಧ್ಯವಾಗದು. ಎಂದೇ ಈ ಉಪನ್ಯಾಸವನ್ನು ಒಂದು ಉದ್ದ ರಣೆ ಹಾಗೂ ಒಂದು 
ನಿರೂಪಣೆ ನೀಡಿ ಆರಂಭಿಸುತ್ತೇನೆ. i 

ಉದ್ಭರಣೆಯನ್ನು ಟುರ್ಗೆನೆವ್‌ ಬರೆದಿರುವ 0 1hೀ ನೀನ ಸಮಾರೋಪಣ 
ಪುಟಗಳಿಂದ ಆಯ್ದಿದೆ. ಅಲ್ಲಿ ಆ ಮೌನಿ ಆದರೆ ಅದಮನೀಯ ಪಾತ್ರ ಇನ್ಸರೋವ್‌ನ 
ಒಂದು ಹೇಳಿಕೆ ಉಂಟು : 

ನಾವು ಇತರ ಮಂದಿಯ ಬಗ್ಗೆ ಮಾತಾಡುತ್ತಿದ್ದೇವೆ. ನಿನ್ನನ್ನು ತರುವ ಆವಶ್ಯಕತೆ ಏನು ? 

ಇನ್ನು ನಿರೂಪಣೆ. ಇದು ಮಯೋರಾನಾ ಮತ್ತು ಫರ್ಮಿ ನಡುವೆ ೧೯೨೦ರ ದಶಕ 
ಮಧ್ಯದಲ್ಲಿ ನಡೆದ ಒ೦ದು ಸ೦ಭಾಷಣೆ. ಆಗ ಉಭಯರ ವಯಸ್ಸುಗಳೂ ನಡು- 
, ಇಪ್ಪತ್ತರಲ್ಲಿದ್ದುವು. (ಅಲ್ಲಿ ಹಾಜರಿದ್ದ ಒಬ್ಬರು ಇದನ್ನು ನನಗೆ ವರದಿ ಮಾಡಿದರು.) 

ಮಯೋರಾನಾ : ಪ್ರತಿ ೫೦೦ ವರ್ಷಗಳಿಗೊಮ್ಮೆ ಮಾತ್ರ “ಸಂಭವಿಸುವ” ವಿಜ್ಞಾನಿಗಳಿದ್ದಾರೆ 
— ಆರ್ಕಿಮಿಡೀಸ್‌ ಅಥವಾ ನ್ಯೂಟನ್‌ರಂತೆ. ಇನ್ನು ಶತಮಾನದಲ್ಲಿ ಒಂದು ಅಥವಾ ಎರಡು ಸಲ 
ಮಾತ್ರ ಸ೦ಭವಿಸುವ ವಿಜ್ಞಾನಿಗಳೂ ಇದ್ದಾರೆ-- ಐನ್‌ಸ್ಟೈನ್‌ ಅಥವಾ ಬೋರ್‌ರಂತೆ. 

ಫರ್ಮಿ : ಹಾಗಾದರೆ ನಾನೆಲ್ಲಿ ಬರುತ್ತೇನೆ ಮಯೋರಾನಾ ? 

ಮಯೋರಾನಾ : ವಿವೇಚನೆ ಕಳೆದುಕೊಳ್ಳಬೇಡ ಎನ್ರಿಕೋ ! ನಾನು ನಿನ್ನ ಅಥವಾ ನನ್ನ ಕುರಿತು 
ಪ್ರಸ್ತಾವಿಸುತ್ತಿಲ್ಲ, ನಾನು ಮಾತಾಡುತ್ತಿರುವುದು ಐನ್‌ಸ್ಟೈನ್‌ ಮತ್ತು ಬೋರ್‌ ಕುರಿತು. 

ಈಗ, ನಾನು ಮುಖ್ಯವಾಗಿ ಮಾತಾಡಲಿರುವುದು ಐನ್‌ಸ್ಟೈನ್‌, ಬೋರ್‌” ಮತ್ತು 
ಫರ್ಮೀ ದರ್ಜೆಯ ವಿಜ್ಞಾನಿಗಳ ವಿಷಯವಾದ್ದರಿ೦ದ ನಿಜಕ್ಕೂ ನಾನು "ವಿವೇಚನೆ 


ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು ೩೭ 


ಕಳೆದುಕೊಳ್ಳದಿರಬೇಕು.' 

ಕೊನೆಯ ಒಂದು ನಿರ್ಬಂಧ. ನನ್ನ ಪರಿಗ್ರಹಣ ಸಾಮರ್ಥ್ಯದ ಪರಿಧಿಯು ಭೌತ 
ವಿಜ್ಞಾನಗಳ ಅತಿಸೀಮಿತ ವೃತ್ತದಿಂದಾಚೆಗೆ ವ್ಯಾಪಿಸಿಲ್ಲ. ಸಾರ್ವತ್ರಿಕ ವಿಷಯ 
ವೊಂದನ್ನು ಕುರಿತು ಉಪನ್ಯಾಸ ನೀಡುತ್ತಿರುವಾಗ ಇದೊಂದು ತೀರ 'ಗ೦ಭೀರ 
ಸೀಮಿತತೆ. ಆದರೆ ನಾನು ನನ್ನ ಮಿತಿಗೆ ಮಣಿಯಲೇಬೇಕು. 

ವಿಜ್ಞಾನದ ಗಮ್ಯಗಳ ಅನುಶೀಲನೆಯತ್ತ ಒಬ್ಬನನ್ನು ಮುನ್ನಡೆಸುವ ಅಭಿಪ್ರೇರಣೆ 
ಗಳ ಚರ್ಚೆ ಎನ್ನುವಾಗ ಯೋಹಾನೆಸ್‌ ಕೆಪ್ಸರನ ಉದಾಹರಣೆಗಿಂತ ಉತ್ಕಷ್ಟ 
ವಾದದ್ದು ಇನ್ನೊ೦ದು ಇಲ್ಲ. ನ್ಯೂಟನ್‌-ಆಗಮನದ ಮಾರ್ಗನಿರ್ಮಾಣಕ್ಕೆ ಸಜ್ಜಾಗಿದ್ದ 
ಆ ಮಹಾ ಕವಲುದಾರಿಯೊಂದರಲ್ಲಿ ಕೆಪ್ಲರ್‌ ತನ್ನ ಒಂಟಿ ನೆಲೆ ಕಟ್ಟಿದ್ದಾನೆ. ಆತನ 
ಏಕೈಕತೆಯ ಸೆಲೆಯೇ ಇದು. ಕೊಪರ್ನಿಕಸನನ್ನೂ ಒಳಗೊಂಡಂತೆ ಹಿಂದಿನವರು 
ಯಾರೂ ಎತ್ತದಿದ್ದ ಪ್ರಶ್ನೆಗಳನ್ನು ಕೆಪ್ಲರ್‌ ಎತ್ತಿದ. ಗ್ರಹಕಕ್ಷೆಗಳ ಬಗೆಗೆ ಕೆಪ್ಲರ್‌- 
ನಿಯಮಗಳು", ತತ್ಟೂರ್ವದ ಅಭಿಗೃಹೀತಗಳಿಗಿಂತ, ಗುಣಾತ್ಮಕವಾಗಿ ಭಿನ್ನವಾದವು: 
ಗ್ರಹಗಳ ಕಕ್ಷೆಗಳು “ದೀರ್ಥವೃತ್ತ”ಗಳು ಎನ್ನುವ ಖಚಿತೋಕ್ತಿಯು, ಆತನ ಹಿಂದಿನ 
ವರು ತರಲು ಅಪೇಕ್ಲಿಸಿದ್ದ ಸುಧಾರಣೆಗಳ ಯಾವ ಬಗೆಯನ್ನೂ ಹೋಲುವುದಿಲ್ಲ. 
ಗ್ರಹಚಲನೆಗಳನ್ನು ವಿಶ್ಲೇಷಿಸುವ ಸ೦ದರ್ಭದಲ್ಲಿ ಕೆಪ್ಲರ್‌ ಯಾವುವೇ ಜ್ಯಾಮಿತೀಯ 
ಪ್ರಶ್ನೆಗಳಿ೦ದ ಪೂರ್ವಭಾರಿತನಾಗಿರಲಿಲ್ಲ : ಬದಲು ಆತ--“ಗ್ರಹಚಲನೆಗಳ ಮೂಲ 
ಯಾವುದು ?”, “ಕೊಪರ್ನಿಕಸ್‌ವ್ಯವಸ್ಥೆ ವಿವರಿಸುವಂತೆ ಸೌರವ್ಯೂಹದ ಕೇಂದ್ರದಲ್ಲಿ 
ಸೂರ್ಯ ಇರುವುದಾದರೆ, ಈ ಅಂಶ ಖುದ್ದು ಗ್ರಹಚಲನೆಗಳಲ್ಲಿಯೂ ಕಕ್ಷೆಗಳ 
ಲ್ಲಿಯೂ ಪರಿಶೀಲನೆಗೆ ದೊರೆಯುವುದೇ ?”—ಇಂಧ ಪ್ರಶ್ನೆಗಳನ್ನು ಹಾಕಿದ. ಇವು 
ಭೌತವಿಜ್ಞಾನದಲ್ಲಿಯ ಪ್ರಶ್ನೆಗಳು, ಯಾವುದೇ ಪೂರ್ವಕಲ್ಪಿತ ಜ್ಯಾಮಿತೀಯ ಚೌಕಟ್ಟಿ 
ನವಲ್ಲ. 

ಗ್ರಹಚಲನೆಗಳ ಸಮಸ್ಯೆ ಕುರಿತಂತೆ ಕೆಪ್ಪರನ ಪುರೋಗಮನ, ಆತನ ಹಿಂದಿನ 
ಪ್ರತಿಯೊಬ್ಬನದ್ದಕ್ಕಿ೦ತ, ಮೂಲಭೂತವಾಗಿಯೇ ವಿಭಿನ್ನವಾದದ್ದು ; ವೀಕ್ಷಣೆಗಳನ್ನು 
ಎಚ್ಚರಿಕೆಯಿ೦ದ ಪರೀಕ್ಷಿಸಿ ಸಾರ್ವತ್ರಿಕ ನಿಯಮಗಳನ್ನು ಆತ ಉದ್ದರಿಸಿದ ಪರಿ 
ಯಿಂದಾಗಿ ಆತನ ಕೃತಿ ಮಹತ್ತ ಆಪೂರ್ಣವಾದದ್ದೆ೦ದೆನ್ನಿಸಿದೆ. ಇಪ್ಪತ್ತಕ್ಕೂ ಹೆಚ್ಚು 
ವರ್ಷ ಪರ್ಯಂತ ಆತ ಈ ದಿಶೆಯಲ್ಲಿ ಸ್ಥಿರ ಸಂತತ ಪ್ರಯತ್ನ ಹೂಡಬೇಕಾಯಿತು. 
ಆದರೆ ಕೆಪ್ಲರ್‌ ಎಂದೂ ಗಮ್ಯಚ್ಯುತನಾಗಲಿಲ್ಲ. ಆತನಿಗೆ ಅಕ್ಷರಶಃ ಅದು ಅಮೃತ 
ಚಷಕಾನ್ವೇಷಣೆಯೇ ಆಗಿತ್ತು. 


೩೮ ಸಪ್ತಸಾಗರದಾಚೆಯೆಲ್ಲೋ .. . . 


History of Man's Changing Vision ಗ್ರ೦ಥದಿ೦ದಲೂ ಸಂಬಂಧಿತ ಪುಸ್ತಕ 
ವಾಚನದಿ೦ದಲೂ ಜೊತೆಗೆ ಕೆಪ್ಲರ್‌ ಬಗ್ಗೆ ಪರಿಣತಿ ಗಳಿಸಿರುವ ವಿದ್ವಾಂಸರೊಂದಿಗಿನ 
ಚರ್ಚೆಯಿ೦ದಲೂ ಸಂಪಾದಿಸಿರುವುದಾಗಿದೆ. ಕೆಪ್ಸರನ ಜೀವನ ಮತ್ತು ಸಾಧನೆಗಳನ್ನು 
ವಿವರಿಸುವ ಈ ಸ೦ವೇದನಶೀಲ ಕೃತಿಯಲ್ಲಿ ಕೋಸ್ಟರ್‌, ಆತನ ಕೃತಿಗಳಿ೦ದಲೇ 
ಆಯ್ದ ಸಾಕಷ್ಟು ಉದ್ದರಣೆಗಳನ್ನು ಅಳವಡಿಸಿದ್ದಾರೆ. ನನ್ನ ಅಭಿಪ್ರಾಯಗಳು ಬಲು 
ಮಟ್ಟಿಗೆ ಈ ಉದ್ದರಣೆಗಳನ್ನು ಆಧರಿಸಿವೆ. 

ಮಂಗಳದ ಕಕ್ಸೆಯು ವೃತ್ತಕ್ಕಿಂತ ತೀರ ಬೇರೆಯೇ ಆಗಿರುವುದರಿಂದ, ಈ ಕಕ್ಸೆ 
ಯನ್ನು ಸೂಕ್ಷ್ಮವಾಗಿಯೂ ಏಕಾಗ್ರವಾಗಿಯೂ ಅಧ್ಯಯನಗೈದುದಾದರೆ, ಇದರಲ್ಲಿ 
ಗ್ರಹಚಲನೆಗಳನ್ನು ವಿವರಿಸುವ ಕೀಲಿ ಲಭಿಸಬಲ್ಲದು ಎ೦ಬ ಅರಿವು ಆರಂಭದಲ್ಲೇ 
ಕೆಪ್ಪರನಿಗೆಸು ))ರಿಸಿತ್ತು. ಕೊಪರ್ನಿಕಸ್‌ ಈ ಸಮಸ್ಯೆಯನ್ನು ಪರಿಹರಿಸಲಾರದವನಾಗಿದ್ದ ; 
ಅಲ್ಲದೇ ಟೈಕೋ ಬ್ರಾಹೆಯ ನಿಖರ ವೀಕ್ಷಣೆಗಳ ವಿಶ್ಲೇಷಣೆಯು ಅಗತ್ಯವಾದ 
ಪೂರ್ವಾವಶ್ಯಕತೆಯೂ ಆಗಿತ್ತು. ಕೆಪ್ಲರ್‌ ಬರೆದಿರುವಂತೆ : 

ಸಕಲರೂ ಮೌನಿಗಳಾಗಿ ಟೈಕೋನಿಗೆ ಕಿವಿ ಕೊಡಲಿ : ತನ್ನ ವೀಕ್ಷಣೆಗಳಿಗೆ ಆತ ಮೂವತ್ತೈದು 
ವರ್ಷಗಳನ್ನೇ ನಿವೇದಿಸಿದ್ದಾನೆ . . . . ನಾನು ಕಾದಿರುವುದು ಟೈಕೋ ಒಬ್ಬನಿಗೆ ಮಾತ್ರ ; ಆತ ನನಗೆ 
ಕಕ್ಷೆಗಳ ಕ್ರಮ ಮತ್ತು ಅಳವಡಿಕೆ ವಿವರಿಸಲಿದ್ದಾನೆ..... 

ಅತ್ಯುತ್ಥಷ್ಟ ವೀಕ್ಷಣೆಗಳು ಟೈಕೋನಲ್ಲಿವೆ ; ಆದ್ದರಿಂದ, ಒಂದು ಅರ್ಥದಲ್ಲಿ, ನೂತನ ಸೌಧ 
ನಿರ್ಮಾಣಕ್ಕೆ ಬೇಕಾಗುವ ವಸ್ತುಗಳು ಕೂಡ... 

. .. ಲಾ೦ಗೊಮೊ೦ಟೇನಸನು ಮಂಗಳದ ಸಮಸ್ಯೆಯಲ್ಲಿ ಮಗ್ನನಾಗಿದ್ದ ಆ ಕ್ಷಣದಲ್ಲೇ ನಾನು 
ಬಂದದ್ದು ದೈವಿಕ ಶಕ್ತಿಯ ಕೃಪೆ ಎಂದು ನಂಬಿದ್ದೇನೆ. ಏಕೆಂದರೆ ಖಗೋಳವಿಜ್ಞಾನದ ರಹಸ್ಯಗಳನ್ನು 
ಭೇದಿಸಲು ನಮಗೆ ನೆರವಾಗುವುದು ಮಂಗಳವೊಂದೇ ; ಅದಲ್ಲವಾಗಿದ್ದರೆ ಆ ರಹಸ್ಯಗಳು ಸದಾ 
ನಮ್ಮಿಂದ ಮರೆಯಾಗಿಯೇ ಉಳಿದಿರುತ್ತಿದ್ದುವು.... 

ವಾಸ್ತವವಾಗಿ, ಕೆಪ್ಲರನಿಗೆ ಟೈಕೋ-ವೀಕ್ಷಣೆಗಳ ಆವಶ್ಯಕತೆ ಅತ್ಯುತ್ಕಟವಾಗಿದ್ದು 
ದರಿಂದ ಅವನ್ನು ಸ್ವಾಧೀನಪಡಿಸಿಕೊಳ್ಳಲು ಆತ ತುಸು ಹೆಚ್ಚಾಗಿಯೇ ಪ್ರಶ್ನಾರ್ಥಕ 
ವಿಧಾನಕ್ಕೆ ಶರಣಾಗಬೇಕಾಯಿತು : ಕೃತಿ- ಅಪಹರಣ ಕೂಡ ಮಾಡಿದ ಎನ್ನುವುದು 
ಅತಿಶಯೋಕ್ತಿಯಲ್ಲ. ಆತನೇ ಬರೆದಿರುವ ತಪ್ಪೊಪ್ಪಿಗೆ : 

ಟೈಕೋ ಮಡಿದಾಗ ಅಲ್ಲಿ ಆತನ ಉತ್ತರಾಧಿಕಾರಿಗಳಿರಲಿಲ್ಲ. ಕಾವಲಿನ ಕೊರತೆ ಇತ್ತು. ಈ 
ದುರ್ಬಲ ಸನ್ನಿವೇಶವನ್ನು ಸ್ವಂತಾನುಕೂಲತೆಗೋಸ್ಕರ ಚೆನ್ನಾಗಿ ಉಪಯೋಗಿಸಿಕೊ೦ಡೆನೆ೦ದು ಒಪ್ಪು 
ತ್ತೇನೆ. ವೀಕ್ಷಣೆಗಳನ್ನು ವಶಪಡಿಸಿಕೊ೦ಡೆ, ಅಥವಾ ಪ್ರಾಯಶಃ ಅವನ್ನು ಅಪಹರಿಸಿದೆ . . . 

ಮತ್ತು, ಆತ ವಿವರಿಸಿರುವಂತೆ : 

ಆ ಕಲಹದ ಮೂಲ ಬ್ರಾಹೆ-ಕುಟುಂಬದ ಸಂಶಯಪ್ರವೃತ್ತಿಯಲ್ಲಿಯೂ ಅಸಭ್ಯ ವರ್ತನೆ 
ಗಳಲ್ಲಿಯೂ ಹುದುಗಿದೆ, ಅದೇ ವೇಳೆ ಅದು ನನ್ನ ಸ೦ಯಮರಹಿತ ಮತ್ತು ಕುಚೋದ್ಯ ಸ್ವಭಾವ 
ದಲ್ಲಿಯೂ ಅಡಗಿದೆ. ಟೆಂಗ್ಲ್ಯಾಗೆಲ್‌ನಿಗೆ ನನ್ನಲ್ಲಿ ಸಂಶಯ ತಳೆಯಲು ಪ್ರಬಲಕಾರಣಗಳಿದ್ದುವೆ೦ಬು 
ದನ್ನು ಒಪ್ಪಲೇಬೇಕು. ವೀಕ್ಷಣೆಗಳು ನನ್ನ ವಶದಲ್ಲಿದ್ದುವು. ಇವನ್ನು ಉತ್ತರಾಧಿಕಾರಿಗಳಿಗೆ ಹಸ್ತಾ೦ತರಿ 
ಸಲು ನಿರಾಕರಿಸಿದೆ... . 


ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು ೩೯ 


ಈ ತೆರನಾಗಿ ಟೈಕೋ-ವೀಕ್ಷಣೆಗಳನ್ನು ಸ್ವಾಧೀನಕ್ಕೆ ಪಡೆದ ಕೆಪ್ಲರ್‌ ತನಗೆ ತಾನೇ 
ಮತ್ತೆ ಮತ್ತೆ ಹಾಕಿಕೊ೦ಡ ಪ್ರಶ್ನೆ : ನಿಜಕ್ಕೂ ಸೂರ್ಯನೇ ಗ್ರಹಚಲನೆಗಳ ಮೂಲ 
ಮತ್ತು ಆಕರ ಆಗಿದ್ದ ಪಕ್ಷದಲ್ಲಿ ಈ ಸಂಗತಿ ಸ್ವತಃ ಆ ಗ್ರಹಗಳಲ್ಲೇ ಹೇಗೆ ಪ್ರಕಟವಾಗು 
ತ್ತದೆ ? ಮ೦ಗಳವು ಸೂರ್ಯನಿಗೆ ಅತಿ ಸಮೀಪವಾದಾಗ ಅದರ ವೇಗ ಅತಿದೂರ 
ವಾದಾಗಿನ ವೇಗಕ್ಕಿಂತ ಅಧಿಕ ಎಂಬುದನ್ನು ಗಮನಿಸಿದ; ಮತ್ತು "ಆರ್ಕಿಮಿಡೀಸ್‌ 
ನನ್ನು ಸ್ಮರಿಸುತ್ತ,' ಮಂಗಳವನ್ನು ಅದರ ಕಕ್ಸೆಯಲ್ಲಿ ಅನುಸರಿಸುತ್ತ, ಸೂರ್ಯನನ್ನು 
ಮಂಗಳದ ತಾತ್‌ಕ್ಷಣಿಕ ಸ್ಥಾನಕ್ಕೆ ಜೋಡಿಸುವ ಅರೀಯ ಸದಿಶ ರೇಖಿಸುವ ವಿಸ್ತೀರ್ಣ 
ವನ್ನು ನಿರ್ಧರಿಸಿದ. ಕೆಪ್ಲರ್‌ ಬರೆದಿರುವಂತೆ : 

ಕಕ್ಷೆಯಲ್ಲಿ ಬಿಂದುಗಳು ಅನಂತ ಸಂಖ್ಯೆಗಳಲ್ಲಿವೆಯೆಂದು ಗೊತ್ತಿ ದ್ದುದರಿ೦ದಲೂ, ತತ್ಕಾರಣ 
ವಾಗಿ, [ಸೂರ್ಯನಿಂದ ಬಿಂದುಗಳ] ದೂರಗಳು ಅನಂತ ಸಂಖ್ಯೆಗಳಲ್ಲಿರುವುದರಿಂದಲೂ ಕಕ್ಷೆಯ 
ವಿಸ್ತೀರ್ಣ [ಸಲೆ] ಈ ದೂರಗಳ ಮೊತ್ತ ವನ್ನು ಒಳಗೊಂಡಿದೆ ಎಂಬ ಭಾವನೆ ನನಗೆ ಸುರಿಸಿತು. 
ಏಕೆಂದರೆ, ಇದೇ ರೀತಿಯಲ್ಲಿ ಆರ್ಕಿಮಿಡೀಸ್‌ ಕೂಡ, ವೃತ್ತದ ವಿಸ್ತೀರ್ಣವನ್ನು ಅನಂತ ಸಂಖ್ಯೆಯ 
ತ್ರಿಭುಜಗಳಾಗಿ ವಿಭಾಗಿಸಿದ್ದನೆ೦ದು ನೆನಪಿಸಿಕೊ೦ಡೆ. 

ವಿಸ್ತೀರ್ಣ ನಿಯಮವನ್ನು ಕೆಪ್ಲರ್‌ ೧೬೦೩ರಲ್ಲಿ ಆವಿಷ್ಕರಿಸಿದ ಬಗೆ .ಇದು. 
ನ್ಯೂಟನ್ನನ ಪರಿಗಣನೆ ಪ್ರಕಾರ ಕೆಪ್ಸರನ ಮೂರು ಭವ್ಯ ನಿಯಮಗಳ ಪೈಕಿ ಇದು 
ಎರಡನೆಯದು. ಈ ಫಲಿತಾಂಶದ ಸ್ಥಾಪನೆಗೆ ಐದು ವರ್ಷಗಳೇ ಬೇಕಾದುವು. 
ಏಕೆ೦ದರೆ Mysterium Cece ಪ್ರಕಟಿಸುವ ಮೊದಲೇ, ೧೫೯ ೬ರಲ್ಲಿ, 
ಕೆಪ್ಸರ್‌ ಆತನ ದಿನಗಳಂದು ಪರಿಚಯವಿದ್ದ ಆರು ಗ್ರಹಗಳಿಗೆ ಐದು ಕ್ರಮ 
ಬಹುಫಲಕಗಳ"” ಜೊತೆ ಸಂಬಂಧ ಕಲ್ಪಿಸಿ ಇಂಥ ಒಂದು ನಿಯಮದ ಮಂಡನೆ 
ಯನ್ನು ಪ್ರಯತ್ನಿ ಸಿದ್ದ. 

ವಿಸ್ತೀರ್ಣನಿಯಮ, ಕಕ್ಸೆಯ ನೇರ, ಜವದ ವೃತ್ಯಯವನ್ನು ನಿರ್ಧರಿಸಿತಾದರೂ 
ಕಕ್ಷೆಯ ಆಕಾರವನ್ನು ನಿರ್ಧರಿಸಿಲ್ಲ. ವಾಸ್ತವವಾಗಿ, ವಿಸ್ತೀರ್ಣನಿಯಮದ ಅಂತಿಮ 
ನಿರೂಪಣೆ ಪಡೆಯುವುದಕ್ಕೆ ೦ತ ಒಂದು ವರ್ಷ ಮೊದಲು ಕೆಪ್ಲರ್‌, ಗೃಹಗಳ 
ವರ್ತುಳೀಯ ಕಕೆ ಗಳನ್ನು ವರ್ಜಿಸಿದ್ದ. ಅಕ್ಟೋಬರ್‌ ೧೬೦೨ರಲ್ಲಿ ಬರೆದ : 

ಗ್ರಹಪಥವು ವೃತ್ತವಲ್ಲ ಎನ್ನುವುದು ತೀರಸುಲಭ ತೀರ್ಮಾನ, ಈ ಕಕ್ಸೆಯು ಉಭಯ ಪಾರ್ಶ್ವ 
ಗಳಲ್ಲಿಯೂ ಒಳಮೊಗವಾಗಿ, ಮತ್ತು ಎದುರು ಬದಿರು ಕೊನೆಗಳಲ್ಲಿ ಪುನಃ ಹೊರಮೊಗವಾಗಿ 
ವಕ್ರವಾಗುತ್ತದೆ. ಇಂಥ ಒಂದು ವಕ್ರರೇಖೆಗೆ ಅ೦ಡಾಕೃತಿ ಎ೦ದು ಹೆಸರು. ಎಂದೇ ಇಲ್ಲಿಯ ಕಕ್ಷೆಯು 
ವೃತ್ತ ವಲ್ಲ ಅಂಡಾಕೃತಿ. 

ವಾಸ್ತವವಾಗಿ, ಮಂಗಳಕಕ್ಷೆ 'ಅ೦ಡಾಕೃತಿ' ಎ೦ದು ತೀರ್ಮಾನಿಸಿದ ಬಳಿಕವೂ, 
ಅದನ್ನು ದೀರ್ಥವೃತ್ತವೆ೦ದು ಸಾಧಿಸಲು, ಕೆಪ್ತರನಿಗೆ ಇನ್ನೂ ಮೂರು ವರ್ಷಗಳು 
BS ಹೀಗೆ ಸಾಧಿಸಿದಾಗ ಬರೆದ : 

ಪದಗಳನ್ನು ಏಕೆ ಕಲಸುಬೆರೆಸಲಿ ? ನಾನು ತಿರಸ್ಕರಿಸಿ ದೂರ ಓಡಿಸಿದ ನಿಸರ್ಗ ಸತ್ಯ, ಮತ್ತೆ 
ಸ್ಪೀಕರಿಸಲ್ಪಡುವ ಸಲುವಾಗಿ, ಛದ ವೇಷ ಧರಿಸಿ ಹಿ೦ಬಾಗಿಲಿನಿಂದ ಕದ್ದು ಒಳ ಹೊಕ್ಕಿದೆ. ಹಾಗೆಂದರೆ: 


೪೦ ಸಪ್ತಸಾಗರದಾಚೆಯೆಲ್ಲೋ . 


ಅದನ್ನು [ಮೂಲಸಮೀಕರಣ] ನಾನು ಬದಿಗಿರಿಸಿ, ದೀರ್ಥವೃತ್ತಗಳನ್ನು--ಇವು ನೂತನ ಊಹೆಯ 
ಫಲವೆಂದು ಭಾವಿಸಿ--ಆಶ್ರಯಿಸಿದೆ ; ಆದರೆ, ಮುಂದಿನ ಅಧ್ಯಾಯದಲ್ಲಿ ರುಜುವಾತಿಸಲಿರುವಂತೆ, 
ಇವೆರಡೂ ಒಂದೇ ಮತ್ತು ಅನನ್ಯ. . . ಗ್ರಹವು [ನನ್ನ ಮೂಲ ಊಹೆಯಲ್ಲಿಯ ಅಂಡಾಕೃತಿಗೆ 
ಬದಲಾಗಿ] ದೀರ್ಥವೃತ್ತೀಯ ಕಕ್ಸೆಯನ್ನೇ ಪುರಸ್ಕರಿಸಿತು ಎಂಬುದರ ಕಾರಣ ತಿಳಿಯುವ ಸಲುವಾಗಿ, 
ಇನ್ನೇನು ಹುಚ್ಚೇ ಹಿಡಿದು ಬಿಡುವುದೋ ಎನ್ನುವಲ್ಲಿಯವರೆಗೂ ಚಿಂತಿಸಿದೆ, ಅರಸಿದೆ... ಆಃ! 
ನಾನೆ೦ಥ ಮುಠ್ಕಾಳ ಪ್ರಾಣಿ ಆಗಿದ್ದೆ ! 

ಕೊನೆಗೂ ೧೬೦೮ರಲ್ಲಿ A51r0ಗಂmia Nova ಎ೦ಬ ಹೆಸರಿನಲ್ಲಿ ಆತನ ಮೇರುಕೃತಿ 
ಪ್ರಕಟವಾಯಿತು. ಕೋಸ್ಟರ್‌ ಬರೆದಿರುವಂತೆ : 

ದೊಡ್ಡ ಹಾಳೆಗಳಲ್ಲಿ ಮುದ್ರಣವಾಗಿದ್ದ ಸು೦ದರ ಸ೦ಪುಟವದು. ಅದರ ಕೇವಲ ಕೆಲವೇ ಪ್ರತಿಗಳು 
ಉಳಿದಿವೆ. ಚಕ್ರವರ್ತಿ [ರೂಡಾಲ್ಫ್‌] ಆ ಇಡೀ ಆವೃತ್ತಿ ತನ್ನ ಸೊತ್ತು ಎಂದು ಹಕ್ಕು ಘೋಷಿಸಿ, 
“ನಮ್ಮ ಪೂರ್ವ ಮಾಹಿತಿ ಮತ್ತು ಅನುಮತಿ ಇಲ್ಲದೇ” ಕೆಪ್ಲರ್‌ ಒಂದು ಪ್ರತಿಯನ್ನು ಕೂಡ 
ಮಾರತಕ್ಕದ್ದಲ್ಲ, ಅಥವಾ ಮುಫತ್ತಾಗಿ ಕೊಡತಕ್ಕದ್ದಲ್ಲ ಎಂದು ವಿಧಿಸಿದ. ಆದರೆ ಕೆಪ್ಲರನ ಸಂಬಳ 
ಪಾವತಿ ಆಗದೇ ಸಾಕಷ್ಟು ಬಾಕಿ ಉಳಿದಿದ್ದುದರಿ೦ದ, ತಾನು ಮನಸೋ ಇಚ್ಛೆ ವರ್ತಿಸಲು ಸ್ವತಂತ್ರ 
ಎಂದು ಈತ ಭಾವಿಸಿ, ಸಮಗ್ರ ಆವೃತ್ತಿಯನ್ನೂ ಮುದ್ರಕರಿಗೆ ವಿಕ್ರಯಿಸಿಯೇಜಿಟ್ಟ. ಹೀಗೆ New 
Astronomyಯ ಕತೆ “ಭಗವಂತನ ದಿವ್ಯವೈಭವ ಪ್ರದರ್ಶನಾರ್ಥ'' ಅಪಹರಣ ಕ್ರಿಯೆಯಿ೦ದಲೇ 
ಆರ೦ಭವಾಯಿತು, ಅ೦ತ್ಯವೂ ಆಯಿತು. 

ಕೆಪ್ಪರನ ಹೆಸರಿನಿಂದಲೇ ಪ್ರಸಿದ್ಧವಾಗಿರುವ ಮೂರನೆಯ ನಿಯಮದ ಆವಿಷ್ಕಾರ 
ವಾಗಲು ಇನ್ನೂ ಹನ್ನೊಂದು ವರ್ಷಗಳು ಸಲ್ಲಬೇಕಾಯಿತು : ಯಾವುವೇ ಹ 
ಗ್ರಹಗಳ ಪರಿಭ್ರಮಣಾವಧಿಗಳ ವರ್ಗಗಳು ಸೂರ್ಯನಿ೦ದ ಆಯಾ ಗ್ರಹದೂರಗಳ 
ಘನಗಳ ನಿಷ್ಟತ್ತಿಯಲ್ಲಿವೆ. ೧೬೧೮ರಲ್ಲಿ ಪೂರ್ತಿಗೊಳಿಸಿದ 10117101106 Mundi 
ಯಲ್ಲಿ ಈ ನಿಯಮವನ್ನು ನಿರೂಪಿಸಿದೆ. ತನ್ನ ಈ ಆವಿಷ್ಕಾರವನ್ನು ಕೆಪ್ಲರ್‌ ವರ್ಣಿಸಿ 
ರುವ ಪರಿ : 

ನಿರ್ದಿಷ್ಟ ದಿನಾಂಕಗಳು ಬೇಕೆ೦ದಾದರೆ, ವರ್ತಮಾನ ವರ್ಷ ೧೬೧೮ ಮಾರ್ಚ್‌ ೮ರಂದು, 
[ಪರಿಹಾರ] ನನ್ನ ತಲೆಯಲ್ಲಿ ಮಿಂಚಿತು. ಆದರೆ ನನ್ನ ಕೈ ಅದೃಷ್ಟಶಾಲಿಯಾಗಿರಲಿಲ್ಲ : ಅಂಕೆ 
ಅಂಶಗಳನ್ನು ಅನ್ವಯಿಸಿ ತಪಾಸಿಸಿದಾಗ ಅದು ಅಸಿಂಧುವೆಂದು ತಿಳಿದು ಅದನ್ನು ತಿರಸ್ಕರಿಸಿದೆ. ಕೊನೆಗೆ, 
ಮೇ ೧೫ರಂದು ಅದು ಮತ್ತೆ ಹಿಂತಿರುಗಿ ಹೊಸ ಕಾಳೆಗ ಹೂಡಿ ಮನದ ಕತ್ತಲನ್ನು ನಿವಾರಿಸಿತು : 
ಟೈಕೋ-ವೀಕ್ಷಣೆಗಳ ಮೇಲೆ ನಾನು ಹದಿನೇಳು ವರ್ಷಪರ್ಯಂತ ಪ್ರವರ್ತಿಸಿದ್ದ ಪ್ರಯತ್ನಗಳ 
ಫಲವಾಗಿ ಲಭಿಸಿದ್ದ ದತ್ತಾಂಶಗಳೊಂದಿಗೆ ಅದು ಎಷ್ಟು ಪರಿಷ್ಕಾರವಾಗಿ ಎರಕಗೊಂಡಿತೆಂದರೆ 
ನಾನೇನೋ ಕನಸು ಕಾಣುತ್ತಿರುವೆನೆಂದೇ ಆರಂಭದಲ್ಲಿ ಭಾವಿಸಿದೆ. 


ಕೆಪ್ಪರನ ಸುದೀರ್ಫ ಹಾಗೂ ದುಷ್ಕರ ಅಮೃತಚಷಕಶೋಧನೆ ಹೀಗೆ ಪರ್ಯ 
ವಸಾನಗೊಂಡಿತು. 

ತನ್ನ ಪ್ರಥಮ ಗ್ರಂಥ Mysterium Cosmographicumನಲ್ಲಿ ಕೆಪ್ಲರ್‌ ಉದ್ಗರಿಸಿ 
ದ್ದಾನೆ. “ಆಹಾ ! ಚಿತ್ರಗಳ ಉಭಯ ಸಮೂಹಗಳೂ ಒಂದು ಇನ್ನೊ೦ದರೊಂದಿಗೆ 
ಎರಕಗೊಳ್ಳುವ ಆ ದಿನ ನೋಡಲು ನಾವು ಬದುಕಿದ್ದರೆ ಎಷ್ಟ ಚೆನ್ನ !” 


ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು ೪೧ 


ಇಪ್ಪತ್ತೆರಡು ವರ್ಷಗಳ ತರುವಾಯ ಪ್ರಕಟವಾದ Myterium Cosmogra- 
phicumನ ಪುನರ್ಮುದ್ರಣಾವೃತ್ತಿಯಲ್ಲಿ--ಈ ವೇಳೆಗೆ ಕೆಪ್ಸರ್‌ ಮೂರನೆಯ ನಿಯಮ 
ವನ್ನು ಆವಿಷ್ಕರಿಸಿ ತನ್ನ ಹೃದಯದ ತೀವ್ರ ಮೊರೆಗೆ ಸಾ೦ತ್ಟನ ಪಡೆದಿದ್ದ--ಆತ 
'ಮೇಲಿನ ಉದ್ದಾರಕ್ಕೆ ಈ ಮುಂದಿನ ಅಡಿಟಿಪ್ಪಣಿ ಸೇರಿಸಿದ : “ಇಪ್ಪತ್ತೆರಡು ವರ್ಷಗಳ 
ಬಳಿಕ ಈ ದಿನ ನೋಡಲು ಮತ್ತು ಇದರಲ್ಲಿ ಸ೦ತೋಷಪಡಲು ನಾವು ಬದುಕಿದ್ದೇವೆ, 
ಕನಿಷ್ಠಪಕ್ಸ ನಾನಾದರೂ ; ಮ್ಯಾಸ್‌ಟ್ಲಿನ್‌ ಮತ್ತು ಇತರ ಅನೇಕ ಮಹನೀಯರೂ 
ನನ್ನ ಈ ಆನ೦ದದಲ್ಲಿ ಭಾಗಿಗಳಾಗುವರೆ೦ಡು ನಂಬಿದ್ದೇನೆ.'' 

ಫ್ರಾನ್ಸ್‌ ಕಾಫ್ಕಾನ ಮಹಾಕೃತಿಗಳ ಮರಣೋತ್ತರ ಪ್ರಕಟಣೆಯಿಂದ ಖ್ಯಾತನಾಗಿ 
ರುವ ಚೆಕ್‌ ಲೇಖಕ ಮ್ಯಾಕ್ಸ್‌ ಬ್ರಾಡ್‌, ತನ್ನ ಕಾದಂಬರಿ The Redemption of Tycho 
Braheಲ್ಲಿ ಟೈಕೋ ಬ್ರಾಹೆಯ ಮತ್ತು ಕೆಪ್ಪರನ ಸ್ವಭಾವಲಕ್ಷಣಗಳ ವೈದೃಶ್ಯ 
ಗಳನ್ನು ಚಿತ್ರಿಸಿರುವನು. ಬ್ರಾಡ್‌ನ ಈ ಕಾದ೦ಬರಿ, ಒಟ್ಟಿನಲ್ಲಿ, ಐತಿಹಾಸಿಕವಾಗಿ 
ಅನಿಷ್ಟಷ್ಟ. ಆದರೆ ಇದರಲ್ಲಿ ಕೆಪ್ಪರನನ್ನು ಕುರಿತಂತೆ ಬ್ರಾಹೆಯ ಕಾಲ್ಪನಿಕ ಪರಿ 
ಗ್ರಹಣ, ಕಲಾವಿದನೊಬ್ಬನ ದೃಷ್ಟಿಯಲ್ಲಿ, ಕೆಪ್ಪರನಂಥ ವಿಜ್ಞಾನಿ ಹೇಗಿದ್ದಿರಬಹುದು 
ಎ೦ಬುದರ ಆದರ್ಶಿಕರಣವಿದೆ : 

ಟೈಕೋನಲ್ಲಿ ಕೆಪ್ಲರ್‌ ಈಗ ಭಯಚಕಿತಭಾವವನ್ನು ಉದ್ದೀಪಿಸಿದ. ತಾನು ಆಯ್ದು ಕೊಂಡಿದ್ದ 
ಕಾಯಕಕ್ಕೆ ಕೆಪ್ಲರ್‌ ತನ್ನನ್ನು, ಸ್ತುತಿಪಾಠಕರ ಹೊಗಳು ನುಡಿಗಳನ್ನು ಪೂರ್ಣವಾಗಿ ಅಲಕ್ಷಿಸುತ್ತ, 
ಸಮರ್ಪಿಸಿಕೊಂಡುದರಲ್ಲಿಯ ಆ ಪ್ರಶಾಂತತೆ, ಟೈಕೋನಿಗೆ ಹೆಚ್ಚು ಕಡಿಮೆ ಮಾನವಾತೀತವೆಂದೇ 


ಭಾಸವಾಯಿತು. ರಾಗ ಭಾವಗಳೇ ಇರದ ಈ ಪ್ರಕ್ರಿಯೆಯಲ್ಲಿ, ಸುದೂರಬರ್ಫವಲಯದ ಉಸಿರಿ 
ನಂತೆ, ಅಗ್ರಾಹ್ಯವಾದುದೇನೋ ಒಂದಿತ್ತು .... 


ಬ್ರಾಡ್‌ ತನ್ನ ಕಲ್ಪನೆಯ ಕೆಪ್ಪರನಲ್ಲಿ ಗುರುತಿಸಿರುವ ಈ » ಸ್ಥಿತಿಯನ್ನು-ಪ್ರಶಾಂತತೆ 
ಮತ್ತು ಗ $-ಕಾರ್ಯಪುವೃತ್ತ ವಿಜ್ಞಾನಿಯೊಬ್ಬ ಎಂದಾದರೂ ಐದು 
ವುದು ಸಾಧ್ಯವಾದೀತೇ ? [1] 

ಇಲ್ಲಿ ತುಸು ವಿಷಯಾ೦ತರಿಸಿ ಒಂದು ಸಂಗತಿ ತಿಳಿಸಬೇಕು. The Redemption 
of Tycho ಕಾದಂಬರಿಯನ್ನು ಮ್ಯಾಕ್ಸ್‌ ಬ್ರಾಡ್‌ ಬರೆಯುತ್ತಿದ್ದಾಗ ಅವನು ಪ್ರಾಹಾ 
ದಲ್ಲಿ, ಐನ್‌ಸ್ಟೈನ್‌ ಮತ್ತು ಫ್ರಾನ್ಸ್‌ ಕಾಫ್ಕಾ ಇಬ್ಬರನ್ನೂ ಒಳಗೊಂಡಿದ್ದ, ಒಂದು 
ಪುಟ್ಟ ಬಳಗಕ್ಕೆ ಸೇರಿದವನಾಗಿದ್ದ. ಬ್ರಾಡ್‌ನಿಗೆ ಐನ್‌ಸ್ಟೈನ್‌ ಜೊತೆಗಿದ್ದ ಸಾಹಚರ್ಯ 
ಕೆಪ್ಲರ್‌-ಚಿತ್ರಣದಲ್ಲಿ ಪ್ರಭಾವ ಜೀರಿತೆಂದು ಹೇಳಲಾಗಿದೆ. ವಾಲ್ತರ್‌ ನರ್ಸ್‌ [ಎಂಬ 
ವಿಜ್ಞಾನಿ] ಐನ್‌ಸ್ಟೈನರಿಗೆ “ಕೆಪ್ಲರ್‌ ಎಂಬ ಈ ವ್ಯಕ್ತಿ ನೀವೇ” ಎಂದು ಹೇಳಿದರೆಂದು 
ಪ್ರತೀತಿ. 

ಕೆಪ್ಲರ್‌ ತಾನು ಆಯ್ದಿದ್ದ ಸಂಶೋಧನೆಗೆ ತನ್ನನ್ನು ಅನ ಿಯಿಸಿಕೊ೦ಡುದರಲ್ಲಿಯ 
ನಿರಂತರತೆಯೇ ಆತನ ವಿಜ್ಞಾನಾನುಶೀಲನೆಯಲ್ಲಿ ಪ್ರಕಟವಾಗುವ ಅತ್ಯ೦ತ 
ಗಮನಾರ್ಹ ಅಂಶವೆಂದು ಹೇಳಿದ್ದೇನೆ. ಶೆಲ್ಲಿಯ ಒಂದು ಪದಕಟ್ಟು ಬಳಸುವುದಾದರೆ 


೪೨ ಸಪ್ತಸಾಗರದಾಚೆಯೆಲ್ಲೋ . . , 


ಆತನದು “character superior in singleness” [ಐಕಾಂಗಿತ್ವದಲ್ಲಿ ಭವ್ಯವಾಗಿರುವ 
ಒಬ್ಬ ವ್ಯಕ್ತಿ / ಒ೦ದು ಗುಣ]. ಆದರೆ ಕೆಪ್ಪರನ ಈ ಉದಾಹರಣೆ ಇತರರಲ್ಲಿಯೂ 
ಸದೃಶ ನಿರಂತರತೆ ಕುರಿತಂತೆ ಕೂಡ ಯಶಃಪ್ರಾಪ್ತಿಯ ಭರವಸೆ ನೀಡುವುದೇ ? [11]. 
ಎರಡು ನಿದರ್ಶನಗಳನ್ನು ಕೊಡುತ್ತೇನೆ. 

ಮೊದಲನೆಯ ನಿದರ್ಶನ ಮೈಕಲ್ಸನ್‌”*. ಮುಖ್ಯವಾಗಿ, ಬೆಳಕಿನ ವೇಗಮಾಪನೆ 
ಯಲ್ಲಿ ಅಧಿಕಾಧಿಕ ನಿಖರತೆ ಸಾಧಿಸುವುದೊ೦ದರಲ್ಲೇ ಇವರು ಜೀವನಪೂರ್ತಿ 
ಕಾರ್ಯತತ್ಪರರಾಗಿದ್ದರು. ಈ ಆಸಕ್ತಿ ಇವರಲ್ಲಿ ಮೊಳೆಯಲು ಕಾರಣವಾದದ್ದೊಂದು 
ಆಕಸ್ಮಿಕ : ಬೆಳಕಿನ ವೇಗನಿರ್ಧಾರಣೆ ಕುರಿತ೦ತೆ ಕಾರ್ನೂ [ಎಂಬ ವಿಜ್ಞಾನಿ ಶೋಧಿಸಿದ್ದ] 
ವಿಧಾನಕ್ಕೆ ಫೂಕಾ [ಎಂಬ ವಿಜ್ಞಾನಿ ಒದಗಿಸಿದ್ದ] ಸುಧಾರಣೆಯನ್ನು ವಿವರಿಸುವ 
ಸಲುವಾಗಿ ಕೆಲವು ಉಪನ್ಯಾಸ ಪ್ರಾತ್ಯಕ್ಷಿಕೆಗಳನ್ನು ಸಿದ್ದಪಡಿಸಬೇಕೆಂದು, ನೇವಲ್‌ 
ಅಕಾಡೆಮಿಯ ಕಮಾಂಡೆಂಟ್‌ [ಆಗ ಅಕಾಡೆಮಿಯಲ್ಲಿ ಶಿಕ್ಷಕರಾಗಿದ್ದ] ಮೈಕಲ್ಸನ್‌ರಿಗೆ 
ವಿಧಿಸಿದ್ದ. ಇದು ೧೮೭೮ರ ಪ್ರಸ೦ಗ. ಫಲವಾಗಿ ಮೈಕಲ್ಸನ್‌ ಬೆಳಕಿನ ವೇಗ ಕುರಿತ 
ಪ್ರಥಮ ನಿರ್ಧಾರಣೆಯನ್ನು ೧೮೮೦ರಲ್ಲಿ ಮಾಡಿದರು. ಐವತ್ತು ವರ್ಷಗಳ ತರು 
ವಾಯ ಮೈಕಲ್ಪ್ಸನ್‌ ತಾವು ಮಡಿಯುವ ಅದೇ ಎರಡು ದಿವಸಗಳ ಮೊದಲು, 
೭-೫-೧೯೩೧, ಸಂಶೋಧನ ಪ್ರಬ೦ಧವೊ೦ದರ ಆರಂಭದ ವಾಕ್ಯಗಳನ್ನು ಹೇಳಿ ಬರೆಸಿ 
ದರು. ಅವರು ಮಾಡಿದ್ದ ಅ೦ತಿಮ ಮಾಪನೆಯ ಫಲಿತಾ೦ಶಗಳನ್ನು ಮರಣೋತ್ತರ 
ವಾಗಿ ಪ್ರಕಟವಾದ ಈ ಪ್ರಬಂಧದಲ್ಲಿ, ನಮೂದಿಸಲಾಗಿದೆ. ಮೈಕಲ್ಸನ್‌ರ ಪ್ರಯತ್ನದ 
ಫಲವಾಗಿ ಬೆಳಕಿನ ವೇಗ ಕುರಿತ೦ತೆ ನಮ್ಮ ಜ್ಞಾನ ೩೦೦೦ದಲ್ಲಿ ಒ೦ದು ಅಂಶದಿ೦ದ 
೩೦,೦೦೦ದಲ್ಲಿ ೧ ಅ೦ಶದವರೆಗೆ ಸುಧಾರಿಸಿತು--ಅ೦ದರೆ ೧೦ ಮಡಿ. ಆದರೆ ೧೯೭೩ರ 
ವೇಳೆಗೆ ಈ ನಿಖರತೆಯನ್ನು ೧೦5ರಲ್ಲಿ ೧ ಅಂಶಕ್ಕೆ ಸುಧಾರಿಸಲಾಗಿತ್ತು. ಭವಿಷ್ಯದಲ್ಲಿ 
ಮಾಡಬಹುದಾದ ಎಲ್ಲ ಮಾಪನೆಗಳನ್ನೂ ಇದು ಪೂರ್ವಭಾವಿಯಾಗಿ ಅಪ್ರಸ್ತುತ 
ಗೊಳಿಸಿತು. ಹಾಗಾದರೆ ಮೈಕಲ್ಪನ್‌ ೫೦ ವರ್ಷಗಳಿಗೂ ಹೆಚ್ಚುಕಾಲ ಹೂಡಿದ 
ಪ್ರಯತ್ನಗಳು ವ್ಯರ್ಥವೇ ? [11] ಈ ಪ್ರಶ್ನೆಯನ್ನು ಒತ್ತಟ್ಟಿಗಿಟ್ಟುಇನ್ನೊ೦ದು ಸಂಗತಿ 
ಹೇಳಬೇಕು. ಮೈಕಲ್ಸನ್‌ ತಮ್ಮ ದೀರ್ಪ ಕ್ರಿಯಾಶೀಲ ಜೀವಿತಾವಧಿಯಲ್ಲಿ “ಪ್ರಕಾಶ 
ತರ೦ಗಗಳು ಮತ್ತು ಅವುಗಳ ಉಪಯೋಗಗಳು' ಕುರಿತು ಅವರಿಗೆ ಇದ್ದ ಉಲ್ಲಾಸದ 
ಕಾರಣವಾಗಿ ಉತ್ತಮ ಆವಿಷ್ಕಾರಗಳನ್ನು ಮಾಡಿದರು. ಉದಾಹರಣೆಗೆ ಅವರೇ 
ಅಭಿವೃದ್ಧಿ ಗೊಳಿಸಿದ ವ್ಯತಿಕರಣಮಾಪನೆ"”. ನಾಕ್ಟತ್ರಿಕ ವ್ಯಾಸವನ್ನು ನೇರವಾಗಿ ನಿರ್ಧರಿ 
ಸುವಲ್ಲಿ ಇದರ ಉಪಯೋಗ ನಿಜಕ್ಕೂ ಅದ್ಭುತ. ಇನ್ನು, ಐನ್‌ಸ್ಟೈನ್‌ ರೂಪಿಸಿದ 
ವಿಶೇಷ ಮತ್ತು ಸಾರ್ವತ್ರಿಕ ಸಾಪೇಕ್ಷತಾ ಸಿದ್ಧಾಂತಗಳ ಮೂಲಕ, ದೇಶ ಮತ್ತು 
ಕಾಲಗಳ ಸ್ವಭಾವ ಕುರಿತ ನಮ್ಮ ಜ್ಞಾನವನ್ನು ಬದಲಾಯಿಸಿದ--ಮತ್ತು ಅವಿಪರ್ಯ 
ವಾಗಿ ಬದಲಾಯಿಸಿದ ಕೂಡ--ಮೈಕಲ್ಸನ್‌-ಮಾರ್ಲೀ ಪ್ರಯೋಗ ತಿಳಿಯದವರಾರು? 
ಆದರೆ ತಮ್ಮ ಪ್ರಯೋಗಫಲ ಕುರಿತ೦ತೆ ಮೈಕಲ್ಸನ್‌ ಎ೦ದೂ ಸ೦ತೋಷಿ ಆಗಿರಲಿಲ್ಲ 


ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು ೪೬ 


ಎಂಬುದೊಂದು ಕೌತುಕದ ಸಂಗತಿ. ನಿಜಕ್ಕೂ, ಏಪ್ರಿಲ್‌ ೧೯೩೧ರಲ್ಲಿ ಮೈಕಲ್ಪನ್‌ರನ್ನು 
ನೋಡಲೆಂದು ಐನ್‌ಸ್ಟೈನ್‌ ಹೋಗಿದ್ದಾಗ ಶ್ರೀಮತಿ ಮೈಕಲ್ಸನ್‌ ಇವರಿಗೊಂದು 
ಎಚ್ಚರಿಕೆ ನುಡಿ ಹೇಳುವುದು ಅವಶ್ಯವೆ೦ದು ಬಗೆದರು : “ದಯವಿಟ್ಟು ಮತ್ತೆ ಅವರು 
ಈತರ್‌ ಬಗ್ಗೆ ತೊಡಗದಂತೆ ನೋಡಿಕೊಳ್ಳಿ.” 

ಎರಡನೆಯ ಉದಾಹರಣೆ ಎಡಿ೦ಗ್ಬನ್‌. ಇವರು ತಮ್ಮ ಬದುಕಿನ ಕೊನೆಯ ೧೬ 
ವರ್ಷಗಳನ್ನು ತಮ್ಮದೇ "ಮೂಲಭೂತ ಸಿದ್ಧಾ೦ತ'ವನ್ನು” ಅಭಿವೃದ್ಧಿ ಸುವುದರಲ್ಲಿ 
ಕಳೆದರು. ಈ ಅವಿರತ ಪರಿಶ್ರಮ ಕುರಿತು, ತಾವು ಸಾಯುವ ಅದೇ ಒಂದು ವರ್ಷ 
ಮೊದಲು, ಅವರೆಂದರು : 

“ಸಂದ ೧೬ ವರ್ಷಗಳ ಅವಧಿಯಲ್ಲಿ ನನ್ನ ಈ ಸಿದ್ದಾಂತ ಕುರಿತು ಎ೦ದೂ ನನ್ನ sk 
ಇನಿತು ಸಂದೇಹವೂ ಸುಳಿಯಲಿಲ್ಲ.” 

ಇ೦ತಿದ್ದರೂ ತರುವಾಯದ ಅಭಿವರ್ಧನೆಗಳಲ್ಲಿ ಅವರ ಶ್ರಮದ ಯಾವ ಕುರುಹೂ 
ಉಳಿದಿರುವುದಿಲ್ಲ. 

ಅ೦ದ ಮೇಲೆ ವಿಜ್ಞಾನಾನುಶೀಲನೆಯಲ್ಲಿ ಏಕೋದ್ದೇಶದಿ೦ದ ಮತ್ತು ತದೇಕ ನಿಷ್ಠೆ 
ಯಿಂದ ಉದ್ಯುಕ್ತನಾಗಿರುವುದು ವಿವೇಕವೇ ? [1%] 

ಸತತ ವೈಜ್ಞಾನಿಕ ಪ್ರಯತ್ನ ಹೇಗೆ ಮಹಾನ್‌ ಮತ್ತು ಮೂಲಭೂತ ಆವಿಷ್ಕಾರ 
ಗಳತ್ತ ಒಯ್ಯುತ್ತದೆ ಎನ್ನುವುದಕ್ಕೆ ಕೆಪ್ಸರ್‌ ಪರಮೋತ್ಸಷ್ಟ ನಿದರ್ಶನವೆ೦ದಾದರೆ, 
ಮೇಲುನೋಟಕ್ಕೆ ಭಾಸವಾಗುವಂತೆ, ಮಹಾನ್‌ ಚಿಂತನೆಗಳು ತೀರ ಹಠಾತ್ತನೆ ಸ್ಟುರಿಸಿ 
ರುವುದಕ್ಕೆ ಕೂಡ ಉದಾಹರಣೆಗಳು೦ಟು. ಉದಾಹರಣೆಗೆ ಡಿರಾಕ್‌ ಬರೆದಿದ್ದಾರೆ : 
ಪಾಯ್‌ಸಾನ್‌ ಆವರಣಗಳ ಹಾಗೂ ಎಲೆಕ್ಟ್ರಾನಿನ ತರಂಗಸಮೀಕರಣದ ಬಗೆಗಿನ 
ಅವರ ಕೃತಿ 

- ಅಜ್ಞಾತದಿ೦ದ ಅದಾಗ ತಾನೇ ಅವತರಿಸಿದ ಭಾವನೆಗಳ ಫಲಗಳು. ನನ್ನಲ್ಲಿ ಈ ಸ್ಫುರಣ 

ಹೇಗೆ ಉದ್ಭವಿಸಿತು ಎನ್ನುವುದನ್ನು ಸ್ಫುಟವಾಗಿ ಹೇಳಲಾರೆ. ಅಲ್ಲದೇ ಈ ತೆರನಾದ ಕೃತಿ ನಿಜಕ್ಕೂ 
“ಅರ್ಹತೆ ಇರದೆ ಗಳಿಸಿದ ಯಶಸ್ತು' ನ ನನಗೆ ಅನ್ನಿಸಿತು. 

ಪಾಯ್‌ಸಾನ್‌ ಆವರಣಗಳ ಹಾಗೂ ಎಲೆಕ್ಟ್ರಾನಿನ ಸಾಪೇಕ್ಸತಾತ್ಮಕ ತರಂಗ 
ಸಮೀಕರಣದ ಬಗೆಗಿನ ತಮ್ಮ ಕೃತಿಯ ತಳದಲ್ಲಿ ಶಿ ಭಾವನೆಗಳು ತಮಗೆ “ಅಜ್ಞಾತ 
ಗಹ್ಟರ'ದಿ೦ದ ಬಂದವು ಎಂಬ ಡಿರಾಕರ ಈ ಸ್ಮರಣೆ, ವಾಸ್ತವವಾಗಿ, ಏಕೈಕ 
ವಿದ್ಯಮಾನವೇನೂ ಅಲ್ಲ : ಮಹೋನ್ನತ ಆವಿಷಾ ್ಸರಗಳನ್ನು ಎಸಗಿದವರು, ತಮಗೆ 
ಅವು ಸ್ಫುರಿಸಿದ ಸನ್ನಿ ವೇಶಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಮತ್ತು ನೇವರಿಸುತ್ತಾರೆ 
ಎಂದು ಚ್‌! ದೆ. ಐನ್‌ಸ್ಟೈನ್‌ ದಾಖಲಿಸಿದ್ದಾರೆ : 

೧೯೦೭ರಲ್ಲಿ ನಾನು ವಿಶೇಷ ಸಾಪೇಕ ಕಿತಾಸಿದ್ಧಾ೦ತದ ಒಂದು ಸರ್ವಂಕಷ ಪ್ರಬಂಧ ಕುರಿತು 


ಕಿ ಶ್ರಿಯಾಶೀಲನಾಗಿದ್ದಾ ಗ . ನನ್ನ ಜೀವನದ ಚಮರ ಭಾವನೆ ಸ್ಫುರಿಸಿತು. . . ಅದು: 
ಮನಮಾಡಿನಿ೦ದ ಮುಕ್ತಃ ವಾಗಿ ಕೆಡೆಯುತ್ತಿ ರುವ ವೀಕ್ಷಕನಿಗೆ ಕನಿ ಷ್ಠ ಪಕ್ಷ ಆತನ ತೀರ ಸನ್ನಿ ಕಟ 


೩) 


ಇಳು ಸಪ್ತಸಾಗರದಾಜಿಯೆಲ್ಲೋ . . . 


ಮರಿಸಲಬಲ್ಲಿ- ಯಾವ ಸುದತ್ತಾರಣ ಕ್ಷೇತ್ರ ವೂ ಅತ್ತಿ ತ್ರವಲ್ಲಿ ಡುವದಿಲ್ಲ. 

ಮುಂದೆ, ಈ `ಆನ೦ದಾನುಭವ' ಅಥವಾ ಭಾವನೆಯನ್ನು ಐನ್‌ಸ್ಟೈನರ ಸಾರ್ವತ್ರಿಕ 
ಸಾಪೇಕ್ಟತಾ ಸಿದ್ಧಾ೦ತದ ತಳದಲ್ಲಿರುವ ಸಮಾನತಾ ತತ್ತ್ವದಲ್ಲಿ ಪ್ರತಿಷ್ಠಾಪಿಸಲಾಯಿ 

ರಿಬುದು ಸರಿಯಷ್ಟೆ 

ಫರ್ಮಿೀಯವರ ನೆನಪು ಕೂಡ ಇದೇ ಧಾಟಿಯಲ್ಲಿದೆ. ಹ್ಯಾಡಮಾರ್ಡ್‌ ಎಂಬವರ 
ಚಿಕಿತ್ಸಕ ಪ್ರಬಂಧ Essay on the Psychology of Invention in the Mathematical 
Fi [ಗಣಿತ ಕ್ಷೇತ್ರದಲ್ಲಿ ಉಪಜ್ಜೆಯ"್‌ ಮನೋವೈಜ್ಞಾನಿಕ ವೃತ್ತಾಂತ ಕುರಿತ 
ಪ್ರಬಂಧ] ಇದನ್ನು ಹಿನ್ನೆಲೆಯಲ್ಲಿಟ್ಟುಕೊ೦ಡು ಒಮ್ಮೆ ನಾನು ಫರ್ಮೀಯವರನ್ನು ' 
ಭೌತವಿಜ್ಞಾನದಲ್ಲಿ ಉಪಜ್ಜೆಯ ಮನೋವೈಜ್ಞಾನಿಕ ವೃತ್ತಾಂತ ಏನಿರಬಹುದೆಂದು 
ಪ್ರಶ್ನಿಸಿದೆ. ಈ ಪ್ರಶ್ನೆಗೆ ಅವರು `ಪ್ರೇರಿತ ವಿಕಿರಣಪಟುತ್ತದ ಮೇಲೆ ನಿಧಾನಗತಿ 
ನ್ಮೂಟ್ಟಾನುಗಳ ಷರಿಣಾಮ' [The effect of slow neutrons on induced 
ಇdಸಂaಂಟvity ] ಕುರಿತು ತಾವು ಮಾಡಿದ ಅವಿಷ್ಕಾರದ ಸನ್ನಿವೇಶವನ್ನು ನಿರೂಪಿಸುವು 
ದರ ಮೂಲಕ ಉತ್ತರವಿತ್ತರು. ಅವರಂದರು : 

ನನ್ನ ಅತಿಮುಖ್ಯ ಅವಿಷ್ಕಾರವೆ೦ದು ನಾನು ಪರಿಗಣಿಸಿರುವುದನ್ನು ಮಾಡುವಂತಾದುದು ಹೇಗೆಂದು 
ತಿಳಿಸುತ್ತೇನೆ. ನ್ಯೂಟ್ರಾನ್‌-ಪ್ರೇರಿತ ವಿಕಿರಣಪಟುತ್ವ ಸಮಸ್ಯೆಯ ಬಗ್ಗೆ ನಾವು ಅತ್ಮಂತ ತೀವ್ರವಾಗಿ 
ಕಾರ್ಯಮಗ್ನರಾಗಿದ್ದೆವು. ಆದರೆ ಲಭ್ಯ ಫಲಿತಾಂಶಗಳು ನಮಗೆ ಯಾವ ಅರ್ಥವನ್ನೂ ಕೊಡಲಿಲ್ಲ. 
ಒರಿದು ದಿನ ನಾನು ಪ್ರಯೋಗಮಂದಿರ ಪ್ರವೇಶಿಸುತ್ತಿದ್ದಂತೆ ನನಗೆ ಹೊಸತೊಂದು ಭಾವನೆ 
ಸುರಿಸಿತು: ಆಪಾತ ನ್ಯೂಟ್ರಾನುಗಳಿಗೆ ಎದುರಾಗಿ ಸೀಸದ ತುಣುಕಿಟ್ಟು ಪರಿಣಾಮವನ್ನು ಪರೀಕ್ಷಿಸ 
ಬೇಕು. ನನ್ನ ಎಂದಿನ ರಿವಾಜಿಗೆ ಬದಲಾಗಿ ಅಂದು ನಾನು ಆ ಸೀಸದ ತುಣುಕನ್ನು ಯಂತ್ರದಲ್ಲಿ 
ನೇರ್ಪುಗೊಳಿಸಲು ಬಲು ಮುತುವರ್ಜಿವಹಿಸಿದೆ. ಯಾವುದೋ ಒಂದರ ಬಗೆಗೆ ನಾನು ಸ್ಪಷ್ಟವಾಗಿ 
ಅತೃಪ್ತಿ ತಳೆದಿದ್ದೆ. ಸೀಸದ ತುಣುಕನ್ನು ಅದರ ನೆಲೆಯಲ್ಲಿ ಇಡುವುದನ್ನು ಮುಂದೂಡಲು ಪ್ರತಿ 
ಯೊಂದು ನೆಪವನ್ನೂ ಎದುರೊಡ್ಡುತ್ತಿದ್ದೆ. ಮುಂದೆ, ಅಂತಿಮವಾಗಿ ಅರ್ಧಮನಸ್ಸಿನಿ೦ದ ಈ ಕೆಲಸ 
ಮಾಡಲು ಮುಂದಾದಾಗ, ನನ್ನಷ್ಟಕ್ಕೆ ಅಂದುಕೊಂಡೆ `ಇಲ್ಲ, ಸೀಸದ ಈ ತುಣುಕು ಖಂಡಿತ ಇಲ್ಲಿ 
ಬೇಡ, ನನಗೆ ಪ್ಯಾರಾಫಿನ್ನಿನ ಒ೦ದು ತುಣುಕು ಬೇಕಾಗಿದೆ.” ಹೀಗೆ ಸಂಭವಿಸಿತು ಈ ಘಟನೆ--ಯಾವ 
ಫೂರ್ವಸೂಚನೆಯೂ ಇಲ್ಲದೇ, ಯಾವ ಪ್ರಜ್ಞಾಪೂರ್ವಕ ತರ್ಕವೂ ಇರದೇ, ಆ ಕೂಡಲೇ ನಾನು 
ಪ್ಶಾರಾಫಿನ್ನಿನ ಒ೦ದು ಒಡ್ಡೊಡ್ಡು ಗಟ್ಟಿ ತೆಗೆದುಕೊಂಡೆ, ಮತ್ತು ಸೀಸದ ತುಣುಕು ಇಡಬೇಕಾದಲ್ಲಿ 
ಅದನ್ನು ಇಟ್ಟ 


ಕ್ಲ ಲಕ್ಷಕ್ಕೆ ಬಂದ ಕ್ಷಣಕ್ಕೆ ಸಂಬಂಧಿಸಿದುದು : 
ಸ್ರಿ ಕೋಷ್ಟಕದಲ್ಲಿಯ ಅಥವಾ ಇಂದು ಹೇಳುವಂತೆ ಶಕ್ತಿ ಮಾತೃಕೆಯಲ್ಲಿಯ-- ಬಡಿ 
ಪದಗಳನ್ನು ನಿರ್ಧರಿಸುವುದು ಶಕ್ಕವಾಗುವಂಥ ಸ್ಥಿತಿಯನ್ನು ಒ೦ದು ಸಂಜೆ ತಲಪಿದ್ದೆ. ಆದರೆ ಇಂದಿನ 
ಅಮಭವದಿಂದೆ ಹೇಳುವುದಾದರೆ ಆ ಗಣಿತ ಗಣನೆಗಳು ತೀರ ಗೋಜುಗೋಜಲಾಗಿದ್ದುವು. ಮೊದಲ 
| 1 
ಚ್‌ 


ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು ೪೫ 


ಫಲವಾಗಿ ಅಂಕೆ ಸಂಖ್ಯೆಗಳ ಎಣಿಕೆ ಗಣನೆಗಳಲ್ಲಿ ಅಸಂಖ್ಯ ಸ್ಟಾಲಿತ್ಯಗಳು ನುಸುಳಿದುವು. ಇವನ್ನೆಲ್ಲ 
ಸಾವಧಾನವಾಗಿ ನಿವಾರಿಸಿ ಸ್ಫುಟಗಣನೆಗಳ ಅ೦ತಿಮ ಫಲಿತಾಂಶ ತಲಪಿದಾಗ ಅಥವಾ ಅದು ನನ್ನ 
ಎದುರು ಅನಾವರಣಗೊ೦ಡಾಗ--ಮುಂಜಾನೆ ೩ ಗಂಟೆ ಆಗಿತ್ತು. ಸರ್ವಪದಗಳಿಗೂ ಶಕ್ತಿ ತತ್ತ್ವ 
ಸಮರ್ಪಕವಾಗಿ ಎರಕಗೊಂ೦ಡಿತ್ತು. ಎಂದೇ ನ ನನ್ನ ಗಣನೆಗಳು ನ್ನಡೆಸಿ ತಲಪಿಸಿದ ಈ ಶಕಲ 
ಬಲವಿಜ್ಞಾನಪ್ರಕಾರದ ಗಣಿಶೀಯ ಸುಸಾಂಗತ್ಯ ಹಾಗೂ ಸುಸಂಬದ್ಧತೆ ಕುರಿತು ಗಾಬರಿಗೊಂ 
ಪರಮಾಣವಿಕ ವಿದ್ಯಮಾನಗಳ ಬಾಹ್ಯಾವರಣದ [ತೋರಣ] ಮೂಲಕ ನಾನು ಪವಿತ್ರವೂ 
ಸುಂದರವೂ ಆಗಿರುವ ಆಂತರ್ಯವನ್ನು [ಹೂರಣ] ಸಮೀಕ್ಬಿಸುತ್ತಿರುವೆನೆ೦ಬ ಭಾವನೆ ಸುಳಿಯಿತು. 
ನಿಸರ್ಗ ನನ್ನ ಎದುರು ಇಷ್ಟೊಂದು ಸಮೃದ್ಧವಾಗಿ ಬಿತ್ತರಿಸಿದ ಗಣಿತಸ೦ರಚನೆಯ ಸ '೦ಪತ್ತನ್ನು ನಾನು 
ಪರಿಶೋಧಿಸಬೇಕೆಂಬ ಭಾವನೆಯೇ ನನಗೆ ಬವಳಿ ಬರುವಂತೆ ಮಾಡಿತು. ನಿದಿ ಿಸಲಾಗದಷ್ಟು 
ಉದ್ದೀಪಿತನಾಗಿದ್ದೆ. ಹೀಗಾಗಿ ಮುಂದಿನ ನಸುಕು ಹರಿದಂತೆ ದ್ವೀಪದ ದಕ್ಷಿಣ ಶಿರಕ್ಕೆ ತೆರಳಿದೆ. ಅಲ್ಲಿ 
ಕಡಲಿನೆಡೆಗೆ ಸೆಟೆದುಕೊಂಡಿದ್ದ ಕಲ್ಲಬಂಡೆ ಏರಬೇಕೆ೦ಬುದು ನ ನನ್ನ ಬಹುದಿನಗಳ ಬಯಕೆ ಆಗಿತ್ತು. 
ಈಗ ಆ ಬಯಕೆಯನ್ನು ಯಾವ ಅಡೆ ತಡೆಯೂ ಇಲ್ಲದೇ ಈಡೇರಿಸಿದೆ, ಮತ್ತು ಸೂರ್ಯೋದಯ 
ವನ್ನು ಪ್ರತೀಕ್ಷಿಸುತ್ತ ಕುಳಿತೆ. 


ಆ ಪರಮೋಜ್ಞ್ಯಲ ಮುಹೂರ್ತದಲ್ಲಿ ಹೈಸನ್‌ಬರ್ಗ್‌ ಅವರಿಗೆ ಪ್ರಾಪ್ತವಾದ 
8 


ತಾಚೆ « 


ಆನಂದವನ್ನು ಅರ್ಥವಿಸಿ ಇಂ ಭಾಗಿಗಳಾಗುವುದು ಕಷ ವಲ್ಲ. ಆ ದಿನಗಳಂದು 
"ಹಳೆಯ' ಬೋರ್‌-ಸೊ ಮ್ಮರ್ಫೆಲ್ಡ್‌ ಶಕಲಸಿದ್ದಾ ದ್ಧಾ೦ತವನ್ನು ಮುಸುಕಿದ್ದ ಜಟಿಲತೆ 
ಗಳೂ ಸಾ ನಮಗೆ ತಿಳಿದಿವೆ ; ಅಲ್ಲದೇ ಈ ಜಟೆಲತೆಗಳು ಕುರಿತಂತೆ 
ಹೈಸನ್‌ಬರ್ಗ್‌ ಅವರು ಸೊಮ್ಮರ್ಫೆಲ್ವ್‌, ್ರ ್ರ 
ಸಂದಿಗ್ವತೆಯಲ್ಲಿದ್ದರೆಂದೂ ಗೊತ್ತಿದೆ. ಇತ್ತ ಆ ದಲ್ಲೇ ಹ್ಯಸನ್‌ಬರ್ಗ್‌ ಅವರು 
ಕ್ರ್ಯಾಮರ್ಸ್‌ ಸಹಯೋಗದಲ್ಲಿ ಪ್ರಸರಣ ಸಿದ್ಧಾ೦ತವನ್ನು ಪ್ರಕಟಿಸಿದ್ದರು- ಮುಂದೆ 
ಆಗಮಿಸಲಿದ್ದ ಅನೇಕ ಅಭಿವರ್ಧನೆಗಳ ಬಗೆಗಿನ ಮುನ್ಸೂ ಚನೆಯಾಗಿತ್ತು ಈ 
ಸಿದ್ಧಾ೦ತ. 
ಆದರೆ ಕೆಲವು ಮೂವತ್ತು ವರ್ಷಗಳ ತರುವಾಯ ಹೈಸನ್‌ಬರ್ಗ್‌ ಅಭಿವರ್ಧಿಸಿದ 
ಪ್ರಾಥಮಿಕ ಕಣಗಳ ಸಿದ್ಧಾ೦ತ ಕುರಿತು ಅವರು ವ್ಯಕ್ತಪಡಿಸಿದ ತಮ್ಮ ಚಿ೦ತನೆಗಳ 
ಬಗ್ಗೆ ನಮ್ಮ ಪ್ರತಿಕ್ರಿಯೆ ಏನು ? ಈ ವೇಳೆಗೆ ಅವರು ಯುದ್ಧ ದಿನಗಳ ಮಾರಕ 
| Sn ಲೂ ಯುದ್ಧೊ ತ್ತರ ದಿನಗಳ ನಿರಾಶೆಭಗ್ರಮನೋರಥಗಳಿಂ ಲೂ 
ಜರ್ಜರಿತರಾಗಿದ್ದರು. ಶ್ರೀಮತಿ ಹೈಸನ್‌ಬರ್ಗ್‌ ತಮ್ಮ ಪತಿ ಕುರಿತು ರಚಿಸಿರುವ 
ಪುಸ್ತಕದಲ್ಲಿ ಬರೆದಿದ್ದಾರೆ : 


ಇ ಮಾಯ್‌ ಸದೆ ಲ್ಲೊ ಇ ಲ್ಪ ತ್‌ಾ np — nh 
ಬೆಳುದಿಂಗಳ ಒಂದಿರುಳು ಇಲಲ ಹ್ಯವ್‌ ನ್‌ಬರ್ಗ್‌ ಪರ್ವತ ಪೂರ್ತಿ ಅಡ್ಡಾಡಿದೆವು. ತಮಗೆ ಸಿದ್ಧಿ ಸಿದ್ದ 


ದಶ ಓಡ್‌ ಸೆಂ 2 
೯ನಗಳಿಂದ ಅತ್ಕಾ ೈನಂದಭರಿತರಾಗಿದ್ದ ಅವರು ತಮ್ಮ ಹೊಚ್ಚ ಹೊಸ ಆವಿಷ್ಕಾರವನ್ನು ನನಗೆ 
ವಿವರಿಸಲು ಪ್ರಯತ್ನಿಸಿದರು. ಸೃಷ್ಟಿಯ ಮೂಲ ತಳರೂ ಕೆಯಾಗಿ ಸಮಾಂಗೀಯತೆಯ ಪವಾಡ 


ಕುರಿತು, ಸರಳತೆಯ ಸೌಂದರ್ಯ ಕುರಿತು ಮತ್ತು ಅದರ ಆಂತರಿಕ ಸ ತ್ಯೆ ಕುರಿತು ಪ,ಸಾವಿಸಿದರು. 

ಅಲ್ಲದೇ ಅದೇ ಸುಮಾರಿಗೆ ಹೆ ಹ್ಯಸನ್‌ಬರ್ಗ್‌ ಈಕೆಯ ಸ ಸೋದರಿಗೆ ಬರೆದ ಕಾಗದಗಳ 
ಪೈಕಿ ಒಂದರಿಂದ ಕೂಡ ಶಿ ಶೀಮತಿ ಹೆ ಿಸನ್‌ಬರ್ಗ್‌ ಉದ ರಿಸಿರುವರು : 
ಕ ುನ 


೪೬ ಸಪ್ತಸಾಗರದಾಚೆಯೆಲ್ಲೋ . . . 


ವಾಸ್ತವವಾಗಿ, ಕಳೆದ ಕೆಲವು ವಾರಗಳು ನನಗೆ ಪರಮೋದ್ದೀಪಕಗಳಾಗಿದ್ದುವು. ನಾನೇನನ್ನು 
ಅನುಭವಿಸಿದ್ದೇನೆ ಎನ್ನುವುದನ್ನು, ಪ್ರಾಯಶಃ ಒ೦ದು ಸಾಮ್ಯದಿ೦ದ ನಿದರ್ಶಿಸಬಹುದು. ಸ೦ದ ಐದು 
ವರ್ಷ ಪರ್ಯಂತ ಹೂಡಿದ ಗಹನ ಪ್ರಯತ್ನಗಳ ಫಲವಾಗಿ ನಾನು, ಪರಮಾಣವಿಕ ಸಿದ್ಧಾ೦ತದ 
ಒಂದು ಮೂಲಭೂತ ಶೃ೦ಗಕ್ಕೆ, ಇನ್ನೂ ಅಜ್ಞಾತವಾಗಿರುವ ಆರೋಹಣವನ್ನು ಉಜ್ಜುಗಿಸಿದ್ದೇನೆ. ಈಗ, 
ಆ ಶೃಂಗ ನನ್ನ ಎದುರೇ ನಿಂತಿರುವಾಗ, ಪರಮಾಣವಿಕ ಸಿದ್ಧಾ೦ತದಲ್ಲಿಯ ಅಂತರಸಂಬಂಧಗಳ 
ಸಮಗ್ರ ಭೂವಿಸ್ತಾರ ಹಠಾತ್ತನೆ ಸ್ಪುಟವಾಗಿ ಕಣ್ಣುಗಳ ಎದುರು ಅನಾವರಣಗೊಂಡಿದೆ. ಈ 
ಅ೦ತರಸ೦ಬ೦ಧಗಳು, ತಮ್ಮೆಲ್ಲ ಗಣಿತೀಯ ಅಮೂರ್ತೀಕರಣದಲ್ಲಿಯೂ, ಊಹಾತೀತ ಮಟ್ಟದ 
ಸರಳತೆ ಪ್ರದರ್ಶಿಸುತ್ತಿರುವುದೊ೦ದು ಉಡುಗೊರೆ--ವಿನಯಪೂರ್ವಕವಾಗಿ . ಮಾತ್ರ ಇದನ್ನು 
ಸ್ವೀಕರಿಸಬಲ್ಲೆವು. ಇವು ಎಷ್ಟು ಸು೦ದರವಾಗಿರಬಹುದೆ೦ಬುದನ್ನು ಪ್ಲಾಟೋ ಕೂಡ ನಂಬಿರಲಾರ. 
ಏಕೆಂದರೆ ಈ ಅ೦ತರಸ೦ಬ೦ಧಗಳನ್ನು ಉಪಜ್ಜಿಸಲಾರೆವು. ಪ್ರಪ೦ಚ ಸೃಷ್ಟಿ ಆದಂದಿನಿಂದಲೂ ಇವು 
ಅಲ್ಲೇ ಇವೆ. 


ಈ ವಿವರಣೆಯಲ್ಲಿಯ ಭಾಷೆಗೂ ಪದಸಮುಚ್ಚಯಕ್ಕೂ ಕೆಲವು ಮೂವತ್ತು 
ವರ್ಷಗಳ ಹಿ೦ದೆ ಅವರೆಸಗಿದ ಶಕಲಬಲವಿಜ್ಞಾನ ಆಧಾರನಿಯಮಗಳ ಆವಿಷ್ಕಾರ 
ಕುರಿತ ವಿವರಣೆಗೂ ನಡುವೆ ಎದ್ದು ಪ್ರಕಟವಾಗುವ ಸಾಮ್ಯವನ್ನು ನೀವು ಗಮನಿಸ 
ಬಲ್ಲಿರಿ. ಅಂದ ಮಾತ್ರಕ್ಕೆ ನಾವು ಅವರ ಈ ಎರಡನೆಯ ದರ್ಶನದಲ್ಲಿಯೂ ಅದೇ 
ಉತ್ಸಾಹದಿ೦ದ ಭಾಗಿಗಳಾಗುವೆವೇ ? [11] ಮೊದಲನೆಯ ಸಂದರ್ಭದಲ್ಲಿ ಅವರ 
ಹೊಳಹುಗಳು ತತ್‌ಕ್ಷಣ ಮನ್ನಣೆ ಗಳಿಸಿದುವು. ತದ್ವ್ಯತಿರಿಕ್ತವಾಗಿ, ಕಣ ಭೌತವಿಜ್ಞಾನ 
ಕುರಿತ ಹೈಸನ್‌ಬರ್ಗ್‌-ಚಿ೦ತನೆಗಳನ್ನು, ಇವರ ನಿಡುಗಾಲದ ವಿಮರ್ಶಕ ಹಾಗೂ 
ಮಿತ್ರ ಪೌಲಿ ಕೂಡ ತಿರಸ್ಕರಿಸಿದರು, ಮತ್ತು ನಿರಾಕರಿಸಿದರು. ಆದರೆ ಶ್ರೀಮತಿ 
ಹೈಸನ್‌ಬರ್ಗ್‌ ಆ ಜೀವನ ಚರಿತ್ರೆಯ ಕೊನೆಯಲ್ಲಿ ಬರೆದಿರುವುದನ್ನು ಓದುವಾಗ 
ಮನ ದ್ರವಿಸುತ್ತದೆ : 

ಒಮ್ಮೆ ನನಗವರು ನಗುನಗುತ ದೃಢ ನಿಶ್ಚಯದಿ೦ದ ಒ೦ದು ಮಾತು ನುಡಿದರು: "ಪರಮಪುರುಷ 
ಕಾರ್ಯಮಗ್ಗನಾಗಿರುವಾಗ ಆತನ ಭುಜದಿಂದಾಚೆಗೆ ಇಣುಕುವ ಅದೃಷ್ಟಶಾಲಿ ನಾನಾಗಿದ್ದೆ.' ಅಷ್ಟು 
ಅವರಿಗೆ ಯಥೇಚ್ಛವಾಗಿತ್ತು, ಯಥೇಚ್ಛತೆಗಿ೦ತಲೂ ಅಧಿಕ ! ಅದು ಅವರಿಗೆ ಮಹದಾನಂದ ನೀಡಿತು, 
ಮತ್ತು ಪ್ರಪಂಚದಲ್ಲಿ ಎದುರಾದ ವೈರುದ್ದ್ಯ ವೈಷಮ್ಯಗಳಿ೦ದ ಪಥಚ್ಯುತರಾಗದೇ ಅವನ್ನು ಎದುರಿ 
ಸುವ ಮನಃಸ್ಥೈರ್ಯ ಒದಗಿಸಿತು. 


ಮಹತ್ತೃಪೂರ್ಣ ಆವಿಷ್ಕಾರವೊ೦ದು ಅದರ ಕರ್ತೃವಿನ ಮೇಲೆ ಎಂಥ ಪರಿಣಾಮ 
ಜೀರಬಲ್ಲದು ಎ೦ಬುದರ ಇನ್ನೊ೦ದು ಮುಖ ಹಿಡೆಕಿ ಯುಕಾವಾ ಅವರ ಆತ್ಮಚರಿತ್ರೆ 
The Traveler ನಲ್ಲಿ ದೊರೆಯುತ್ತದೆ. ಈ ಕೃತಿ ರಚಿಸಿದಾಗ ಅವರ ವಯಸ್ಸು ಐವತ್ತು 
ದಾಟಿತ್ತು. 7h Traveler [ಪ್ರಯಾಣಿಕ] ಎ೦ಬ ಹೆಸರು ಹೊತ್ತಿರುವ ಈ ಆತ್ಮಚರಿತ್ರೆ, 
ಯಾವಾತನ ಜೀವನ, ಕನಿಷ್ಠಪಕ್ಷ ಹೊರಗಿನಿಂದ ನೋಡುವ ಮಟ್ಟಿಗಾದರೂ, ಸಮೃದ್ದ 
ಮತ್ತು ಫಲಪ್ರದ ಆಗಿತ್ತೋ, ಆತನ ಸಮಗ್ರ ಜೀವನದ ದಾಖಲೆ ಆಗಿರಬಹುದೆಂದು 
ನಿರೀಕ್ಷಿಸುವುದು ಸಹಜ. ಆದರೆ ಯುಕಾವಾ "ಪ್ರಯಾಣಗಳು' ದಾಖಲೆಯು, ಅವರ 


ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು ೪೭ 


ಮಹತ್ತ್ಸ್ಪಪೂರ್ಣ ಆವಿಷ್ಕಾರವನ್ನು ವಿವರಿಸುವ ೧೯೩೪ರ ಪ್ರಬಂಧದ ಪ್ರಕಟಣೆ 
ಯೊಂದಿಗೆ, ಒಂದು ವಿಷಣ್ಣ ಟಿಪ್ಪಣಿ ಸಹಿತ, ಕೈದಾಗುತ್ತದೆ : 

ಇಲ್ಲಿಂದ ಮುಂದಕ್ಕೆ ಬರೆಯುವುದು ನನಗೆ ಇಷ್ಟವಿಲ್ಲ. ಏಕೆ೦ದರೆ ನಾನು ವಿಶ್ರಾಂತಿಶೂನ್ಯನಾಗಿ 
ಅಧ್ಯಯನಗೈದ ಆ ದಿನಗಳು ನನಗೆ ಪರಮ ಮಧುರ ಸ್ಮರಣೆಯವು ; ತದ್ವ್ಯತಿರಿಕ್ತವಾಗಿ, ಹೇಗೆ ನಾನು 
ಅಧ್ಯಯನದ ಹೊರತಾದ ಇತರ ವಿಚಾರಗಳಲ್ಲಿ ಪೂರ್ಣ ಮಗ್ಗನಾಗಿದ್ದೇನೆ ಎಂಬುದನ್ನು ಯೋಚಿಸು 
ವಾಗ ಖೇದವಾಗುತ್ತದೆ. 

ವಿಜ್ಞಾನದ ಮಹಾ ಪುರುಷರ ಆವಿಷ್ಕಾರಗಳಲ್ಲಿ ನಿಹಿತವಾಗಿರುವ ಆನಂದವನ್ನು 
ನಾವೆಲ್ಲರೂ ಅನುಭವಿಸಬಹುದು ನಿಜ. ಆದರೆ ಕಡಿಮೆ ಪರಿಗ್ರಹಣ ಸಾಮರ್ಥ್ಯದ 
ಮತ್ತು ಕಡಿಮೆ ಅದೃಷ್ಟಶಾಲಿಗಳಾದ ಆ ಅನೇಕರು--ಸಾಕಷ್ಟು ಮಂದಿ ಇದ್ದಾರೆ 
ಯಾವುದನ್ನು ಮಧುರವಾಗಿ ನೆನಪಿಸಿಕೊಳ್ಳುತ್ತ ಸವಿಯಬೇಕು ? ಸ್ಯಾಮ್ಯುಯೆಲ್‌ 
ಬೆಕೆಟ್‌ ಎಂಬವರ ನಾಟಕದಲ್ಲಿಯ ವ್ಲಾಡಿಮಿರ್‌ ಮತ್ತು ಈಸ್ಟ್ರಗನ್‌ ಪಾತ್ರಗಳಂತೆ 
ಗೋಡೋನಿಗಾಗಿ [೮060 ಕಾಯುತ್ತಿರುವುದೇ ಅವರ ಪಾಡೇ, ಅಥವಾ, ಮಿಲ್ಬನ್‌ 
ಕವಿವಾಣಿಯಂತೆ "ನಿಂತು ಕಾಯುವವರೂ ಸಲ್ಲಿಪರು ಸೇವೆ'* ಎಂದು ತಮಗೆ ತಾವೇ 
ಸಮಾಧಾನ ತಳೆಯಬೇಕೇ ? [V1] 

ವಿಜ್ಞಾನಾನುಶೀಲನೆಯಲ್ಲಿ ಪ್ರಶಂಸೆ ಮತ್ತು ಸಮ್ಮತಿ ನಿರ್ವಹಿಸುವ ಪಾತ್ರವನ್ನು 
ಈಗ ಪರಿಶೀಲಿಸುತ್ತೇನೆ. "ಚಿಂತನೆಯ ವಿಚಿತ್ರ ಸಾಗರಗಳ ಮೂಲಕ ಏಕಾಂಗಿಯಾಗಿ 
ಯಾನಿಸುವ'*” ನ್ಯೂಟನ್ನನ ನಿದರ್ಶನ ನಮ್ಮ ಪೈಕಿ ಯಾರಿಗೇ ಆದರೂ ಅನು 
ಸರಣೀಯವಲ್ಲ. 

ಎಡಿ೦ಗ್ಬನ್‌ ತಮ್ಮ ಮೂಲಭೂತ ಸಿದ್ದಾ೦ತದ ಅನುಶೀಲನೆಗೆ ಹೂಡಿದ ಏಕಾಕಿ 
ಪ್ರಯತ್ನಗಳ ಬಗ್ಗೆ ಉಲ್ಲೇಖಿಸಿದ್ದೇನೆ. ತಮ್ಮ ಸಿದ್ದಾ೦ತದ ಯಜುತ್ವ ಕುರಿತು ತಮಗೆ 
ದೃಢ ಭರವಸೆ ಇದೆಯೆ೦ದು ಅವರು ಘೋಷಿಸಿದ್ದರೂ ಸಮಕಾಲೀನರ ನಿರ್ಲಕ್ಷ್ಯ 
ಅಥವಾ ಅವಜ್ಞೆಗೆ ತಮ್ಮ ಕೃತಿ ಈಡಾದದ್ದು ಎಡಿ೦ಗ್ಬನ್ನರಿಗೆ ತೀವ್ರ ಸಂತಾಪ ಉಂಟು 
ಮಾಡಿರಬೇಕು. ಅವರು ಮಡಿಯುವ ಕೆಲವೇ ತಿಂಗಳ ಮೊದಲು ಡಿ೦ಗ್ಡ್‌ ಎಂಬವರಿಗೆ 
ಬರೆದ ಮ್ಹಾನ ಪತ್ರದಲ್ಲಿ, ಈ ಸ೦ತಾಪ ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ : 

ನನ್ನ ವಿಧಾನ ಅಖಚಿತವೆ೦ದು ಜನ ಏಕೆ ಭಾವಿಸುತ್ತಾರೆ೦ಬುದನ್ನು ತಿಳಿಯಲು ನಾನು ನಿರ೦ತರ 
ಪ್ರಯತ್ನಶೀಲನಾಗಿದ್ದೇನೆ. ಆದರೆ ಇಲ್ಲಿ ಒ೦ದು ಸ೦ಗತಿ ಹೇಳಬಯಸುತ್ತೇನೆ : ಐನ್‌ಸ್ಟೈನ್‌ ಕೂಡ 
ಅಖಚಿತರೆಂದು ಪರಿಗಣಿಸಲ್ಪಟ್ಟರು, ಮತ್ತು ಅವರನ್ನು ವಿವರಿಸುವುದು ಅಗತ್ಯವೆಂದು ನೂರಾರು 
ಮಂದಿ ಭಾವಿಸಿದರು. ಡಿರಾಕ್‌ರಿಗೆ ಪ್ರಾಪ್ತವಾದ ಅಖಚಿತತೆ ನನಗೆ೦ದಾದರೂ ಒದಗೀತೆ೦ಬುದನ್ನು 
ನಾನೇನೂ ಗ೦ಭೀರವಾಗಿ ನ೦ಬಲಾರೆ. ಆದರೆ ಐನ್‌ಸ್ಟೈನ್‌ ಮತ್ತು ಡಿರಾಕ್‌ ಅವರ ಸ೦ದರ್ಭಗಳಲ್ಲಿ 
ಆಯಾ ಅಖಚಿತತೆಯ ಒಳಹುಗುವುದು ಫಲದಾಯಕವೆ೦ದು ಜನ ಭಾವಿಸಿದ್ದಾರೆ. ನನ್ನ ಬಗ್ಗೆ ಕೂಡ 
ಹೀಗೆ ಮಾಡದೇ ವಿಧಿ ಇಲ್ಲ ಎಂಬುದು ಅವರಿಗೆ ಮನವರಿಕೆ ಆದಾಗ ಅವರು ನನ್ನನ್ನು ಸರಿಯಾಗಿ 
ಅರ್ಥವಿಸಬಲ್ಲರೆ೦ದು ನ೦ಜಿದ್ದೇನೆ--ಮತ್ತು ಆಗ "ಎಡಿ೦ಗ್ಬನ್ನರನ್ನು ವಿವರಿಸುವುದು' ರಿವಾಜಾಗು 
ತ್ತದೆ. 


೪೮ ಸಪ್ತಸಾಗರದಾಚೆಯೆಲ್ಲೋ . . . 


ಒಬ್ಬನ ಸಮಕಾಲೀನರಿ೦ದ ಸಮ್ಮತಿ ಅಥವಾ ಅಸ್ತು ದೊರೆಯದಾಗ, ಅದೂ ಆಕ್ಷೇ 
ಪಣಗಳು ಅವಹೇಳನಕಾರಕ ಯುಕ್ತಿ ಗಳಲ್ಲಿ ಪ್ರಕಟವಾದಾಗ, ಪರಿಣಾಮಗಳು ದುರ೦ತ 
ವಾಗಬಹುದು. ಲಡ್ವಿಗ್‌ ಬೋಲ್ಟ್‌ ಮನ್‌* ತಮ್ಮ ಚಿಂತನೆಗಳ ವಿರುದ್ಧ 
ಆಸ್ಪ್ಟಾಲ್ನ್‌ ಮತ್ತು ಮ್ಯಾಕ್‌ ಹೂಡಿದ ವಾಗೃಮರ ಹತಿಯಿ೦ದ ಅತ್ಯಂತ ಖಿನ್ನರಾಗಿ 
`ತಮ್ಮ ಚಿ೦ತನೆಗಳಿಗೆ ಹುತಾತ್ಮ'ರಾಗಲೆ೦ದು ಆತ್ಮಹತ್ಯೆ ಮಾಡಿಕೊಡಿ ೫೫ 
ಬರೆದಿದ್ದಾರೆ ಅವರ ಮೊಮ್ಮಗ ಫ್ಲ್ಯಾಮ್‌. ಇನ್ನು ಬಿ೦ದುಗಳ ಗಣಗಳನ್ನೂ ಅನ೦ತದ 
ದರ್ಜೆಗಳನ್ನೂ ಕುರಿತ ಆಧುನಿಕ ಸಿದ್ಧಾ೦ತದ ಮೂಲಪುರುಷ ಜಾರ್ಜ್‌ ಕ್ಯಾಂಟರ್‌: 
ಖುದ್ದು ಇವರ ಹಾಗೂ ಇವರ ಚಿಂತನೆಗಳ ವಿರುದ್ಧ ಗುರು ಲಿಯೊಪೋಲ್ಡ್‌ ಕ್ರೋನೇ 
ಕರ್‌ ಸಾಧಿಸಿದ ದ್ವೇಷ ತಾಪಗಳ ಕಾರಣವಾಗಿ ಕ್ಯಾ೦ಟರ್‌ ಅವರ ಮಾನಸಿಕ 
ನಾಶವಾಗಿ ಹೋಯಿತು, ಕೊನೆಗಾಲದ ಹೆಚ್ಚಿನ ವರ್ಷಗಳು ಇವರು 
ಯಲ್ಲಿ ಒಳರೋಗಿಯಾಗಿ ನವೆಯಬೇಕಾಯಿತು*. 

ನಾನು ಪರಿಶೀಲಿಸಿದ ನಿದರ್ಶನಗಳಿಗಿ೦ತ ತೀರ ಭಿನ್ನವಾದದ್ದು 


ಇವರ ಪ್ರಗತಿ ಗಮನಿಸಿ. ವಿಕಿರಣಪಟು ವಿಕಿರಣಗಳನ್ನು ಇವರು ೧೮೯೭ರಲ್ಲಿ 
ಮೂರು ಬಗೆಗಳವಾಗಿ ವಿಶ್ಲೇಷಿಸಿದರು : ಆಲ್ಬ-ಕಣಗಳು, ಬೀಟ-ಕಿರಣಗಳು, ಮತ್ತು 
ಇಂದಿನ ತನಕವೂ ಈ ನಾಮಕರಣ ಉಳಿದುಕೊಂಡು ಬಂದಿದೆ. 

ಇವರು ವಿಕಿರಣಪಟು ವಿಘಟನೆಯ ನಿಯಮಗಳನ್ನು ರೂಪಿಸಿದರು : 
ನಿಶ್ಚಿತತೆಯನ್ನು ಆಧರಿಸಿ ಅಲ್ಲ, ಬದಲು ಸಂಭಾವ್ಯತೆಯನ್ನು” ಆಧರಿಸಿ ಮೊದಲ 
ಬಾರಿಗೆ ಭೌತನಿಯಮವೊ೦ದರ ನಿರೂಪಣೆ. ಶಕಲಬಲವಿಜ್ಞಾನದ ಸಂಭಾವ್ಯತಾ 
ವ್ಯಾಖ್ಯಾನದ ಮೊದಲ ಹಜ್ಜಿ ಇದು. ಕೆಲವು ೨೫ ವರ್ಷಗಳ ತರುವಾಯ ಇದು 
ರ್ವತಿ ಕವಾಗಲಿತ್ತು. ಸಾಡಿಯವರ ಜೊತೆಗೂಡಿ ರುದರ್ಫರ್ಡ್‌ ಅವರು ವಿಕಿರಣ 
ಪಟು ವಿಸ್ಥಾಪನೆಯ ನಿಯಮಗಳನ್ನು ೧೯೦೫-೦೭ರಲ್ಲಿ ರೂಪಿಸಿದರು, ಮತ್ತು ಆಲ್ಫ- 

ಕಣವನ್ನು ಹೀಲಿಯಮ್‌ ಪರಮಾಣು ಬೀಜವೆಂದು ಪತ್ತೆ ಹಚ್ಚಿ ಸಿದರು ಇತ್ತ ಬೋ 


ee ~~ (0 ಒಉಂನ್ನ್ನ್ಸ ನ 
ವುಡ್‌ ಸಹಯೋಗದಲಿ ಇವರು ಶಿಲೆ ಮತು. ಖನಿಜಗಳ ವಿಕಿರಣ ಟುತ-ಪರಿಶೀಲನೆ 
ರಾ 


NE NN 


AU ಸ್‌ ea ರಲಿ ಎಂಎ 
ಗ ಜಂ ಫು ಬು ಬೋಟ್‌ ಇ ತೆ ಜೂ ಡುತ <A ಸಾ — 


1 
| 


ದ್‌ 
ತ್ರ 
ಇ ಇ! 
ನೊ = £2 ನಾ ಜವ್‌ »” 
RPT ರವ MR ~~ ಎಮ ಹೇ ತಾಗವೇಶಾಣ 75 “೧೪ 
ಇಟುಟರ್ಪ ಜಟಟಂ ಬಪ್ಪಿ ET ಬಾಡ ಂಎ್ಳ beg ಹಲ ಲರ ಟು Yu ರ್‌ gs < 


ತ ಎಲೆ ಷಿ ನ a pe PS ಇಂ -ಕಿರ ದ ಮತು 
ಆಕಿಜವ ೧೬ ರಿತು. ೧ ತಲ ಟಾನ್‌ ಆಗಿ ವರಿವತಿೀ ದಾ ಮ್ರ ತ [ಈ 2 ಮು pd 
೯ - ಘೆ 
ಸಾ — 
ಪ್ರಾತ ತ್ತಾ ಅಣ್‌ ಹ) AE AAA ಹಾ ರಹ ಇ ಹುದುಗ ಲಾ *ಜೈಂಾ ಕಾಗ ಲಿ 
NY ಕಿರಣ ದೋಹಿತಗಳ AU UT AE WN dd ಸ್ಪಷ್ಟೀಕರಣ ಆಟ್‌ ದಿ ಅವ 


ನೆರವನ್ನು ಪಡೆಯಲಾಗಿತ್ತು (೧೯೨೦ರ ದಶಕ). ಇನ್ನು ಪವಾಡ ಸ೦ವತ್ಸರವೆಂದು 
ಆರ್‌. ಎಚ್‌. ಫೌಲರ್‌ ಹೆಸರಿಸಿದ್ದ ೧೯೩೨ರಲ್ಲಿ ಕಾಕ್ರಾಫ್ಟ್‌ ಮತ್ತು ವಾಲ್ಟನ್‌ ಕೃ 
ವಿಘಟನೆಯಿ೦ದ gd ಎರಡು ಆಲ್ಪ-ಕಣಗಳಾಗುವುದನ್ನೂ ಬ್ಲ್ಯಾಕೆ 
ವಿಶ್ವಕಿರಣ ವೃಷ್ಟಿಗಳಲ್ಲಿ ಪಾ ಸಿಟ್ರಾನುಗಳಿರುವುದನ್ನೂ ಚಾಡ್ವಿಕ್‌ ನ್ಯೂಟ್ರಾನನ್ನೂ 
ಆವಿಷ್ಕರಿಸಿದರು--ಇವೆಲ್ಲವೂ ಸ೦ಭವಿಸಿದುದು ರುದರ್ಫರ್ಡ್‌ಅವರ ಕ್ಯಾವೆಂಡಿಶ್‌ 
ನಲ್ಲಿ. ತರುವಾಯದ ವರ್ಷಗಳಲ್ಲಿ ಸ್ವತಃ ರುದರ್ಫರ್ಡ್‌ಅವರೇ, ಆಲಿಫ್ಕಾ೦ 
ಸಹಯೋಗದಲ್ಲಿ, ಹೈಡ್ರೊಜನ್‌-೩ನ್ನೂ ಹೀಲಿಯಮ್‌-೩ನ್ನೂ ಆವಿಷ್ಕರಿಸಿದರು. 
ಸಮಗ್ರವಾಗಿ ಹೇಳುವುದಾದರೆ ಇವು ಪ್ರಸಕ್ತ ಶತಮಾನದಲ್ಲಿ (೨೦ನೆಯ 
ಎಣೆ ಇರದ ಸಾಧನೆಗಳು. 

ತಮ್ಮ ಆವಿಷ್ಕಾರಗಳನ್ನು ಕುರಿತಂತೆ ರುದರ್ಫರ್ಡ್‌ಅವರ ನಿಲವೇನಿತ್ತೆ೦ಬುದನ್ನು, 
ಅವರ ಮಹತ್ತ್ವಪೂರ್ಣ ಆವಿಷ್ಕಾರಗಳ ಪೈಕಿ ಒ೦ದು ಘಟಿಸಿದಾಗ, ಅಲ್ಲಿ ಹಾಜರಿದ್ದ 
ಒಬ್ಬಾತನ ಹೇಳಿಕೆಗೆ ಅವರು ವ್ಯಕ್ತಪಡಿಸಿದ ಪ್ರ ಪ್ರತಿಕಿ ಯೆ ನಿದರ್ಶಿಸುತ್ತದೆ : 
“ರುದರ್ಫರ್ಡ್‌ ನೀವು ಸದಾ ತರ೦ಗಾಗ್ರದಲ್ಲಿಯೇ ಇರುವಿರಿ” ರುದರ್ಫರ್ಡ್‌ ನುಡಿ 
ದರು : “ತರಂಗನಿರ್ಮಾಪಕನೇ ನಾನಲ್ಲವೇ 7?” ರುದರ್ಫರ್ಡ್‌ಅವರ ಅನುಕೂಲ 
ಮಂಚಿಕೆಯಿಂದ ಅವರು ಹೇಳಿದುದು ಪ್ರತಿಯೊಂದೂ ಅದು ಹೇಗೋ ಸರಿಯಾಗಿರು 
ವಂತೆ ಭಾಸವಾಗುತ್ತದೆ--ಈ ಮುಂ ದನ ಕೆ ಕೂಡ : ತಮ್ಮ ವಿದ್ಯಾರ್ಥಿಗಳಿಗೆ 
ಸಾಪೇಕ್ಷತೆ ಅಭ್ಯಸಿಸಲು ಅವರು ಪ್ರೋತ್ಸಾಹ ನೀಡುವರೇ ಎಂದು ಅವರನ್ನು ಪ್ರಶ್ನಿಸಿ 
ದಾಗ “ನನ್ನ ಹುಡುಗರನ್ನು ಕಾಲಹರಣಗೈಯಲು ಜಿಡಲಾರೆ.” 

ಉಲ್ಲಾಸೀ ಯೋಧ ಯಾರಾದರೂ ಇದ್ದುದಾದರೆ ಆತ ರುದರ್ಫರ್ಡ್‌. 

ಇಲ್ಲಿಯ ತನಕ ನಾನು, ವಿಜ್ಞಾನದ ಕೆಲವು ಮಹಾವ್ಯಕ್ತಿಗಳ ಜೀವನಗಳಲ್ಲಿಯ 
ಘಟನೆಗಳನ್ನು ಅವಲಂಬಿಸಿ, ವಿಜ್ಞಾನಾನುಶೀಲನೆಯ ಕೆಲವು ಮಗ್ಗುಲುಗಳನ್ನು ಜಿ೦ಜಿ 
ಸಲು ಪ್ರಯತ್ನಿಸಿದ್ದೇನೆ. ಈಗ ಕೆಲವು ಸಾಮಾನ್ಯ ವಿಚಾರಗಳತ್ತ ದೃಷ್ಟಿ ಹಾಯಿಸುತೆ ನೆ. 

ಒ೦ದು ಉದಾಹರಣೆಯಿ೦ದ ಆರಂಭಿಸುತ್ತೆ "ನೆ. ತಮ್ಮ ಆಯುಷ್ಯದ ಅಷ್ಟೂ 
ಅಧಿಕಾ೦ಶವನ್ನು ಬೆಳಕಿನ ವೇಗಮಾವನೆಗೆ ಮೀಸಲಿಟ್ಟುದರ ಕಾರಣವೇನೆಂದು 
ಮೈಕಲ್ಸನ್‌ ಅವೆರನ್ನು ಅವರ ಜೀವನದ ಕೊನೆಯ ದಿನಗಳಲಿ ಓ ಪ್ರಶ್ನಿಸಿದಾಗ “ಅದು 
ಎಂಥ ಟಗ !' [ಉಲ್ಲಾಸದಾಯಕ ಕ್ರೀಡೆ / ಕೇಳಿ] ಎ೦ದು ಉತ್ತರಿಸಿ ಜದ ವರದಿ 

ಷೆ 


| yl 


ಆಗಿದೆ. ನ ಳಾೀಲನೆಯಲ್ಲಿ fun ಖಂಡಿತವಾಗಿಯೂ ಪಾ 


ತ 
i ; 
0೨ 
J, 
ಈ 3 
0 
ಭಃ 
` 
(೨ 
(೧9 
ಟ್ರ 
(1 
ತ 
ek 
61 
i 
ತ 
ದ್‌ 
[ 
1 
(ಟೆ 


ಗಾ೦ಭೀರ್ಯದ 
ಕೊರೆಯನ್ನು ಸೂಚಿಸುತ್ತದೆ. ನಿಜಕ್ಕೂ ಆಕ್ಸ್‌ಫರ್ಡ್‌ ನಿಘಂಟು ಪ ಪ್ರಕಾರ ಗಗ ಪದದ 
ಅರ್ಥ dolery [ನಕಲಿ]. ತಮ್ಮ ಬದುಕಿನ ಪ ್ರಿಧಾನಾಸಕ್ತಿ ೧ ಎ೦ದು ವಿವರಿಸಿದಾಗ 
ಮೈಕಲ್ಸನ್‌ ಅವರ ಮನದಲ್ಲಿ ಈ ಅರ್ಥ ಖಂಡಿತ ಇದ _'ರಲಾರದು. ಅಂದಮೇಲೆ, 
ಮೈಕಲ್ಸನ್‌ ಬಗ ಪದ ಬಳಸಿದ ಆ ಸ೦ದರ್ಭದಲ್ಲಿ ಇದಕ್ಕೆ ನಾವು ಖಚಿತವಾಗಿ ಏನು 


ಅ 


ಚ ಸಪ್ತಸಾಗರದಾಚೆಯೆಲ್ಲೋ . .. 


ಅರ್ಥ ನಿಗದಿಸಬೇಕು? ಇನ್ನಷ್ಟು ವ್ಯಾಪಕವಾಗಿ ಹೇಳುವುದಾದರೆ plesure 
[ಸಂತೋಷ] ಮತ್ತು enjoyment [ಸುಖಾನುಭವ] ಇವುಗಳ ಪಾತ್ರ ಏನು ? [VI] 

ವಿಜ್ಞಾನದಲ್ಲಿ ಒಬ್ಬಾತನ ಪ್ರಯತ್ನಗಳನ್ನು ಲಕ್ಷ ಶ್ಸಣೀಕರಿಸುವಾಗ ಬಹುತೇಕ 
"ಸ೦ತೋಷ' ಮತ್ತು "ಸುಖಾನುಭವ' ಪದಗಳನ್ನು ಬಳಸುತ್ತೇವೆ, ನಿಜ. ಆದರೆ ವೈಫಲ್ಯ 
ಗಳು, ಆಶಾಭ೦ಗಗಳು ಮತ್ತು ನಿರಾಶೆಗಳು ಕೂಡ ವೈಜ್ಞಾನಿಕಾನುಭವದ ಇಷ್ಟೇ, 
ಅಥವಾ ತುಸು ಹೆಚ್ಚಿಗೆ ಕೂಡ, ಸಾಮಾನ್ಯ ಘಟಕಗಳು. ಯಶಸ್ಸಿನ ಅ೦ತಿಮ ಸುಖಾನು 
ಭವ ಗಳಿಸುವಲ್ಲಿ ಅಡಚಣೆಗಳನ್ನು ಅಡ್ಡಹಾಯವುದು ಖಂಡಿತವಾಗಿಯೂ ತನ್ನ 
ಕೊಡುಗೆಯನ್ನು ಕೊಟ್ಟೇ ಕೊಡುತ್ತದೆ. ಹಾಗಾದರೆ ವೈಫಲ್ಯ ಏನು ? ಇದು ವಿಜ್ಞಾನಾನು 
ಶೀಲನೆಯ ಶುದ್ದ ನಿಷೇಧಾತ್ಮಕ ಮುಖವೇ ? 7111] 

೧೯೨೦ರ ವರ್ಮನ ಮಧ್ಯ ಹಾಗೂ ಕೊನೆಯ ಅವಧಿಗಳಲ್ಲಿ ಶಕಲಬಲವಿಜ್ಞಾನದ 
ತತ್ತ್ವಗಳ ಸ್ಥಾ ಪನಾನ೦ತರ ಭೌತವಿಜ್ಞಾನದ ಶ್ಲಿಪ್ರಾಭಿವರ್ಧನೆಯನ್ನು ವಿವರಿಸುತ್ತ 
ಡಿರಾಕ್‌ ಮಂಡಿಸಿದ ಒಂದು ಅಭಿಪ್ರಾಯ ಈ ಸ೦ದರ್ಭದಲ್ಲಿ ಸಮಂಜಸವಾಗಿದೆ : 

ಅದೊಂದು ಆಟವಾಗಿತ್ತೆಂದು ಹೇಳುವುದು ಯೋಗ್ಯ 'ವಿವರಣೆ--ಒಬ್ಬ ಆಡಬಹುದಾಗಿದ್ದ 
ಅತ್ಯ೦ತ ಕುತೂಹಲಕಾರಿ ಕ್ರೀಡೆ. ಆ ಪುಟ್ಟ ಸಮಸ್ಯೆಗಳ ಪೈಕಿ ಒಂದನ್ನು ಒಬ್ಬಾತ ಬಿಡಿಸಿದಾಗಲೆಲ್ಲ 
ಅದರ ಬಗ್ಗೆ ಒಂದು ಪ್ರಬಂಧ ಬರೆಯಬೇಕಾಗಿತ್ತು. ಯಾವನೇ ದ್ವಿತೀಯ ದರ್ಜೆಯ ಭೌತ 
ವಿಜ್ಞಾನಿಯೂ ಆ ದಿನಗಳ೦ದು ಪ್ರಥಮ ದರ್ಜೆಯ ಕೃತಿ ರಚಿಸುವುದು ತೀರ ಸುಲಭವಾಗಿತ್ತು. ಅಂಥ 
ವೈಭವ ಶ್ರಾಯ ಮತ್ತೆ ಮರಳಲಿಲ್ಲ. 

ಈ ಅಂಶಗಳನ್ನು ಹಿನ್ನೆಲೆಯಲ್ಲಿಟ್ಟುಕೊಂಡು ಜೆ. ಜೆ. ತಾಮ್ಸನ್‌ಅವರು ವೆಸ್ಟ್‌ 
ಮಿನ್‌ಸ್ಟರ್‌ ಅಬ್ಬೀಯಲ್ಲಿ ನೀಡಿದ ಸ್ಮಾರಕೋಪನ್ಯಾಸದಲ್ಲಿ ಲಾರ್ಡ್‌ ರ್ಯಾಲೀಯವರ 
ಮೌಲ್ಯಮಾಪನೆ ಮಾಡಿದುದನ್ನು ಪರಾಮರ್ಶಿಸೋಣ : 

ವಿಜ್ಞಾನದ ಕೆಲವು ಮಹಾಪುರುಷರ ಪ್ರತಿಭೆ ಯಾವುದೋ ಒಂದು ವಿಷಯ ಕುರಿತು ಮೊದಲ 
ನುಡಿ ಉಸುರಿದುದರಲ್ಲಿ, ಇಲ್ಲವೇ ಮುಂದೊಂದು ದಿನ ಫಲಪ್ರದವೆ೦ದು ರುಜುವಾತಾದ. ನವೀನ 
ಭಾವನೆಯೊ೦ದನ್ನು ಪ್ರವೇಶಗೊಳಿಸಿರುವುದರಲ್ಲಿ ನಿಹಿತವಾಗಿರುವುದು ; ಇನ್ನು ಕೆಲವರ ಮಾಂತ್ರಿಕತೆ 
ಪ್ರಾಯಶಃ ಆ ವಿಷಯ ಕುರಿತು ಕೊನೆಯ ನುಡಿ ಆಡಿದುದರಲ್ಲಿ, ಮತ್ತು ಅದನ್ನು ತಾರ್ಕಿಕ ಸಾ೦ಗತ್ಯ 
ಸ್ಪಷ್ಟತೆಗಳಿಗೆ ಸ೦ಕ್ಸೇಪಗೊಳಿಸಿರುವುದರಲ್ಲಿ ಅಡಕವಾಗಿರುವುದು. ಲಾರ್ಡ್‌ ರ್ಯಾಲೀ ಈ ಎರಡನೆಯ 
ವರ್ಗಕ್ಕೆ ಸೇರಿದವರೆ೦ದು ನನ್ನ ಭಾವನೆ. 


ಜೆ. ಜೆ. ತಾಮ್ಸನ್‌ ಮಾಡಿರುವ ಈ ರ್ಯಾಲೀ-ಮೌಲ್ಯಮಾಪನೆ ಎರಡಲಗಿನದೆ೧ದು 
ಒಮ್ಮೊಮ್ಮೆ ಹೇಳುವುದುಂಟು. ತದ್ವ್ಯತಿರಿಕ್ತವಾಗಿ, ಸ್ವಭಾವತಃ ಕಠಿಣ ಸಮಸ್ಯಗಳನ್ನು 
ರ್ಯಾಲೀ ಪರಿಗಣನೆಗೆ ಆಯ್ದುಕೊಂಡರು ; ಭೌತವಿಜ್ಞಾನಕ್ಕೆ ಆಗಮಿಸಿದ "ವೈಭವ 
ಶ್ರಾಯ'ದ ಲಕ್ಬಣೇಕರಣದಲ್ಲಿ ಡಿರಾಕ್‌ ವಿವರಿಸಿರುವಂಥ “ದ್ವಿತೀಯ ದರ್ಜೆಯ 
ಭೌತವಿಜ್ಞಾನಿಗಳು ಪ್ರಥಮ ದರ್ಜೆಯ ಕೃತಿ ರಚಿಸಬಹುದಾಗಿದ್ದ' ಕಾಲದಲ್ಲಿ ಆ 
ಬಗೆಯ ಕ್ರೀಡೆಗಳನ್ನು ಆಡುವುದರಲ್ಲಿ ರ್ಯಾಲೀ ಸಂತುಷ್ಟರಾಗಲಿಲ್ಲವೆಂದು ಕೂಡ 


ವಿಜ್ಞಾನಾನುಶೀಲನೆ : ಇದರ ಅಭಿಪ್ರೇರಣೆಗಳು ೫೧ 


ತೀರ್ಮಾನಿಸಬಹುದಲ್ಲವೇ ? [1X ] 

ರ್ಯಾಲೀಯವರ ಸ್ವಭಾವಕ್ಕೆ ಸಂಬಂಧಿಸಿದ ಈ ಕೊನೆಯ ಪ್ರಶ್ನೆ ಇನ್ನೂ ಒಂದನ್ನು 
ಎತ್ತುತ್ತದೆ : ವಿಜ್ಞಾನಿಯೊಬ್ಬ ಪರಿಪಕ್ವತೆ ಐದಿದ ಬಳಿಕವೂ ವಿಜ್ಞಾನಾನುಶೀಲನೆ 
ಮುಂದುವರಿಸಲು ಆತನ ನಿಕಷಗಳೇನು 1X] ಇವು ಎಷ್ಟರಮಟ್ಟಿಗೆ ವೈಯಕ್ತಿಕ ? 
[೫1] ಅಲ್ಲದೇ ಸೌಂದರ್ಯಶಾಸ್ತ್ರೀಯ ನಿಕಷಗಳು--ಉದಾಹರಣೆಗೆ ಕ್ರಮ ಮತ್ತು 
ಪ್ರರೂಪ, ರೂಪ ಮತ್ತು ವಸ್ತು ಇವುಗಳ ತಾರತಮ್ಯ ವಿವೇಕ--ಎಷ್ಟರ ಮಟ್ಟಿಗೆ 
ಪ್ರಸ್ತುತ ?[2೭1) ಇಂಥ ವೈಯಕ್ತಿಕ ನಿಕಷಗಳು ಒಬ್ಬೊಬ್ಬನಿಗೂ ಪ್ರತ್ಯೇಕವೇ ? ಇಲ್ಲಿ 
ಯಣಸಂದಾಯ ಪ್ರಜ್ಞೆಗೆ ಏನಾದರೂ ಪಾತ್ರವಿದೆಯೇ ? [X11] ಯಣಸ೦ದಾಯ 
ಪದದ ಸಾಮಾನ್ಯಾರ್ಥದಲ್ಲಿ “ಅಂದರೆ ಒಬ್ಬಾತನ ವಿದ್ಯಾರ್ಥಿಗಳಿಗೆ, ಸಹೋದ್ಯೋಗಿ 
ಗಳಿಗೆ, ಮತ್ತು ಸಮಾಜಕ್ಕೆ ಸಲ್ಲಿಸಬೇಕಾದ ಕರ್ತವ್ಯ ಎಂಬ ಅರ್ಥದಲ್ಲಿ ಅದನ್ನು 
ಇಲ್ಲಿ ಬಳಸಿಲ್ಲ. ಬದಲು, ನನ್ನ ಅರ್ಥವಿರುವುದು ಖುದ್ದು ವಿಜ್ಞಾನಕ್ಕೇ ಯುಣಸಂದಾಯ 
ವೆಂದು. ಹಾಗಾದರೆ, ನಿಜಕ್ಕೂ ವಿಜ್ಞಾನಾನುಶೀಲನೆಯಲ್ಲಿ ವಿಜ್ಞಾನದ ಸಲುವಾಗಿ ಯಣ 
ಸಂದಾಯವೆಂದರೇನರ್ಥ ? [XIV] 

ಅಂತಿಮವಾಗಿ, ಇನ್ನೊ೦ದು ಮುಖವನ್ನು ಪರಿಶೀಲಿಸಬಯಸುತ್ತೇನೆ. ಜಿ. ಎಚ್‌. 
ಹಾರ್ಡಿ ತಮ್ಮ ಪುಸ್ತಕ A Mathematicians Apಂlಂgyಯನ್ನು ಈ ಮುಂದಿನ 
ಚೇತೋಹಾರಿ ನುಡಿಗಳಿಂದ ಸಮಾರೋಪಿಸಿರುವರು : 


ಅ೦ದ ಮೇಲೆ ನನ್ನ ಜೀವನಕ್ಕೆ, ಅಥವಾ ನಾನು ಗಣಿತವಿದನಾಗಿರುವ ಅರ್ಥದಲ್ಲಿ ಗಣಿತವಿದರಾಗಿ 
ರುವ ಇತರರದಕ್ಕೆ, ಸಮರ್ಥನೆ ಇದು : ನಾನು ಜ್ಞಾನಕ್ಕೆ ಕಿಂಚಿತ್ತನ್ನು ಸಲ್ಲಿಸಿದ್ದೇನೆ, ಮತ್ತು ಇತರರು 
ಇನ್ನಷ್ಟನ್ನು ಸಲ್ಲಿಸಲು ನೆರವಾಗಿದ್ದೇನೆ ; ಈ ಕಿಂಚಿತ್ತುಗಳಿಗೊಂದು ಕಿಮ್ಮತ್ತು ಉ೦ಟು. ಈ ಕಿಮ್ಮತ್ತು 
ಅಥವಾ ಮೌಲ್ಯ, ತಮ್ಮ ಹಿ೦ದೆ ಯಾವುದೋ ಬಗೆಯ ಸ್ಮಾರಕ ಬಿಟ್ಟು ಹೋಗಿರುವ ಮಹಾಗಣಿತ 
ವಿದರ, ಅಥವಾ ಇತರ ಯಾರೇ ಹಿರಿಯ ಅಥವಾ ಕಿರಿಯ ಕಲಾವಿದರ ಸೃಷ್ಟಿಗಳಿಗಿ೦ತ ಮಟ್ಟದಲ್ಲಿ 
ಮಾತ್ರ--ಬಗೆಯಲ್ಲಿ ಅಲ್ಲ--ಭಿನ್ನವಾಗಿದೆ. 

ಹಾರ್ಡಿಯವರ ಈ ಹೇಳಿಕೆ ಗಣಿತವಿದರನ್ನು ಕುರಿತದ್ದು. ಆದರೆ ಇದು ಸಮಸ್ತ 
ವಿಜ್ಞಾನಿಗಳಿಗೂ ಸಮವಾಗಿಯೇ ಅನ್ವಯವಾಗುತ್ತದೆ. ನಿಮ್ಮ ಲಕ್ಷ್ಯವನ್ನು ವಿಶಿಷ್ಟವಾಗಿ 
ಹಾರ್ಡಿಯವರ ಈ ಮುಂದಿನ ಉಲ್ಲೇಖದತ್ತ ಸಳೆಯಬಯಸುತ್ತೇನೆ : ಒಬ್ಬಾತನಿಗೆ 
ತನ್ನ ಹಿ೦ದೆ ಒಂದು ತೆರನಾದ ಸ್ಮಾರಕವನ್ನು, ಅ೦ದರೆ ಮುಂಬರಲಿರುವ ಪೀಳಿಗೆಗಳು 
ತೀರ್ಪು ನೀಡಬಲ್ಲ ಏನೋ ಒಂದನ್ನು, ಬಿಟ್ಟುಹೋಗಬೇಕೆ೦ಬ ಬಯಕೆ. ಹಾಗಾದರೆ 
ವಿಜ್ಞಾನಾನುಶೀಲನೆಯಲ್ಲಿ ಪೀಳಿಗೆಯ ತೀರ್ಪು (ಒಬ್ಬಾತನಿಗೆ ಇದೆ೦ದೂ ಗೊತ್ತಾಗದು) 
.ಎಷ್ಟರ ಮಟ್ಟಿಗೆ ಒಂದು ಪ್ರಜ್ಞಾಪೂರ್ವಕ ಅಭಿಪ್ರೇರಣೆ ಆದೀತು ? [XV] 

ವಿಜ್ಞಾನಾನುಶೀಲನೆಯನ್ನು ಹೆಚ್ಚಾಗಿ ಪರ್ವತಾರೋಹಣಕ್ಕೆ ಹೋಲಿಸುವುದುಂಟು. 
--ಸಾಕಷ್ಟು ಎತ್ತರದ ಬೆಟ್ಟಗಳನ್ನೂ ಅಷ್ಟೇನು ಎತ್ತರದವಲ್ಲದ ಗುಡ್ಡಗಳನ್ನೂ 
ಹತ್ತುವುದು. ಆದರೆ ನಮ್ಮ ಪೈಕಿ ಯಾರು ತಾನೇ, ಆಕಾಶ ನೀಲವಾಗಿದ್ದು ಮಾರುತ 


೫೨ ಸಪ್ತಸಾಗರದಾಚೆಯೆಲ್ಲೋ . 


ಶಿ 


ನಿಸ್ಪ೦ದವಾಗಿರುವಾಗ, ಹಿಮಾಲಯ ಏರಿ ಶಿಖರ ತಲಪಿ, ಅನಂತಕ್ಕೆ ವ್ಯಾಪಿಸಿಕೊ೦ಡಿ 
ರುವ ಮಂಜಿನ ಜ್ವಲಂತ ಪರಿಶುಭ್ರತೆಯಲ್ಲಿ, ಸಮಗ್ರ ಹಿಮಾಲಯ ಶ್ರೇಣಿಯನ್ನೇ 
ಸರ್ವೇಕ್ಸಿಸಲು ಕಲ EY ಪವ ? ನಿಸರ್ಗ ಮತ್ತು ನಮ್ಮ 
ಸುತ್ತಲಿನ ವಿಶ್ವ ಕುರಿತಂತೆ ತತ್ಸದ್ಯಶ ದರ್ಶನ ಲಭಿಸೀತೆ೦ದು ನಾವು ಯಾರೂ 
ಆಶಿಸಲಾರೆವು. ಆದರೆ ತಳದ ಕಣಿವೆಯಲ್ಲಿ ನಿಂತು, ಸೂರ್ಯ, ಕಾ೦ಚನಜುಂಗಾ ಶೃ೦ಗ 
ಏರಿಬರುವುದನ್ನು ಪ್ರತೀಕ್ಷಿಸುವುದರಲ್ಲಿ ಹೀನವಾದುದಾಗಲೀ ದೀನವಾದುದಾಗಲೀ 
ಏನೂ ಇಲ್ಲ. 
ಅನುವಾದ ಮುಗಿಯಿತು 
x x ಜು x 

ಈ ಕೊನೆಯ ಪರಿಚ್ಛೇದದ ಮೂಲ ಇಂಗ್ಲಿಷ್‌ಪಾಠ ಪುಟ ೨೬ರಲ್ಲಿದೆ. ಚ೦ದ್ರ 
ಶೇಖರ್‌ ಎತ್ತಿರುವ ಹದಿನೈದು ಪ್ರಶ್ನೆಗಳನ್ನು (ರಿಂದ ೫೪ರವರೆಗೆ) ಮೇಲಿನ ಅನು 
ವಾದದಲ್ಲಿ ಗುರುತಿಸಿದೆ ; ಮೂಲ ಲೇಖನದಲ್ಲಿ ಈ ಸಂಖ್ಯೆಗಳು ಇಲ್ಲ: 

1. ಪ್ರಶಾಂತತೆ ಮತ್ತು ರಾಗಭಾವರಾಹಿತ್ಯ ಎ೦ಬ ಸ್ಥಿತಿಯನ್ನು ಕಾರ್ಯಪ್ರವ್ಯತ್ತ 
ವಿಜ್ಞಾನಿಯೊಬ್ಬ ಎಂದಾದರೂ ಐದುವುದು ಸಾಧ್ಯವಾದೀತೇ ? 

11. ಅನ್ವೇಷಣೆಗೆ ಆಯ್ದುಕೊಂಡಿರುವ ಸಮಸ್ಯೆ ಕುರಿತಂತೆ ಪ್ರಯತ್ನನಿರ೦ತರತೆ 
ಯೊಂದೇ ಯಶಃಪ್ರಾಪ್ತಿಯ ಭರವಸೆ ನೀಡುವುದೇ ? 

111. ಏಕವ್ಯಕ್ತಿ ಸುದೀರ್ಫಕಾಲ ಸಮಸ್ಯೆಯೊ೦ದನ್ನು ಅನುಶೀಲಿಸಲು ಹೂಡಿದ 
ಪ್ರಯತ್ನಗಳು ಎ ? 

IV. ವಿಜ್ಞಾನಾನುಶೀಲನೆಯಲ್ಲಿ ಏಕೋದ್ದೇಶದಿ೦ದ ಮತ್ತು ತದೇಕ ನಿಷ್ಠೆಯಿಂದ 
ಉದ್ಯುಕ್ತನಾಗಿರುವುದು ವಿವೇಕವೇ ? 

7. ಹಠಾತ್‌ ಪ್ರತಿಭಾಪ್ರಸ್ಟುರಣದಿ೦ದ ಜಟಿಲ ಸಮಸ್ಯೆಯ ಸರಳ ಪರಿಹಾರ 
ಒದಗುವುದು೦ಟು. ಅ೦ದ ಮಾತ್ರಕ್ಕೆ ಇದು ವಿಜ್ಞಾನಾನುಶೀಲನೆಯಲ್ಲಿ ಸಾರ್ವತ್ರಿಕ 
ಸಾ ? 

VE ವಿಜ್ಞಾನದ ಮಹಾಪುರುಷರ ಆವಿಷ್ಠಾ ರಗಳಲ್ಲಿ ನಿಹಿತವಾಗಿರುವ ಆನಂದವು 
ಶಬರಿಗೆ ಲಭಿಸಿದಂಥ ಮದಲೂಹುವರದನಷ್ಟು ವಿರಳವೇ ? ಸಕಲವಿಜ್ಞಾನಿಗಳಿಗೂ 
ಲಭ್ಯವೇ ? 

7711. ವಿಜ್ಞಾನಾನುಶೀಲನೆಯಲ್ಲಿ ಸ೦ತೋಷ ಮತ್ತು ಸುಖಾನುಭವಗಳ ಪಾತ್ರ 
ಏನು? 

77111. ವಿಜ್ಞಾನಾನುಶೀಲನೆಯಲ್ಲಿ ಯಶಸ್ಸೆ೦ಬುದು ಸಂತೋಷ ಮತ್ತು ಸುಖಾನು 
ಭವಗಳನ್ನು ಕೊಡುವುದೆ೦ದಾದರೆ ವೈಫಲ್ಯದ ಪಾತ್ರ ಏನು ? ಇದು ವಿಜ್ಞಾನಾನು 
ಶೀಲನೆಯ ಶುದ್ಧ ನಿಷೇಧಾತ್ಮಕ ಮುಖವೇ ? 

1X. ಭೌತವಿಜ್ಞಾನದ ಪರಮವೈಭವಶ್ರಾಯ ೧೯೨೦-೩೦ರ ದಶಕದಲ್ಲಿ ಅರಳಿತು. 


ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿ ೫೩. 


ಆಗ "ದ್ವಿತೀಯ ದರ್ಜೆಯ ವಿಜ್ಞಾನಿಗಳೂ ಪ್ರಥಮ ದರ್ಜೆಯ ಕೃತಿ ರಚಿಸಬಹು' 
ದಾಗಿತ್ತು. ಅಂಥ ಉಜ್ಜ್ವಲ ದಿನಗಳಂದು ಒಬ್ಬ ವಿಜ್ಞಾನಿ ಈ ಸುವರ್ಣಧಾವಂತದಲ್ಲಿ 
ಭಾಗಿ ಆಗದೇ ವಿಜ್ಞಾನದ ಉಪಮಾರ್ಗಗಳಲ್ಲಿ ಅಥವಾ ಕವಲು ಹಾದಿಗಳಲ್ಲಿ 
ಸ೦ಶೋಧನನಿರತನಾಗಿದ್ದರೆ ಈತನನ್ನು ಯಾವ ದರ್ಜೆಯ ವಿಜ್ಞಾನಿ ಎಂದು ಪರಿಗಣಿಸ 
ಬೇಕು ? 
೩. ವಿಜ್ಞಾನಿಯೊಬ್ಬ ಪರಿಪಕ್ವತೆ ಐದಿದ ಬಳಿಕವೂ ವಿಜ್ಞಾನಾನುಶೀಲನೆಯಲ್ಲಿ 

ನಿರತನಾಗಿರಲು ತನಗೆ ವಿಧಿಸಿಕೊಳ್ಳುವ ನಿಕಷಗಳೇನು ? 

X1. ಇಂಥ ನಿಕಷಗಳು ಜ್ಞಾತೃನಿಷ್ಠವೇ ? ಜ್ಞೇಯನಿಷ್ಠವೇ ? 

X11. ವಿಜ್ಞಾನಾನುಶೀಲನೆಯಲ್ಲಿ ಸೌಂದರ್ಯಶಾಸ್ತ್ರೀಯ ನಿಕಷಗಳು ಎಷ್ಟರಮಟ್ಟಿಗೆ 
ಪ್ರಸ್ತುತ ? 

XII]. ಸಮಾಜಕ್ಕೆ ತನ್ನ ಖುಣಸ೦ದಾಯಿಸಬೇಕೆ೦ಬ ಪ್ರಜ್ಞೆ ವಿಜ್ಞಾನಾನುಶೀಲನೆ 
ಯಲ್ಲಿ ಪ್ರಭಾವ ಬೀರುವುದೇ ? 

XIV. ವಿಜ್ಞಾನವನ್ನು ವಿಜ್ಞಾನಕ್ಕಾಗಿಯೇ ಅನುಶೀಲಿಸುವುದೆ೦ದರೇನು ಅರ್ಥ ? 

XV. ವಿಜ್ಞಾನಾನುಶೀಲನೆಯಲ್ಲಿ ಪೀಳಿಗೆಯ ತೀರ್ಪು (ಒಬ್ಬಾತನಿಗೆ ಇದೆ೦ದೂ 
ಗೊತ್ತಾಗದು) ಎಷ್ಟರಮಟ್ಟಿಗೆ ಒಂದು ಪ್ರಜ್ಞಾಪೂರ್ವಕ ಅಭಿಪ್ರೇರಣೆ ಆದೀತು ? 


೪. ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿ 


ಸತ್ಸ೦ಗತ್ಟೇ ನಿಸ್ಸ೦ಗತ್ಚಮ್‌ 
ನಿಸ್ಸ೦ಗತ್ಟೇ ನಿರ್ಮೋಹತ್ವಮ್‌ 
ನಿರ್ಮೋಹತ್ವೇ ನಿಶ್ಚಲ ತತ್ತ್ವಮ್‌ 
ನಿಶ್ಚಲ ತತ್ತೇ ಜೀವನ್ಮುಕ್ತಿ; 
--ಶ್ರೀ ಶಂಕರಾಚಾರ್ಯ 


ವಿಜ್ಞಾನದಲ್ಲಿ ಒಂದು ಸಮಸ್ಯೆ ಎದುರಾಗುತ್ತದೆ--ಸತ್ಸ೦ಗ. ಇದರಲ್ಲಿ ಮಗ್ನನಾದ 
ವನು ಇತರ ಸಮಸ್ಯೆಗಳನ್ನು ವರ್ಜಿಸಬೇಕು--ನಿಸ್ಫ೦ಗ. ಫಲವಾಗಿ ವಿಜ್ಞಾನಿ ಮೋಹ 
ದೂರನಾಗುತ್ತಾನೆ. -ನಿರ್ಮೋಹ. ಆಗ ಈತನಿಗೆ ಸಮಸ್ಯೆಯ ತಳದಲ್ಲಿರುವ ಬಲಗಳು 
ಮತ್ತು ಅಂತರಕ್ರಿಯೆಗಳು ಗೋಚರವಾಗುತ್ತವೆ--ನಿಶ್ಚಲತತ್ತ ಟಿ ಮುಂದಿನ 
ಸೋಪಾನವೇ ಸಮಸ್ಯೆಯ ಪರಿಹಾರ--ಜೀವನ್ಮುಕ್ತಿ. ವೈಜ್ಞಾನಿಕ ವಿಧಾನದ ನಾಲ್ಕು 
ಪ್ರಧಾನ ಮಜಲುಗಳಿವು. 

ಚ೦ದ್ರಶೇಖರ್‌ ಅವರು ದಿನಾ೦ಕ ೨೮ ನವಂಬರ್‌ ೧೯೮೯ರಂದು ರೂರ್ಕೀ 


೫೬ ಸಪ್ತಸಾಗರದಾಚೆಯೆಲ್ಲೋ . . . 


ಪೈಕಿ, ಸರಳರೇಖೆ ಮತ್ತು ವೃತ್ತ ಆದ ಮೇಲೆ, ಅತ್ಯ೦ತ ಮುಖ್ಯವಾದವು ದೀರ್ಥವೃತ್ತ 
ಮತ್ತು ಅತಿಪರವಲಯ. ಕೊನೆಯ ಎರಡು ವಕ್ರರೇಖೆಗಳು ಖಗೋಳ ಕಾಯಗಳ ಕಕ್ಸೆ 
ಗಳಲ್ಲಿ, ಕನಿಷ್ಠ ಪಕ್ಸ ತೀರ ಸನ್ನಿಕಟವಾಗಿಯಾದರೂ, ಮೈವೆತ್ತಿರುವುದನ್ನು ಕಾಣು 
ತ್ತೇವೆ.” 

ಐನ್‌ಸ್ಟೈನ್‌ ಮುಂದುವರಿಯುತ್ತಾರೆ : “ನಾವು ರೂಪಗಳನ್ನು ವಸ್ತುಗಳಲ್ಲಿ ಗುರುತಿ 
ಸುವುದಕ್ಕಿಂತ ಮೊದಲೇ, ಮಾನವಮತಿ ಸ್ವತಂತ್ರವಾಗಿ ಅವನ್ನು ರಚಿಸಿರಬೇಕೆಂದು 
ತೋರುತ್ತದೆ. ಕೇವಲ ಅನುಭವವೊಂದರಿಂದಲೇ 'ಜ್ಞಾನ ಪುಟಿಯದು, ಬದಲು, 
ಧೀಶಕ್ತಿಯ ಉಪಜ್ಜೆಗಳನ್ನು ವೀಕ್ಷಣೆಯ ಸಂಗತಿಗಳ ಜೊತೆ ಹೋಲಿಸುವುದರಿಂದ 
ಮಾತ್ರ ಪುಟಿಯುತ್ತದೆ ಎಂಬುದಕ್ಕೆ ಕೆಪ್ಪರನ ಈ ಅದ್ಭುತ ಸಾಧನೆ ಒಂದು ನಿರ್ದಿಷ್ಟ 
ಸು೦ದರ ನಿದರ್ಶನ.” 


Mars “181 Se 


Mars = ಮಂಗಳ 
ellipse = ದೀರ್ಫವೃತ್ತ 
radius vector =. ಅರೀಯ ಸದಿಶ 
second focus = ಎರಡನೆಯ ನಾಭಿ, 
ಒಂದನೆಯ ನಾಭಿಯಲ್ಲಿ ಸೂರ್ಯ ಇದೆ 


ಕೆಪ್ಲರ್‌ ತನ್ನ ವಿಸ್ತೀರ್ಣನಿಯಮ ಕುರಿತು (- ಅರೀಯಸದಿಶವು ಸಮ ಕಾಲಾಘಧಿಗಳಲ್ಲಿ ಸಮಸಲೆ 
ಗಳನ್ನು ರೇಖಿಸುತ್ತದೆ) ಬರೆದ : “ಕಕ್ಸೆಯಲ್ಲಿ ಬಿಂದುಗಳು ಅನಂತ ಸಂಖ್ಯೆಗಳಲ್ಲಿವೆಯೆಂದು 
ಗೊತ್ತಿದ್ದುದರಿಂದಲೂ, ತತ್ಕಾರಣವಾಗಿ, [ಸೂರ್ಯನಿಂದ ಬಿಂದುಗಳ]: ದೂರಗಳು ಅನಂತ ಸಂಖ್ಯೆ 
ಗಳಲ್ಲಿರುವುದರಿ೦ದಲೂ ಕಕ್ಸೆಯ ಸಲೆ [ವಿಸ್ತಿ ರ್ಣ] ಈ ದೂರಗಳ ಮೊತ್ತವನ್ನು ಒಳಗೊಂಡಿದೆ ಎಂಬ 
ಭಾವನೆ ನನಗೆ ಸ್ಪುರಿಸಿತು. ಏಕೆಂದರೆ, ಇದೇ ರೀತಿಯಲ್ಲಿ ಆರ್ಕಿಮಿಡೀಸ್‌ ಕೂಡ, ವೃತ್ತದ ಸಲೆಯನ್ನು 
ಅನಂತ ಸಮಿ ಿಭುಜಗಳಾಗಿ ವಿಭಾಗಿಸಿದ್ದನೆಂದು ನೆನಪಿಸಿಕೊಂಡೆ.” ಗ್ರಹಕಕ್ಸೆಗಳ ದೀರ್ಫು 
ವೃತ್ತೀಯ ಸ್ಪಭಾವದ 'ಬಗೆಗಿನ ತನ್ನ ನಿಯಮ ಕುರಿತು ಕೆಪ್ಪರ್‌ ಬರೆದ : “ಪದಗಳನ್ನು ಏಕೆ ಕಲಸು 
ಬೆರೆಸಲಿ ! ನಾನು ತಿರಸ್ಕರಿಸಿ ದೂರ ಓಡಿಸಿದ ನಿಸರ್ಗಸತ್ಯ, ಮತ್ತೆ ಸ್ಟೀಕರಿಸಲ್ಪ ಡುವ ಸಲುವಾಗಿ, 
ಛದ್ಮವೇಷ ಧರಿಸಿ ಹಿ೦ಬಾಗಿಲಿನಿ೦ದ ಕದ್ದು ಒಳಹೊಕ್ಕಿದೆ . .. ನಾನು ಚಿಂತಿಸಿದೆ, ಮತ್ತು ಶೋಧಿಸಿದೆ, 
ಗ್ರಹ ಏಕೆ ದೀರುವೃತ್ತೀಯ ಕ್ಸ ಯನ್ನು ಪುರಸ್ಕರಿಸುತ್ತಿದೆ ಎ೦ಬುದನ್ನು ಅರಿಯುವ ದಿಶೆಯಲ್ಲಿ 
ನಾನು ಹುಚ್ಚನಂತಾಗಿದ್ದೆ . 


ಈ ಉಲ್ಲೇಖನಾರ್ಹ ನಿರೂಪಣೆಯ ನಿಣಾ ರ್ಣಾಯಕ ಭಾಗವನ್ನು ಮತ್ತೊಮ್ಮೆ ಹೇಳ 
ಬಯಸುತ್ತೇನೆ : “ನಾವು ರೂಪಗಳನ್ನು ವಸ್ತು ಗಳಲ್ಲಿ ಗುರುತಿಸುವುದಕ್ಕಿ೦ತ ದಕ 
ಮಾನವಮತಿ ಸ್ಪತಂತ್ರವಾಗಿ ಅವನ್ನು ರಚಿಸಿರಬೇಕೆ೦ದು ತೋರುತ್ತ ದಃ 


ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿ ಬ 


ಐನ್‌ಸ್ಟೈನ್‌ ತಮ್ಮ ಸಾರ್ವತ್ರಿಕ ಸಾಪೇಕ್ಬತಾಸಿದ್ಧಾ೦ತವನ್ನು ಅಭಿವರ್ಧಿಸು 
ವಾಗಲೂ ಪ್ರಕಟವಾಗಿರುವುದು ಇದೇ ಮುಖವೆ೦ದು ಹೇಳಬಯಸುತ್ತೇನೆ : ಇದನ್ನು 
[ಸಾರ್ವತ್ರಿಕ ಸಾಪೇಕ್ಟತಾಸಿದ್ದಾ೦ತ] "ಊಹನಾತ್ಮಕ ಚಿಂತನೆಯ ಪರಮೋತೃಷ್ಣ 
ನಿದರ್ಶನ'ವೆ೦ದು ವರ್ಣಿಸಲಾಗಿದೆ. 

ನೂರಾಮೂವತ್ತಕ್ಕಿ೦ತಲೂ ಹೆಚ್ಚು ವರ್ಷಗಳ ಹಿಂದೆ, ಬರ್ನಾರ್ಡ್‌ ರೀಮಾನ್‌ 
ತಮ್ಮ ಒಂದು ಸ್ಮರಣಾರ್ಹ ಉಪನ್ಯಾಸದಲ್ಲಿ ಜ್ಯಾಮಿತೀಯ ಅಸ್ತಿವಾರಗಳನ್ನು 
ವಿಶ್ಲೇಷಿಸುತ್ತ, ದೇಶ [ಆಕಾಶ, ಸ್ಟೇಸ್‌] ಎನ್ನುವುದು ನಿಕಟಾತಿನಿಕಟವಾಗಿ ಸೇರಿರುವ 
ಬಿಂದುಗಳ ಭಾರೀ ರಾಶಿ ಅಲ್ಲ, ಬದಲು, ಅಂತರಬಂಧಿತವಾಗಿರುವ ದೂರಗಳು 
ಎಂಬ ತೀರ್ಮಾನಕ್ಕೆ ಬಂದರು ; ಅಲ್ಲದೇ ದೇಶದ ಈ ಮಾಪನೀಯ ಗುಣಗಳು 
ಅದರಲ್ಲಿರುವ ವಸ್ತುವಿನ ಮೊತ್ತಕ್ಕೆ ಕಾರಣರೀತ್ಯ ಸಂಬಂಧಿತವಾಗಿದೆಯೆಂದೂ ಹೇಳಿ 
ದರು. ಅವರೆಂದರು : 

ಆದ್ದರಿಂದ, ನಮ್ಮ ದೇಶಕ್ಕೆ ಆಧಾರವಾಗಿರುವ ವಾಸ್ತವತೆಯು ವಿವಿಕ್ತಬಹುಮಡಿಕೆ [ಮ್ಯಾನಿ 
ಫೋಲ್ಡ್‌] ಆಗಿ ರೂಪ ತಳೆದಿರಬೇಕಾಗುತ್ತದೆ, ಇದಲ್ಲವಾದರೆ ಮಾಪನೀಯ ಸಂಬಂಧಗಳ ಕಾರಣ 
ವನ್ನು ಅದರ [ವಾಸ್ತವತೆಯ] ಮೇಲೆ ವರ್ತಿಸುತ್ತಿರುವ ಬಲಗಳಲ್ಲಿ ಬಾಹಿರ೦ಗಿಕವಾಗಿ ಕಾಣಬೇಕಾಗು 
ತ್ತದೆ. 

ಭೌತಜಗತ್ತನ್ನು ವಿವರಿಸುವಲ್ಲಿ ಜ್ಯಾಮಿತಿಯ ಸಾಧ್ಯಪಾತ್ರ ಕುರಿತಂತೆ ಈ ಪರಿ 
ಕಲ್ಪನೆ ಇಟ್ಟುಕೊ೦ಡು ರೀಮಾನ್‌, ಯೂಕ್ಲಿಡನದಕ್ಕಿ೦ತ ಅಧಿಕ ಸಾರ್ವತ್ರಿಕವಾದ 
ಒ೦ದು ಜ್ಯಾಮಿತಿ ವ್ಯವಸ್ಥೆಯನ್ನು ಅಭಿವರ್ಧಿಸಿದರು. ಇದು ರೀಮಾನಿಯನ್‌ ಜ್ಯಾಮಿತಿ 
ಎಂದು ಪ್ರಸಿದ್ದವಾಗಿದೆ. 

ಸುಮಾರು ಅರುವತ್ತು ವಷಗಳ ತರುವಾಯದ ಕತೆ. ನ್ಯೂಟೋನಿಯನ್‌ ಗುರುತ್ವ 
ಸಿದ್ಧಾಂತದಲ್ಲಿ ಹುದುಗಿದ್ದ ಒಂದು ಪವಾಡವನ್ನೂ ಅದರಲ್ಲಿ ತಾವು ಗಮನಿಸಿದ್ದ 
ಒಂದು ಅಸಾ೦ಗತ್ಯವನ್ನೂ ಅರ್ಥವಿಸಲು ಐನ್‌ಸ್ಟೈನ್‌ ಪ್ರಯತ್ನಶೀಲರಾಗಿದ್ದರು. 
ಗುರುತ್ಪಾಕರ್ಷಣಕ್ಟೇತ್ರದಲ್ಲಿ ಸಮಸ್ತಕಾಯಗಳೂ ಸಮವಾಗಿಯೇ ವೇಗೋತ್ಕರ್ಷಿತ 
ಸುದ ಆ ಪವಾಡ. ಪೀಸಾ ನಗರದ ಮಾಲುಗೋಪುರದಲ್ಲಿ ಗೆಲಿಲಿಯೋ 
ಪ್ರತ್ಯಕ್ಷ ಪ್ರದರ್ಶಿಸಿದ ಪ್ರ ಸಿದ್ದ ಪ್ರಯೋಗ ಇದಕ್ಕೆ ನಿದರ್ಶನ. ಇದರ ಪ ಪ್ರಕಾರ ಜಡತ್ವ 
ಧಿ. ಬ ತೂಕ ತದ್ವತಾ। ಗಿರಬೇಕು. ಇದೊ೦ದು ಸುಪರಿಚಿತ ಸಂದಿಗ್ದ ಸಂಗತಿ. 
ಐನ್‌ಸ್ಟೈನ್‌- -ಆಗಮನಪೂರ್ವದಲ್ಲಿ ಇದರ ನೈಜ ಕಾರಣ ತಿಳಿದಿರಲಿಲ್ಲ. ಇನ್ನು 
ಅಸಾ೦ಗತ್ಯ. ನ್ಯೂಟನ್‌- ಅಭಿಗೃಹೀತದ ಪ್ರಕಾರ ' ಯಾವುದೇ ದೂರದಲ್ಲಿಯೂ 
ಗುರುತ್ವದ ಕಿ ಯೆ ತಾತ್‌ಕ್ಟ ಣಿಕ ಎ೦ದಿತ್ತು. ಆದರೆ ಇದು, ಯಾವ ಸ೦ಜ್ಞೆಯನ್ನೂ 
ಬೆಳಕಿನದಕ್ಕಿ ೦ತ ಅಧಿಕ ವೇಗದಲ್ಲಿ ಪ ಪ್ರಸರಿಸುವುದು ಅಸಾಧ್ಯವೆ೦ಬ ಐನ್‌ಸ್ಟೆ ಫನ್‌-ಮಿತಿಗೆ 
ವ್ಯತಿರಿಕ್ತವಾಗಿತ್ತು. ಈ ವಿರೋಧಾಭಾಸಗಳನ್ನು ಪರಿಹರಿಸುವಲ್ಲಿ ತಮಗೆ ರೀಮಾನ್‌ 
ಜ್ಯಾಮಿತಿಯು ಸಾರ್ವತ್ರಿಕ ಸಾಪೇಕ್ಷ ಕ್ಲಿತಾಸಿದ್ದಾ೦ತದ ಅಭಿವರ್ಧನೆಗೆ ಆದರ್ಶಪ್ರಾಯ 


೫೮ ಸಪ್ತಸಾಗರದಾಚೆಯೆಲ್ಲೋ . . 


ವಾಗಿ ಸಮರ್ಪಕವಾಗುವ ಒಂದು ಚೌಕಟ್ಟನ್ನು ಒದಗಿಸುವುದೆಂಬ ಸಂಗತಿ ಐನ್‌ಸ್ಟೃನರ 
ಅರಿವಿಗೆ ಬ೦ದಿತು--ಕೆಪ್ಪರನಿಗೆ ಗ್ರಹಚಲನೆಗಳನ್ನು ಅರ್ಥವಿಸಲು ಅಪಲ್ಲೋನಿಯಸನ 
ಜ್ಯಾಮಿತೀಯ ಕೃತಿಗಳು ಯುಕ್ತ ಚೌಕಟ್ಟು ಒದಗಿಸಿದುದಕ್ಕೆ ಭಿನ್ನ ನಿದರ್ಶನವಲ್ಲವಿದು. ' 

ಭೌತ ಸಿದಾ _೦ತವೊ೦ದನ್ನು ಸ೦ಸ್ಥಾ ಪಿಸಲು ಇದು ತೀರ ದುರ್ಬಲ ಹಂದರವೆಂದು 
ಐನ್‌ಸ್ಟೃನರ ಸಮಕಾಲೀನರಿಗೆ ಭಾಸವಾದರೂ, ಈ ಸಿದ್ಧಾ೦ತದ ಅಭಿವೃದ್ಧಿ ಮುಂದು 
ವರಿದಂತೆ, ಇದರ ಸತ್ತ ನಮ್ಮ ಕಲ್ಪನೆಗೆ ನಿಲುಕದ ಸಮೃದ್ಧಿ ಪ್ರದರ್ಶಿಸಿ ಬೆರಗು 
ಗೊಳಿಸಿದೆ. 

೨ 

ನಿಸರ್ಗದ “ಕಾರಣಶೀಲ'ಗಳನ್ನು (7೩5೦೫೩0105) ಅರಿಯುವುದರಲ್ಲಿ ನಮ್ಮ 
`ಅಸಾಮರ್ಥ್ಯ'ವನ್ನು (18801110) ಒಪ್ಪಿಕೊ೦ಡು, ವಿಜ್ಞಾನಕ್ಕೆ ಅನ್ಹಯವಾಗುವಂತೆ 
“ಜ್ಞಾನಾನುಶೀಲನೆ' (pursuit of knowledge) ಎ೦ಬ ಸಾಮಾನ್ಯ ಪದವನ್ನು ನಾವು 
ಹೇಗೆ ಅರ್ಥವಿಸಬೇಕು ? 

[ಈ ಹಂತದಲ್ಲಿ ಚ೦ದ್ರಶೇಖರ್‌ಅವರು pursuit ಎಂಬ ಇಂಗ್ಲಿಷ್‌ ಪದದ ಅರ್ಥ 
ಛಾಯೆಗಳನ್ನು ಚರ್ಚಿಸಿದ್ದಾರೆ. ಪ್ರಸಕ್ತ ಅನುವಾದದಲ್ಲಿ "ಅನುಶೀಲನೆ' ಪದವನ್ನು 
ಅದೇ ಧಾಟಿಯಲ್ಲಿ ವಿಶ್ಲೇಷಿಸಿದೆ : 

"ಅನುಶೀಲನೆ'ಯ ರೂಢ ಅರ್ಥಗಳಿವು : ಅಭಿಮುಖಚಲನೆ, ಹಗೆಯ ಎದುರು 
ಕಾಳೆಗ ಹೂಡಲು ತೆರಳುವುದು, ಅನುಸರಿಸಿ ಹೋಗುವುದು, ಅಭಿಸರಣೆ. "ಹರಿಣಾಭಿ 
ಸರಣ' ಎನ್ನುವಲ್ಲಿ ಜಿಂಕೆಯ ಬೇಟೆ ಎಂಬ ಅರ್ಥ ಸ್ಪುರಿಸುತ್ತದೆ. ಅಂದರೆ 
“ಅಲ್ಲೇನೋ ಒಂದು ಮರಸು ಕುಳಿತಿದೆ. ಅದು ಜಿಂಕೆ, ಹುಲಿ, ನಿಧಿ ಯಾವುದೂ 
ಆಗಬಹುದು. ಅದನ್ನು ಬೇಟೆಯಾಡಿ ವಶಪಡಿಸಿಕೊಳ್ಳುವುದು ನಮ್ಮ ಉದ್ದೇಶ.” ಈ 
"ಬೇಟೆ' ಕ್ರಿಯೆಯನ್ನು "ಅಭಿಸರಣೆ' ಧ್ವನಿಸುತ್ತದೆ. ಆ "ಇರುವುದರ' ಅರಿವು ನಮಗಿದೆ. 
ಅದರೆಡೆಗಿನ ಗಮನವೇ "ಅಭಿಸರಣೆ.' ಅಥವಾ "ಅನುಶೀಲನೆ.' ಹಾಗಾದರೆ "ಜ್ಞಾನಾನು 
ಶೀಲನೆ' ಎನ್ನುವಾಗ ಜ್ಞಾನ ಇರುವುದರ ಅರಿವು ನಮಗೆ ಪೂರ್ವಭಾವಿಯಾಗಿಯೇ 
ಇದೆ, ಹುಲಿಯನ್ನು ಬೆನ್ನಟ್ಟಿ ಹಿಡಿಯುವಂತೆ ಜ್ಞಾನವನ್ನು ಹಿಡಿಯುವುದು ನಮ್ಮ 
ಉದ್ದೇಶ ಎನ್ನಬಹುದೇ ? ಕನ್ನಡದ ಸಂದರ್ಭದಲ್ಲಿ 'ಅನುಶೀಲನೆ' ಹೆಚ್ಚು ಅರ್ಥ 
ಪೂರ್ಣವಾಗಿದೆ.] 

"ಜ್ಞಾನ'ದ ಅಡಿಯಲ್ಲಿ ನಾವು ಹೆಸರಿಸುವ ಕೆಲವು ವಿಷಯಗಳು--ಅ೦ದರೆ ಜ್ಞಾನದ 
ಕೆಲವು ಮುಖಗಳು--ಈ ವರ್ಗಕ್ಕೆ ಸೇರಿವೆಯೆ೦ಬುದು ನಿಜ. ಎಂದೇ, ಬಹಳ ಹಿ೦ದೆ 
ಸಂದು ಹೋದ ಫಾಸಿಲ್‌ ಉಳಿಕೆಗಳ ಅಥವಾ ಮಸಳಿಹೋದ ನಾಗರಿಕತೆಗಳ ಕುರುಹು 
ಗಳ ಶೋಧನೆ, ಅತ್ಯುನ್ನತ ಗಿರಿಶೃಂಗಗಳ ಆರೋಹಣ, ಇಲ್ಲವೇ ಗಭೀರ ಸಾಗರಗಳ 
ತಳಾನ್ವೇಷಣೆ ಎಲ್ಲವೂ ಉತ್ತುಂಗ ಮಾನವಾಭೀಷ್ಟೆಗಳ ಸಾಹಸಗಳೇ ಸರಿ. 

ಇಂತಿದ್ದರೂ ಒಬ್ಬ ಈಗಲೂ ಪ್ರಶ್ನಿಸಬಹುದು : ಹಾಗಾದರೆ ಜ್ಞಾನವನ್ನು ಸಿದ್ದಿಸಿ 


ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿ ೫೯ 


ಕೊಳ್ಳಬೇಕು ಎಂಬ ನಮ್ಮ ಅಭೀಪ್ಸೆಯ ಮನೋಧರ್ಮ ಎವರೆಸ್ಟ್‌ ಅಗ್ರವನ್ನು "ಅದು 
ಅಲ್ಲಿ ಇರುವುದರಿ೦ದ' ಏರಬೇಕು ಎಂಬ ಪರ್ವತಾರೋಹಿಯದಕ್ಕೆ ಸದೃಶವಾದುದೇ? 
ಉತ್ತರ ಹೌದು ಎಂದಾದರೆ--ಸ೦ಶೋಧನೆ ನಿಜಕ್ಕೂ ಅಜ್ಞಾತ ಕುರಿತ ಅನ್ವೇಷಣೆ, ನವ 
ಪ್ರಾ೦ತಗಳ ಅಸ್ಲಿತ್ತವೇ ನಮಗೆ ತಿಳಿದಿರದಾಗ ಅವುಗಳತ್ತ ಹಾದಿ ಕಡಿವ ಸಾಹಸ-- 
ಎಂದು ಮುಂತಾಗಿ ಯಾರಾದರೂ ಹೇಳಿದರೆ ನಾವು ಏನೆ೦ದು ಅರ್ಥಮಾಡಬೇಕು ? 
ಗ್ರಹಚಲನೆಗಳಿಗೆ ಸಂಬಂಧಿಸಿದಂತೆ ಶತಮಾನಗಳಿಂದಲೂ ಸ೦ಚಯನಗೊಂಡಿದ್ದ 
ವೀಕ್ಸಿತ ಮಾಹಿತಿಗಳ ಸುದೀರ್ಫ ಹಾಗೂ ಪ್ರಯಾಸಕರ ವಿಶ್ಲೇಷಣೆಯನ್ನು ಕೆಪ್ಲರ್‌ 
ತೊಡಗಿದಾಗ, ತಾನು ಆವಿಷ್ಕರಿಸಲಿದ್ದ ಸರಳ ನಿಯಮಗಳು ವಿವರಗಳ ಆ ಭೂರಿ 
ರಾಶಿಯಲ್ಲಿ ಹೂತುಕೊಂಡಿದ್ದುವೆ೦ಬ ಸಂಗತಿ ಆತನಿಗೆ ತಿಳಿದಿರಲಿಲ್ಲ. ಸೇಬುಹಣ್ಣಿನ 
ಕೆಡೆತ ಲಕ್ಷಿಸುವ ಮೊದಲು ನ್ಯೂಟನ್ನನಿಗಾದರೂ, ತಾನು ಅನಾವರಣಿಸಲಿದ್ದ ಚಲನೆ- 
ಮತ್ತು ಗುರುತ್ಪ್ಟಾಕರ್ಷಣ-ನಿಯಮಗಳ ನೆಲೆಯಲ್ಲಿ, ಕೆಪ್ಲರ್‌- ನಿಯಮಗಳನ್ನು 
ಇಷ್ಟೊ೦ದು ಸುಲಭವಾಗಿ ಗ್ರ ಹಿಸಬಹುದೆಂಬುದು ಗೊತ್ತೇ ಇರಲಿಲ್ಲ. 

ಪ್ರಾಯಶಃ ನಾನು ಅಪಲಪಿಸುತ್ತಿರುವೆನೆ೦ಬ ಟೀಕೆಗೆ ಒಳಗಾಗಬಹುದು. ಏಕೆಂದರೆ, 
ವಾಸ್ತವವಾಗಿ ಯಾರಾದರೂ ಒಂದು ಮಾತು ಹೇಳಬಹುದು : ವಿಜ್ಞಾನಾನುಶೀಲನೆ 
ಯಲ್ಲಿ--ಈ ಪದ ಸ೦ಯೋಜನೆಯನ್ನು ನೀವು ಕ್ಲಮಿಸುವಿರಾದರೆ--ಒಬ್ಬಾತ ತನ್ನ 
ಲಕ್ಷ್ಯವನ್ನು ಭೌತಿಕವಾದ ಇಲ್ಲವೇ ಮೂರ್ತವಾದ ಯಾವುದೋ ಒ೦ದರತ್ತ ಹೂಡುವು 
ದಿಲ್ಲ ; ಬದಲು, ನಿಸರ್ಗದ ಅತಿಮುಖ್ಯ ರುಜುಗಳಾದ ಆ ಕ್ರಮವನ್ನೂ ಸಾ೦ಗತ್ಯವನ್ನೂ 
ವಿಸ್ತರಿಸುವತ್ತ ಖಂಡಿತ ಹೂಡುತ್ತಾನೆ. ನಿಜಕ್ಕೂ ವಿಜ್ಞಾನಿಗೆ ನಿಸರ್ಗದಲ್ಲಿಯ ಕ್ರಮ, 
ಸಾ೦ಗತ್ಯ, ಏಕರೂಪತೆ ಮತ್ತು ನಿಸರ್ಗ ನಿಯಮಗಳ ವಿಶ್ವಾನ್ಹಯತೆ, ಪರ್ವತಾ 
ರೋಹಿಗೆ ಎವರೆಸ್ಟ್‌ ಅಗ್ರದಷ್ಟೇ, ನೈಜವಾದವು. ಅಮೂರ್ತ ಜ್ಞಾನದ ಇತರ ಶಾಖೆ 
ಗಳಲ್ಲಿಯೂ ಇದು ನಿಜ. 

ಹಾಗೆ೦ದ ಮಾತ್ರಕ್ಕೆ ನಮ್ಮ ಜ್ಞಾನಪಿಪಾಸೆಗೆ ಲಭಿಸುವುದು ಇಷ್ಟು ಮಾತ್ರವೇ ? 
ಉದಾಹರಣೆಗೆ, ನೂತನ ಜ್ಞಾನವನ್ನು ನಾವು, ಇದರಲ್ಲಿ ಇತರರು ಭಾಗಿಗಳಾಗುವಷ್ಟರ 
ಮಟ್ಟಿಗೆ ಮಾತ್ರವಲ್ಲ, ಇನ್ನೂ ಇತರರು ಇದನ್ನು ಮಾನವಸ೦ತೋಷ ಅಥವಾ 
ಕಲ್ಯಾಣಾರ್ಥ ಕೂಡ ಉಪಯೋಗಿಸುವುದು ಸಾಧ ್ಯವಾಗುವಷ್ಟರ ಮಟ್ಟಿಗೆ ಪರಿಮಾಣೀ 
ಕರಿಸಲು ಆಶಿಸುವೆವೇ ? ಸರಿ, ಅದು ನಮ್ಮ ಆಶಯವಾಗಿದ್ದರೆ, ಆಗ ಒಬ್ಬಾತನ ಸ್ವಂತ 
ಪರಿಗ್ರಹಣದ ಸುಧಾರಣೆ ಮತ್ತು ದರ್ಶನದ ವಿಸ್ತರಣೆ ಕುರಿತ೦ತೆ ನಾವೇನು ಮೌಲ್ಯ 
ನಿಗದಿ ಮಾಡುತ್ತೇವೆ ? ನ್ಯೂಟನ್‌ ಬಗ್ಗೆ ವರ್ಡ್ಸ್‌ವರ್ತ್‌ ಬರೆದಿರುವ ಪ ಪ್ರಸಿದ್ದ ಪಂಕ್ತಿ 
ಗಳಲ್ಲಿ ನಿಜ ಬೂ ಇಲ್ಲ ವೇ ? 

ಚಿಂತನೆಯ ವಿಚಿತ್ರ ಫಾಟಲದ ಮೂಲಕ ಏಕಾಂಗಿಯಾಗಿ ಸದಾ ಯಾನಿಸುತ್ತಿರುವ ಒಂದು 
ಮಹಾಮತಿಯ ಕಾಠಿಣ್ಕಾ ೦ಕ* 


ನಿಜಕ್ಕೂ ಪರಮೋತ್ಯಷ್ಣ ಕಲಾವಿದರು ಮಹೋನ್ನತ ಪಕ್ವತೆ ಐದಿದಾಗ ತಮ್ಮೊಳಗೇ 


೬೦ ಸಪ್ತಸಾಗರದಾಚೆಯೆಲ್ಲೋ . . . 


ತಾವು ಮುದುಡಿಕೊ೦ಡರೆ೦ಬುದಕ್ಕೆ ಸಾಕಷ್ಟು ಪುರಾವೆಗಳು೦ಟು. ಉದಾಹರಣೆಗೆ, 
ಶೇಕ್‌ಸ್ಪಿಯರನ ಕೊನೆ ವರ್ಷಗಳ ನಾಟಕಗಳನ್ನು ಕುರಿತು ಟಿ. ಎಸ್‌. ಈಲಿಯಟ್‌ 
ಬರೆದಿರುವ ವಿಮರ್ಶೆ ಹೀಗಿದೆ : 

ಜೀವನ ಪರಿಕ್ರಮಣದಲ್ಲಿ ಅಭಿವರ್ಧನೆ ಅಷ್ಟೊಂದು ಅಗಾಧ ವಿಸ್ಮಯಕರವಾಗಿದ್ದ 
ಶೇಕ್‌ಸ್ಪಿಯರನ೦ಥ ಒಬ್ಬನ ಕೃತಿ, ಹ್ಯಾಮ್ಲೆಟ್‌ನಲ್ಲಿಯಂತೆ, ಅತ್ಯಧಿಕ ಸಂಖ್ಯೆಯ ಜನರ ಕಲ್ಪನೆ 
ಯನ್ನೂ ಭಾವವನ್ನೂ ಗರಿಷ್ಠಸಾಧ್ಯ ತಳದವರೆಗೂ ಸ್ಪರ್ಶಿಸಬಲ್ಲ ಆ ಪರ್ವಜಿ೦ದುವನ್ನು ತಲಪಬೇಕು, 
ತದನ೦ತರ, ತನ್ನ ಪಥದಲ್ಲಿ ಭೂಮಿಯನ್ನು ಸಮೀಪಿಸಿ ಮತ್ತೆ ದೂರ ದೂರ ಸಾಗುವ ಧೂಮಕೇತುವಿ 
ನಂತೆ, ಆತ ಕ್ರಮೇಣ ನಮ್ಮ ದೃಷ್ಟಿಕ್ಸೇತ್ರದಿ೦ದ ಹಿಂದೆ ಹಿಂದೆ ಸರಿಯುತ್ತ ಸ್ವಂತ ಖಾಸಗಿ 
ನಿಗೂಢತೆಯೊಳಗೆ ಮರೆಯಾಗಲು ತೊಡಗಬೇಕು ಎನ್ನುವಲ್ಲಿ ನಿಸರ್ಗದ ಯಾವುದೋ ನಿಯಮ 
ನಿಹಿತವಾಗಿದೆ ಎ೦ದು ನನಗನ್ನಿಸುತ್ತದೆ. 


ಶೇಕ್‌ಸ್ಪಿಯರ್‌ ಬಗ್ಗೆ ಟಿ. ಎಸ್‌. ಈಲಿಯಟ್‌ ಏನು ಹೇಳಿರುವರೋ ಅದು ಅಷ್ಟೇ 
ಸಮರ್ಪಕವಾಗಿ ಬೇಥೋವನ್‌ನಿಗೂ ಅನ್ವಯವಾಗುತ್ತದೆ. ಆತನ ಕೊನೆಯ ವರ್ಷಗಳ 
ಕೃತಿಗಳಲ್ಲಿ, ತತ್ರಾಪಿ ಕೊನೆಯ ವರ್ಷಗಳ ಚತುಷ್ಕಗಳಲ್ಲಿ, ಬೇತೋವನ್‌ ನಿಜಕ್ಕೂ 
“ಚಿಂತನೆಯ ವಿಚಿತ್ರ ಸಾಗರಗಳ ಮೂಲಕ ಏಕಾಂಗಿಯಾಗಿ ಯಾನಿಸುತ್ತಿದ್ದ'-- 
ವಾಸ್ತವವಾಗಿ ತನ್ನ ವೈಯಕ್ತಿಕ ದರ್ಶನವನ್ನು ವಿಸ್ತರಿಸುವ ಸಲುವಾಗಿ ಯಾನಿಸುತ್ತಿದ್ದ. 

ತಮ್ಮ ವೈಯಕ್ತಿಕ ದರ್ಶನ ವಿಸ್ತರಿಸುವ ಸಲುವಾಗಿ ಮಹೋನ್ನತ ಮತಿಗಳು 
ಹೂಡುವ ಈ ಪ್ರಯತ್ನ ನ್ಯೂಟನ್‌ಅವರ ಪ್ರಿಫ್ಟಿಪಿಯಾದ ಏಕಾ೦ತತೆಯಲ್ಲಿ ಹಾಗೂ 
ಸ್ತರೀಕೃತ, ಶೀತಳ ಶೈಲಿಯಲ್ಲಿಯೂ ನಿಹಿತವಾಗಿದೆ ಎಂದು ನನ್ನ ನಂಬಿಕೆ. ವಿಶ್ವಕುರಿತು 
ನ್ಯೂಟನ್‌ಅವರ ದರ್ಶನದಲ್ಲಿಯಂತೆಯೇ ಈ ಗ್ರಂಥವು ಸಾರಾ೦ಶರೂಪಕ್ಕಿಳಿಸಿ 
ವ್ಯವಸ್ಥೆ ಗೊಳಿಸಿರುವ ಅವರ ಆವಿಷ್ಕಾರಗಳ ಯುಗಪ್ರವರ್ತಕ ಗುಣದಲ್ಲಿಯೂ 
ಪ್ರಿಪ್ಸಿಪಿಯಾದ ಚಿರಂತನ ಮೌಲ್ಯ ನಿಹಿತವಾಗಿದೆ. 


೩ 

ಇನ್ನು ಕೊನೆಯದಾಗಿ ವಿದ್ವತ್ಪೂರ್ಣ ಸಾಹಸೋದ್ಯಮಗಳಲ್ಲಿ ಒಬ್ಬಾತನ 
ಸ೦ತೃಪ್ತಿಯ ಸೆಲೆಗಳನ್ನು ಪರಿಗಣಿಸಲು ಅಪೇಕ್ಬಿಸುತ್ತೇನೆ. 

ವಿದ್ವತ್ತಿಗೆ ಪ್ರದಾನವಾಗುವ ಪ್ರಶಸ್ತಿ ಪುರಸ್ಕಾರಗಳೆ೦ದರೆ ಪರಮಗಣ್ಯತೆ ಮತ್ತು 
ಸಾರ್ವಜನಿಕ ಸನ್ಮಾನಗಳು ಎಂಬ ಭಾವನೆಯನ್ನು, ಪ್ರಾಯಶಃ ಆರಂಭದಲ್ಲಿಯೇ 
ನಾನು, ಅಧಿಕಾರವಾಣಿಯಿಂದ ತೊಡೆದು ಹಾಕಬೇಕು. ಹರ್ಮನ್‌ ಹಸ್‌ಅವರ 61s 
Bead Gameನಲ್ಲಿ ಬರುವ ಕ್ಯಾಸ್ಟಾಲಿಯಾದ ವರಿಷ್ಠ ಬುದ್ದಿ ಶ್ರೀಮ೦ತರು ಅವನ್ನು 
ನಿರಾಕರಿಸಲು ಕಲಿತಿದ್ದರು. ಕೊನೆಯಲ್ಲಾದರೂ ಒಬ್ಬಾತ ಅವನ್ನು ವರ್ಜಿಸಿಯೇ 
ತೀರುತ್ತಾನೆ, ಕನಿಷ್ಠ ಪಕ್ಸ, ಅವುಗಳಿಗೆ ಅತೀತನಾಗಿಯಾದರೂ ಇರಬೇಕಾಗುವುದೆ೦ದು 
ಭಾವಿಸುವನೆ೦ಬುದು ನನ್ನ ಊಹೆ. ಆದರೆ ಈ ವಿಷಯ ಅಷ್ಟೇನೂ ಸರಳವಲ್ಲ. ನಾವು 
ಯಾರೂ ನಮ್ಮ ಗೌರವಭಾಜನರಾಗಿರುವ ಸಹಕಾರ್ಯಕರ್ತರ ಅನುಮೋದನೆಗೆ ಸ್ವಲ್ಪ 


ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿ ಫ್‌ 


ಮಟ್ಟಿಗಾದರೂ ಸ್ಪ೦ದಿಸದಿರುವಷ್ಟು ಮಾನವಸ೦ವೇದನಶೂನ್ಯರು ಅಲ್ಲ. ಇನ್ನು ನಾವು 
ನಮ್ಮ ಸಾಮರ್ಥ್ಯಮಿತಿ ಪರ್ಯಂತ ಛಲಬಿಡದೆ ಕ್ರಿಯಾಶೀಲರಾಗಿರುವ ತನಕ 
ಮುಂಬರಲಿರುವ ಪೀಳಿಗೆಗಳು, ನಮಗೆ ಸಲ್ಲಬೇಕಾದ ನಮ್ರ ಸ್ಥಾನಗಳನ್ನು ನಿಗದಿ 
ಮಾಡಿಯೇ ಮಾಡುತ್ತವೆಂದು ನಾವೆಲ್ಲರೂ, ನಮ್ಮ ನಮ್ಮ ಕ್ರಮಗಳಲ್ಲೇ, ಆಶಿಸುವೆ 
ವೆಂದು ಕೂಡ ಭಾವಿಸಿದ್ದೇನೆ. 

ಆದರೆ ಭವಿಷ್ಠ ಮರುಕಶೂನ್ಯವಾಗಿರುವುದು ಸಾಧ್ಯ. ಇಂಗ್ಲಿಷ್‌ ವರ್ಣಚಿತ್ರಕಾರ 
ಸರ್‌ ಜೋಶುವಾ ರೇನಾಲ್ಡ್‌ ಬಗ್ಗೆ ಜಾನ್‌ ರಸ್ಕಿನ್‌ ಎಸೆದಿರುವ ಟೀಕೆಯನ್ನು 
ಗಮನಿಸಬಹುದು : 

ಸರ್‌ ಜೋಶುವಾ ಅವರು ಮಡೊನ್ನಾ ಚಿತ್ರಗಳನ್ನು [ಕನ್ಯಾಮೇರಿ]”” ಏಕೆ ಕುಂಚಿಸಲಿಲ್ಲ, 
ಕುಂಚಿಸಲು ಶಕ್ತರಾಗಲಿಲ್ಲ, ಅಥವಾ ಮುಂದಾಗಲಿಲ್ಲ ? ಇರಲಿ ! ಇಂಥ ವರ್ಣಚಿತ್ರಕಾರರ ತಾರತಮ್ಮ 
ವಿವೇಕವನ್ನೂ ಸರಳ ಹೃದಯವನ್ನೂ ಮೆಚ್ಚುತ್ತೇವೆ, ನಿಜ. ಆದರೆ ಮೃದು ಮಧುರ ತಾರತಮ್ಮ 
ವಿವೇಕವನ್ನು ಅತ್ಯುನ್ನತ ಸದ್ಗುಣವೆ೦ದೇನೂ ನಾವು ಭಾವಿಸಿಲ್ಲ. ಅದೇ ವೇಳೆ, ಕ್ಷುಲ್ಲಕರನ್ನು ಮೆಚ್ಚಿಸು 
ವುದು ಉತ್ಕೃಷ್ಟ ಯಶಸ್ಸೆ೦ದು ಕೂಡ ತಿಳಿದಿಲ್ಲ. ವರ್ಣಚಿತ್ರಕಾರನಲ್ಲಿ ಬಹುಶಃ ಯಾವುದೋ ವಿಚಿತ್ರ 
ದೌರ್ಬಲ್ಯವಿದೆ, ಮತ್ತು ಆತನ ಯುಗದಲ್ಲಿ ಘಾತಕ ದೋಷವಿದೆ. ಎ೦ದೇ ಇಂಥವರ ಅತ್ಯುನ್ನತ 
ಕೃತಿಯ ಮಾದರಿಗಳು ಸೌಂದರ್ಯದ ಅಥವಾ ಸತ್ಯದ ಪರಮೋಚ್ಚ ಸಿದ್ಧಿಯ ಒ೦ದು ಬಗೆಯಾದೀ 
ತೆ೦ದು ನಿರೀಕ್ಷಿಸು ವಾಗ ಅಂಥ ಯಾವ ಮತಧಾರ್ಮಿಕ ಇಲ್ಲವೇ ಶೌರ್ಯ ಪ್ರದರ್ಶಕ ಅಭಿವ್ಯಕ್ತಿ 
ಅಲ್ಲಿರುವುದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಬದಲು, ಭಕ್ತಿಪೂರ್ವಕವಾಗಿ ಅದನ್ನು ಮಡೊನ್ನಾ ಡೈ 
ಸಾನ್‌ ಸಿಸ್ಟೊ ಎಂದು ಹೆಸರಿಸಿರುವುದು ಕಾಣಬರುತ್ತದೆ. ಇಂಥ ಒಂದು ಚಿತ್ರ ತೀರ ವಿನೀತವಾಗಿ 
“ಕೋಳಿಮರಿಗಳಿಗೆ ಉಣಿಸೂಡುತ್ತಿರುವ ಶ್ರೀಮತಿ ಪೆಲ್ಲಾಮ್‌'' ಎಂದು ಪಿಸುಗುಟ್ಟೀತು ಮಾತ್ರ ! 

ಮಡೊನ್ನಾಳ ವರ್ಣಚಿತ್ರವನ್ನು ಕು೦ಚಿಸಬಲ್ಲ ಕಲಾಮಟ್ಟವನ್ನು ತಾನೆಂದೂ ಐದ 
ಲಾರೆ ಎಂಬ ಪ್ರಜ್ಞೆ ಒಬ್ಬಾತನಿಗೆ ಮೂಡಿದುದಾದರೆ ಆತನ ಸ೦ತೃಪ್ತಿಗಳೇನು ? 
ಪುರಸ್ಕಾರಗಳೇನು ? ಒಬ್ಬಾತನಿಗೆ ವಿರಳ ಸ೦ದರ್ಭಗಳಲ್ಲಿ ಅತ್ಯಲ್ಪ ಕ್ಷಣಕಾಲ ಸ್ಟುರಿ 
ಸುವ ಅ೦ತರ್ದ್ಯಷ್ಟಿಯಲ್ಲಿ ಅವನ್ನು ಎಣಿಸಬೇಕಾದೀತೆಂದು ಭಾವಿಸಿದ್ದೆ ನೆ. ಒಬ್ಬಾತ 
ಮಡೊನ್ನಾಳನ್ನು ಚಿತ್ರಿಸುವ ಕಲಾಮಟ್ಟ ಿವನ್ನು ಎಂದೂ ತಲಪದಿರಬಹುದು. ಆದರೆ 
ಶ್ರೀಮತಿ ಪೆಲ್ಹಾಮ್‌ಳ ಮುಖದ ಮೇಲೆ ಆಕೆಯ ಬದುಕಿನ ಜ೦ಜಡಗಳು ಕೆತ್ತಿರುವ 
ನಿಷ್ಠುರ ರೇಖೆಗಳನ್ನು ಚಿತ್ರಪಟದಲ್ಲಿ ಸೆರೆಹಿಡಿಯುವ ವೇಳೆ, ಪ್ರಾಯಶಃ , ಆ ವರ್ಣ 
ಚಿತ್ರಕಾರನಿಗೆ ಮನುಷ್ಯದ೦ದುಗದ ಬಗ್ಗೆ ಹಠಾತ್‌ ಅ೦ತರ್ದ್ಯಷ್ಟಿ ಮಿಂಚುವುದೂ 
ಇದನ್ನು ಆತ ತನ್ನ ಜೀವಮಾನಪೂರ್ತಿ ುರುಸಹಾಹಪರೂ ಸಾಧ್ಯ. ಸೃಜನಶೀಲ 

ಪ್ರಯತ್ನದ ಇತರ ಎಲ್ಲ ರಂಗಗಳಲ್ಲಿಯೂ ಇದು ಹೀಗೆಯೇ. 

ಒಬ್ಬಾತನ ಜೀವನಪ್ರಯಾಣದಲ್ಲಿ ಆತ ಅನುಭವಿಸುವ ವಿರಳ ದೀಪ್ತಿಕ್ಷಣಗಳು 
ಆತನಿಗೆ ಲಭಿಸಿದ ಅನರ್ಫ್ಯು ಪಾರಿತೋಷಿಕಗಳೆ೦ಬುದನ್ನು ಒಪ್ಪ ಶಿಬಹುದಾದರೂ ಇನ್ನೂ 
ಆತ ಕ್ಷೋಭಿತನಾಗಿಯೇ ಇರುತ್ತಾನೆ. ಕಾರಣವೇನು ? ಈಗಲೂ ಒಬ್ಬ ಪ್ರಶ್ನಿಸಬಹುದು: 
ಆ ವ್ಯಕ್ತಿ ತನ್ನ ಗತ ದೀಪ್ತಿಕ್ಚಣಗಳ ಸ ೬ರಣೆಯಲ್ಲಿ ಮಾತ್ರ ಬದುಕಿ ಉಳಿದಿರುವ ಶಿಕ್ಷೆ 


ಬ ಸಪ್ತಸಾಗರದಾಚೆಯೆಲ್ಲೋ . . . 


ಅನುಭವಿಸಬೇಕೇ ? ನನಗೆ ಭಾಸವಾಗುವಂತೆ ಇದಕ್ಕೆ ಉತ್ತರ : ಇಂಥ ಶಿಕ್ಷೆಗೆ ಒಬ್ಬಾತ 
ಬಲಿ ಆಗದಿರಬೇಕಾದರೆ, ಆತ ತನ್ನ ವಿಸೃತ ಮತ್ತು ಸುಧಾರಿತ ಪರಿಗ್ರಹಣದಲ್ಲಿ, 
ಶಾ೦ತಮನದಿ೦ದ ಚಿ೦ತನಶೀಲನಾಗಿರಬಲ್ಲ೦ಥ ಒಂದು ಆಕರವನ್ನು ಅರಸಬೇಕು, 
ಅರ್ಥಾತ್‌ “ಚಿಂತನೆಯ ವಿಚಿತ್ರ ಸಾಗರಗಳ ಮೂಲಕ ಏಕಾ೦ಂಗಿಯಾನ.' ಆದರೆ 
ಹರ್ಮನ್‌ ಹೆಸ್‌ 61೩55 Bd 6aಊeನಲ್ಲಿ ಜೋಸೆಫ್‌ ನೆಕ್ಟ್‌ನ ಪಾತ್ರರೂಪಣೆ 
ಗೈಯುವಾಗ, ಮನೋವೇಧಕವಾಗಿ ವಿವರಿಸಿರುವಂತೆ, ಇದು ಕೂಡ ಸದಾ ಸಾಧ್ಯ 
ವಾದೀತೆ೦ದೇನೂ ಇಲ್ಲ. 

Glass Bead Game ಓಬ್ಬ ಯುವಕನ ಸುತ್ತ ಹೆಣೆದಿರುವ ಅದ್ಭುತ ಕತೆ. ಯೌವನ 
ದಲ್ಲಿ ಈತನ ಅಭೀಪ್ಸೆ ಕ್ಯಾಸ್ಟಾಲಿಯಾದ ಆದರ್ಶಗಳ ಸಾಧನೆ. ಕಾಲಸಂದಂತೆ ಈತ 
ಸುಪ್ರೀಮ್‌ ಮ್ಯಾಜಿಸ್ಟರ್‌ ಲೂಡಿ [ವರಿಷ್ಠ ಬುದ್ದಿ ಶ್ರೀಮ೦ತ] ಅಂತಸ್ತಿಗೆ ಏರುತ್ತಾನೆ. 
ಆದರೆ ಕೊನೆಯಲ್ಲಿ, ತೀರ ಸ೦ದೇಹಬಾಧಿತನಾಗಿ, ಅಧಿಕಾರತ್ಕಾಗ ಮಾಡುತ್ತಾನೆ, 
ತಾನಾಗಿಯೇ ಕ್ಯಾಸ್ಟಾಲಿಯಾದಿ೦ದ ದೇಶಬಭ್ರಷ್ಟನಾಗುತ್ತಾನೆ--ಸ್ಟಿಸ್‌ ಸರೋವರ 
ವೊಂದರಲ್ಲಿ ಮುಳುಗಿಹೋಗಲೋ ಎಂಬಂತೆ. 

ತನ್ನಲ್ಲಿ ಅಂತರ್ಗತವಾಗಿರುವ ಮತ್ತು ಬಹುತೇಕ ಉಲ್ಲಂಘಸಲಾಗದಿರುವ 
ಸೀಮಿತಗಳ ಬಗ್ಗೆ ಒಬ್ಬನಿಗೆ ಪೂರ್ಣ ಅರಿವು ಇದ್ದರೂ ಆತ ಇವನ್ನು ಕಡೆಗಣಿಸಿ 
ವೈದುಷ್ಯಕ್ಕೆ, ಮತ್ತು ನಿರಂತರ ಕ್ರಿಯಾಶೀಲತೆಯ ಅಧಿಕವೈಫಲ್ಯಗಳ ಹಾಗೂ ಕಡಿಮೆ 
ಕಡಿಮೆ ಯಶಸ್ಪುಗಳ ಜೀವನಕ್ಕೆ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದು ಏಕೆ? ಈ 
ಪ್ರಶ್ನೆಯನ್ನು ಈಗ ನೇರವಾಗಿ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಆ ಉತ್ತರ ಟಿ. ಎಸ್‌. 
ಈಲಿಯಟ್‌ ತಮ್ಮ Confidential Clerkನಲ್ಲಿ ಕೊಟ್ಟಿರುವ ತೆರದಲ್ಲಿದೆ : 

ಇದು ವಿಚಿತ್ರ, ಅಲ್ಲವೇ 
ಮನುಜ ತನ್ನ ಅಳವಿನೊಳಗೆ 
ಬರದ ಕಜ್ಜಗೈಯಲೆನುತ 
ತಹತಹಿಸುತ್ತಿರುವುದು ? 

ಅನುವಾದ ಮುಗಿಯಿತು 


ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿವುದೆ ಜೀವನ ?--ಅಡಿಗ 
x ೫ ೫ ೫ 

ವಿಜ್ಞಾನ, ವಿಜ್ಞಾನಿ, ವಿಜ್ಞಾನಾನುಶೀಲನೆ ಮು೦ತಾದವನ್ನು ಕುರಿತ೦ತೆ ಚ೦ದ್ರ 
ಶೇಖರರ ಚಿಂತನೆಗಳು ಏನೆಂಬುದನ್ನು ಮೇಲಿನ ಎರಡು ಉಪನ್ಯಾಸಗಳಿಂದ ಸ್ವಲ್ಪ 
ಮಟ್ಟಿಗಾದರೂ ತಿಳಿಯಬಹುದು. 

ಮಾನವಮತಿ ನಿಸರ್ಗದ ಜೊತೆ ಕಾರ್ಯ-ಕಾರಣ ಪಾತಳಿಯಲ್ಲಿ ಅ೦ತರವರ್ತಿಸಿ 
ದಾಗ ವಿಜ್ಞಾನ ಮೈದಳೆಯುತ್ತದೆ. ನೈಸರ್ಗಿಕ ವಿದ್ಯಮಾನಗಳಿಗೆ ಪುರಾವೆ, ಪ್ರಯೋಗ, 
ತರ್ಕ, ಅಂತರ್ಬೊಧೆ ಹಾಗೂ ಸಾಧನೆ ಸಹಿತ ಬರೆದ ಭಾಷ್ಯವಿದು. ಇಂಥ ಕಾರ್ಯ 


ವಿಜ್ಞಾನ ಮತ್ತು ವೈಜ್ಞಾನಿಕ ದೃಷ್ಟಿ ca 


ದಲ್ಲಿ ಮಗ್ನನಾಗಿರುವಾತ ವಿಜ್ಞಾನಿ. ವ್ಯಕ್ತಿ ಇಲ್ಲಿ ಕೇವಲ ನಿಮಿತ್ತ, ನೈಸರ್ಗಿಕ ಕ್ರಿಯೆ 
ಗಳನ್ನು ತಾರ್ಕಿಕವಾಗಿ ವಿವರಿಸಬಲ್ಲ ಮಾಧ್ಯಮವಾಗಿ ಮಾತ್ರ ಆತನ ಪಾತ್ರ. ನಿಸರ್ಗ 
ವನ್ನು ಅದು ಹೇಗೆ ಇದೆಯೋ ಹೇಗೆ ವರ್ತಿಸುವುದೋ ಹಾಗೆ ಅಭ್ಯಸಿಸಿ ಆ ಎಲ್ಲ 
ಚಟುವಟಿಕೆಗಳ ತಳಾ೦ತರ್ಗತ ಸೂತ್ರಗಳನ್ನು ಶೋಧಿಸುವುದು ಮತ್ತು ಮಂಡಿಸು 
ವುದು ವಿಜ್ಞಾನದ ಕಾರ್ಯ. ನಿಸರ್ಗಕ್ಕೆ ಮನವಿಲ್ಲ. ಮರುಕವೂ ಇಲ್ಲ. “ಅಂತಕನ 
ದೂತರಿಗೆ ಕಿಂಚಿತ್ತು ದಯವಲ್ಲ.” ಆದ್ದರಿಂದ ಅದು ವಿಜ್ಞಾನಿಯ ಯಾವ ಆಸೆ 
ಆಕಾಂಕ್ಸೆಗಳಿಗೂ ರಾಗಭಾವಗಳಿಗೂ ಸ್ಪ೦ದಿಸದು. ಅದರದೇ ನಿಯಮಬಂಧಿತವಾಗಿ 
ಇರುವುದೇ ಅದರ ಸ್ವಭಾವ. 
ವಿಜ್ಞಾನಕಾರ್ಯದಲ್ಲಿ ಮಗ್ನನಾಗಿರುವ ವಿಜ್ಞಾನಿಗೆ ಒ೦ದು ಸಂಗತಿಯಂತೂ ಖಾತ್ರಿ: 

ಸೋಲು ! ಗೆಲವು ? ವಿರಳಾತಿವಿರಳ, ಅಲ್ಲಿಯೂ ತಾತ್ಕಾಲಿಕ. ಅಂದ ಮೇಲೆ ನಿಸರ್ಗದ 
ಜೊತೆಗಿನ ಈ ಅಸಮ ಕ್ರೀಡೆಯಲ್ಲಿ ಹತಾಶೆಯೇ ನಿತ್ಯಸ೦ಗಾತಿ. ಹಾಗಾದರೆ ಈ 
ಕಾರ್ಯದಲ್ಲಿ ಅದೇಕೆ ಆತ ಅಷ್ಟೊಂದು ಆವೇಶತಪ್ಪನಾಗಿ ಭಾಗಿ ಆಗುತ್ತಾನೆ ? 
ಕಾರ್ಯಮಗ್ನತೆಯಿ೦ದ ಪ್ರಾಪ್ತವಾಗುವ ಚಿತ್ರೈಕಾಗ್ರತೆ, ಖತದ ಕಿ೦ಚಿದ೦ಶವನ್ನಾ 
ದರೂ ತಾನು ಗ್ರಹಿಸಿ ಅರ್ಥವಿಸಿಯೇನೆ೦ಬ ಆಶಯ, ತಾನು ತಪ್ಪು ಹಾದಿ ತುಳಿದಿಲ್ಲ 
ವೆ೦ಬ ಭರವಸೆ ಒದಗಿಸುವ ಧೈರ್ಯ, ಆಗ ಈಗ ಅನಿರೀಕ್ಷಿತವಾಗಿ ಮಿಂಚುವ ಅಂತ 
ರ್ದ್ಯಷ್ಟಿಗಳು, ವಿಜ್ಞಾನವಾಹಿನಿಗೆ ಯತ್ಕಿಂಚಿತ್ತು ಹನಿಯನ್ನಾದರೂ ತಾನು ಪ್ರೋಕ್ಟಿಸಿ 
ರುವೆನೆಂಬ ಕೃತಾರ್ಥ ಭಾವ ಮುಂತಾದ ಅಮೂರ್ತ ಅನುಭವಗಳೇ ಆತನ ನೈಜ 
ಅಭಿಪ್ರೇರಕಗಳು, ಹಿಮಾಲಯದ ಬುಡದಲ್ಲಿ ಬ ್ರಿಹ್ಮಪುತ್ರಾನದಿಯ ದಡದಲ್ಲಿ ಅಥವಾ 
ಕಡಲ ಕಿನಾರೆಯಲ್ಲಿ ನಿಂತಾಗ ನಮ್ಮಲ್ಲಿ ಮೂಡುವ ಭಾವವೇನು ? ನಾನು ಕ್ಲುದ್ರಾತಿ 
ಕ್ಷುದ್ರ ನಿಜ ಆದರೂ ಈ ಮಹದತಿಮಹತ್ತಿನ ಎದುರು ನಿಂತಿರುವೆನಲ್ಲ ಎಂಬ 
ಸಂತೃಪ್ತಿ. ಜಿ. ಎಸ್‌. ಶಿವರುದ್ರಪ್ಪನವರು ಬರೆದಿರುವಂತೆ 

ಯಾರು ಕೊಟ್ಟರೋ ಬಾನಿಗೊಂದು ಬಂಗಾರದ ಮೆಡಲು ! 

ಸಂಜೆ ಬೆಳಕಿನಲ್ಲಿ ಸಾಲಗುಡ್ಡಗಳು 

ಅನಂತತೆಯ ತೊದಲು ! 

ವಿಜ್ಞಾನವಾಹಿನಿ ನಿರಂತರ ಪುರೋಗಾಮಿಯಾಗಿರುವ ಒಂದು ಜೀವಂತ ಸೃಜನ 

ಶೀಲ ವ್ಯವಸ್ಥ . ಅನೇಕ ಸಂದರ್ಭಗಳಲ್ಲಿ ಈ ವಾಹಿನಿ ತಾತ್ಕಾಲಿಕವಾಗಿ ಸ್ಥಗಿತವಾದಂತೆ 
ಭಾಸವಾಗುತ್ತದೆ--ಗಿರಿನಿರ್ದುರಿಣಿಯ ಪಾತ ಶ್ರದ ಅಡ್ಡ ಹಿರಿಗುಡ್ಡ ಸೆಟೆದೆದ್ದಾಗ ನೀರಿನ 
ಹರಿವು ಆ ಗಳಿಗೆ ನಿಂತಂತೆ. ಅಂದರೆ ಲಭ್ಯಮಾಹಿತಿಗಳನ್ನು ಸ೦ಗತವಾಗಿಯೂ 
ಸುಂದರವಾಗಿಯೂ ನೇರ್ಪುಗೊಳಿಸುವ ಸಿದ್ಧಾ೦ತವಿನ್ನೂ ಮೈದಳೆದಿಲ್ಲವೆ೦ದರ್ಥ. 
ಆದರೆ ಕಾರ್ಯಪೃವೃತ್ತ ವಿಜ್ಞಾನಿಗಳು ಈ ತಡೆ ಶಾಶ್ವತ ಅಲ್ಲವೆಂಬ ಅರಿವಿನಿಂದ 
“ದಾರಿ ಯಾವುದಯ್ಯಾ ವೈಕುಂಠಕೆ ?” ಎಂಬ ಕುತೂಹಲಪ್ರೇರಿತರಾಗಿ ತಮ್ಮ 
ಸ೦ಶೋಧನೆಗಳಲ್ಲಿ ನಿರತರಾಗಿರುತ್ತಾರೆ. ಇಂಥ ಒಂದೊಂದು ಸನ್ನಿವೇಶದಲ್ಲಿಯೂ 


೬೪ ಸಪ್ತಸಾಗರದಾಚೆಯೆಲ್ಲೋ . . . 


ಅನಾಮಧೇಯನೊಬ್ಬ ಅಜ್ಞಾತದಿ೦ದಲೋ ಎಂಬಂತೆ ರಂಗಪ್ರವೇಶಿಸಿ, ನೂತನ 
ಸಿದ್ದಾಂತ ಮಂಡಿಸಿ, ಪ್ರಚಲಿತ ಸಮಸ್ಯೆಗಳನ್ನು ಪರಿಹರಿಸಿ, ವಿಜ್ಞಾನವಾಹಿನಿಗೆ ನವ 
ಚಾಲನೆ ಊಡುತ್ತಾನೆ- “ಬತ್ತಿದ ಸರೋವರಕೆ ನವ ಜಲವೊದಗಿದಂತೆ” ಅಥವಾ 
"ಸಂಭವಾಮಿ ಯುಗೇ ಯುಗೇ.” ಈ ಅನಾಮಧೇಯ ತನ್ನ ಕೊಡುಗೆಯ ಕಾರಣ 
ವಾಗಿ ಮಹಾವಿಜ್ಞಾನಿ ಆಗುತ್ತಾನೆ. ಆದ್ದರಿ೦ದ (ಪ್ರಕೃತಿಯೇ ಯೋಗ್ಯತೆಯ ನಿಜ 
ಒರೆಗಲ್ಲು. ಖಭೌತವಿಜ್ಞಾನ ಕುರಿತಂತೆ ಇಂಥ ಯುಗಪ್ರವರ್ತಕರ ಸಾಲು ಬಲು 
ದೀರ್ಫುವೇನೂ ಇಲ್ಲ : ಆರ್ಕಿಮಿಡೀಸ್‌, ನ್ಯೂಟನ್‌, ಐನ್‌ಸ್ಟೈನ್‌, ಬೋರ್‌--ಇಷ್ಟು 
ಮಂದಿಯನ್ನು ಚಂದ್ರಶೇಖರ್‌ ಉಲ್ಲೇಖಿಸಿದ್ದಾರೆ. ಸ್ವತಃ ಚಂದ್ರಶೇಖರರೇ ತಮ್ಮ 
ಕೃತಿರತ್ನಗಳ ಕಾರಣವಾಗಿ ಈ ಘನಪಂಕ್ತಿಗೆ ಸೇರಿದವರಾಗಿದ್ದಾರೆ, ಇದರ ಕಾಂತಿಯನ್ನು 
ಪ್ರವರ್ಧಿಸಿದವರಾಗಿದ್ದಾರೆ. ಕೇವಲ ಕೆಲವೇ ನಿದರ್ಶನಗಳು : 

* ಖಗೋಲವಿಜ್ಞಾನ-ಭೌತವಿಜ್ಞಾನ ಸಂಲಗ್ನತೆಯಿಂದ ಖಭೌತವಿಜ್ಞಾನವನ್ನು 
ಪ್ರವರ್ತಿಸಿ ಈ ನೂತನ ಪ್ರಕಾರಕ್ಕೆ ತಮ್ಮ ದೇಣಿಗೆಗಳಿಂದ ಅಂತಸ್ತು ತಂದು 
ಕೊಟ್ಟವರು ಚಂದ್ರ. 

* ನಾಕ್ಬತ್ರಿಕವಿಕಾಸಪಥ (ಅಂದರೆ ವಿಜ್ಞಾನವಾಹಿನಿ) ಅಡ್ಡಗುಡ್ಡವೇರಲಾಗದೆ 
ಜಡ್ಡು ಗಟ್ಟಿ ನಿಂತಿದ್ದಾಗ ಅದಕ್ಕೆ “ಚಂದ್ರಶೇಖರ್‌ ಪರಿಮಿತಿ' ಮೂಲಕ 
ಚಾಲನೆ ಮತ್ತು ಗುರಿ ನೀಡಿದವರು ಚ೦ದ್ರ. 

*. ಕೃಷ್ಣವಿವರಗಳ ನಿಗೂಢ ರಹಸ್ಯ ಭೇದಿಸಿ, ಅವುಗಳ ಭೌತ ಅಸ್ತಿತ್ವಕ್ಕೆ ಖಚಿತ 
ಸಾಧನೆ ನೀಡಿ, ವಿಶ್ವದ ಈ ಪರಮಸು೦ದರ ಸೃಷ್ಟಿಗಳ ತಳರೂಪಿಕೆಗೆ ವಿವರಣೆ 
ಒದಗಿಸಿದವರು ಚ೦ದ್ರ. 

*. ವಿಜ್ಞಾನ-ಕಲೆ ಅನ್ಯೋನ್ಯತೆಯನ್ನು ವೈಜ್ಞಾನಿಕವಾಗಿ ಅನ್ವೇಷಿಸಿ, ಈ ಎರಡು 
ಚಿ೦ತನಪ್ರಕಾರಗಳೂ ಒ೦ದೇ ಸೃಜನಶೀಲತೆಯ ಎರಡು ಅಭಿವ್ಯಕ್ತಿ ಮಾಧ್ಯಮ 
ಗಳು ಎ೦ದು ಶ್ರುತಪಡಿಸಿದವರು ಚ೦ದ್ರ. 

ಇವರೊಬ್ಬ ಪರಿಪೂರ್ಣ ವಿಜ್ಞಾನಿ--& pೀೀಂt scientist : ನಡೆ ನುಡಿ ಬಗೆಗಳಲ್ಲಿ 

ಸಾಮರಸ್ಯ, ಸದಾ ವಿಜ್ಞಾನಚಿ೦ತನೆ ಮತ್ತು ಕಾರ್ಯ ; ವರಿಸಿದ ವಿಷಯಕ್ಕೆ ಸುವರ್ಣತ್ವ 
ಆವಾಹಿಸಬಲ್ಲ ಪರುಷತ್ಚ ; ಕೀರ್ತಿ, ಪ್ರಚಾರ, ಪ್ರತಿಷ್ಠೆ ಮುಂತಾದ ವೈಯಕ್ತಿಕ 
ಪ್ರಲೋಭನೆಗಳಿ೦ದ ಸದಾ ದೂರ ಮತ್ತು ಮುಕ್ತ. ವಿಜ್ಞಾನ ತನ್ನ ಅಭಿವ್ಯಕ್ತಿ ಮಾಧ್ಯಮ 
ವಾಗಿ ಇವರಿಗಿ೦ತ ಸಮರ್ಥ ಮತ್ತು ಸಮರ್ಪಕ ವ್ಯಕ್ತಿಯನ್ನು ಆಯುವುದು ಸಾಧ್ಯ 
ವಿರುತ್ತಿರಲಿಲ್ಲ. 

ವಿಕ್ಟರ್‌ ವೈಸ್‌ಕಾಪ್ಟ್‌ ಎ೦ಬ ಮಹಾವಿಜ್ಞಾನಿ ಚ೦ದ್ರಶೇಖರರ ಜೀವನಚರಿತ್ರಕಾರ 

ಕಾಮೇಶ್ವರ ವಾಲಿಯವರಿಗೆ ಉಸುರಿದ ನುಡಿಚಿತ್ರ ಗಮನಾರ್ಹವಾಗಿದೆ : “ಆರಂಭ 
ದಿಂದಲೂ ಚಂದ್ರ ಹೀಗೆಯೇ. ಕಾಲ ಮಾಗಿದಂತೆ ಪರಿಶುದ್ಧ ಪರಿಪಕ್ವ ಆದರ್ಶ ಭೌತ 
ವಿಜ್ಞಾನಿಯಾಗಿ ಉತ್ತಾರಣೆಗೊ೦ಡರು. ಅಹ೦ಕಾರಶೂನ್ಯ, ಮುನ್ನುಗ್ಗುವ ಚಾಪಲ್ಯ 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೬೫ 


ವಿಲ್ಲ, ಹುದ್ದೆ ಯಾಚಿಸರು, ಪ್ರಚಾರ ಆಶಿಸರು, ಅಥವಾ ಮನ್ನಣೆ ಬಯಸರು. ಪ್ರಗಲ್ಬ 
ಜ್ಞಾನ, ಸಮಸ್ತ ಸಮಸ್ಯೆಗಳನ್ನೂ ಮಾನವೀಯತೆಯ ತಲದಲ್ಲಿ ಪರೀಕ್ಷಿಸುವ ಹೃದಯ 
ಶ್ರೀಮಂತಿಕೆ. ಪ್ರಪ೦ಚವಾಜ್ಮಯದಲ್ಲಿ, ತತ್ರಾಪಿ ಇಂಗ್ಲಿಷ್‌ ಸಾಹಿತ್ಯದಲ್ಲಿ, ಇವರಿಗಿ 
ರುವ ಜ್ಞಾನ ಅತ್ಯುನ್ನತ ಮಟ್ಟದ್ದು. ಇವರಷ್ಟು ಸಭ್ಯ ಸುಸಂಸ್ಕೃತ ಭೌತವಿಜ್ಞಾನಿ ಅಥವಾ 
ಖಗೋಳವಿಜ್ಞಾನಿ ಇನ್ನೊಬ್ಬನನ್ನು ಗುರುತಿಸುವುದು ಅತಿ ಕಷ್ಟ.” 
ಇಂಥ ಒಬ್ಬ ಮಹಾವಿಜ್ಞಾನಿ, ಮಿಗಿಲಾಗಿ ಮಹಾ ಮಾನವ, ಸದ್ಯವೇ ನನಗೆ ದರ್ಶನ 
ವೀಯಲಿದ್ದಾರೆ, ಸ೦ದರ್ಶನ ಕರುಣಿಸಲಿದ್ದಾರೆ ! ನನ್ನ ಪಾತ್ರ? “ತಳದ ಕಣಿವೆಯಲ್ಲಿ 
ನಿಂತು, ಸೂರ್ಯ, ಕಾ೦ಚನಜು೦ಗಾಶಿಖರ ಏರಿಬರುವುದನ್ನು ಪ್ರತೀಕ್ಷಿಸುವುದರಲ್ಲಿ 
ಹೀನವಾದುದಾಗಲೀ ದೀನವಾದುದಾಗಲೀ ಏನೂ ಇಲ್ಲ.” 
ಭಾರತದಿ೦ದ ಅಮೆರಿಕಕ್ಕೆ ತೆರಳಲಿದ್ದ ಅದೇ ಮೊದಲು, ಏಪ್ರಿಲ್‌-ಮೇ ೧೯೯೫, 

ನನ್ನ ಮಾನಸಿಕ ಸ್ಥಿತಿ ಖಂಡಿತ ಶಾ೦ತ, ನಿರುದ್ದಿಗ್ನ ಅಥವಾ ಲಘು ಆಗಿರಲಿಲ್ಲ-- 
“ದೊರಕದ ವಸ್ತುವು ದೊರ”ಕಲಿದೆ ಸದ್ಯವೇ ನನಗೆ೦ಬ ಕಾರಣದಿಂದ, ಆತಂಕ, 
ಆಶ್ಚರ್ಯ, ಉಲ್ಲಾಸ, ಉದ್ದೇಗ, ಭಯ, ವಿಶ್ವಾಸ ಮು೦ತಾದ ಅವರ್ಣನೀಯ ರಾಗ 
ಭಾವಗಳ ರಿ೦ಗಣತುಮುಲ. ನನ್ನ “ಅಳವಿನೊಳಗೆ ಬರದ ಕಜ್ಜವನ್ನು ಗೈಯಲೆನುತ” 
ನಾನು ಆವೇಶತಪ್ತನಾಗಿರುವೆನೇ ? ಹೇಗೂ ಇರಲಿ, ಅವರು ನನಗೆ ಪ್ರದಾನಿಸಿರುವ 
ಅಪೂರ್ವ ಅನುಗ್ರಹವನ್ನು (ಅವರು "ಪಶ್ಚಿಮ' ಗೋಳಾರ್ಧನಿವಾಸಿ ಸೂರ್ಯ, ನಾನು 
ಅನುಗೃಹೀತ "ಗ್ರಹ') ಸಾರ್ಥಕವಾಗಿ ಬಳಸಿಕೊಳ್ಳಲು ನನಗಿರುವ ಹಾದಿ ಒಂದೇ : ಈ 
ಮೇಲೆ ವಿವರಿಸಿರುವ ಪ್ರಕಾರ ವಿಜ್ಞಾನ ಮತ್ತು ವಿಜ್ಞಾನಿ ಕುರಿತಂತೆ ಚ೦ದ್ರಶೇಖರ್‌- 
ಚಿ೦ತನೆಗಳನ್ನು ಗ್ರಹಿಸಿ ಇವರ ವ್ಯಕ್ತಿತ್ವದ ರೂಪರೇಖೆಗಳನ್ನು ಅರಿಯುವ ಪ ಯತ್ನ. 

ತರಣಿ ದರ್ಶನಕಿ೦ತ ಕಿರಣಾನುಭವ ಸುಲಭ 

ಪರಮ ಶಾಸ್ತ್ರಕ್ಕಿಂತ ಸರಿಯುದಾಹರಣೆ 

ಪರಮತತ್ತ್ವವ ಕಂಡ ಗುರುವನರಸುವುದೆಲ್ಲಿ? 

ದೊರೆತಂದು ನೀಂ ಧನ್ಯ ಮಂಕುತಿಮ್ಮ 


೫. ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ 


ಇರುಳಿರುಳಳಿದು ದಿನದಿನ ಬೆಳಗೆ 
ಸುತ್ತುಮುತ್ತಲೂ ಮೇಲಕೆ ಕೆಳಗೆ 
ಗಾವುದ ಗಾವುದ ಗಾವುದ ಮುಂದೆ 
ಎವೆ ತೆರಿದಿಕ್ಕುವ ಹೊತ್ತಿನ ಒಳಗೆ 
ಹಕ್ಕಿ ಹಾರುತಿದೆ ನೋಡಿದಿರಾ ? 


೬೬ ಸಪ್ತಸಾಗರದಾಚೆಯೆಲ್ಲೋ . . . 


ಮುಟ್ಟಿದೆ ದಿಜ್ಮಂಡಲಗಳ ಅಂಚ 

ಆಚೆಗೆ ಚಾಚಿದೆ ತನ್ನಯ ಚುಂಚ 

ಬ್ರಹ್ಮಾ೦ಡಗಳನು ಒಡೆಯಲು ಎಂದೋ 

ಬಲ್ಲರು ಯಾರಾ ಹಾಕಿದ ಹೊಂಚ 

ಹಕ್ಕಿ ಹಾರುತಿದೆ ನೋಡಿದಿರಾ? —ಅಂಬಿಕಾತನಯದತ್ತ 


ಭೂಗೋಳವನ್ನು ನಮ್ಮ ಸೌಕರ್ಯಾರ್ಥ ಅಕ್ಷಾಂಶ-ರೇಖಾಂಶ ಎಂಬ ಕಾಲ್ಪನಿಕ 
ಜಾಲದಿಂದ “ಬ೦ಧಿಸಿ'ರುವುದು ಸರಿಯಷ್ಟೆ. ಗೋಳದ ಮೈಮೇಲೆ ಭೂಮ್ಯಕ್ಸಕ್ಕೆ 
ಲಂಬವಾಗಿರುವ ಎಲ್ಲ ವೃತ್ತಗಳೂ ಅಕ್ಷಾಂಶ ವೃತ್ತಗಳು, ಧ್ರುವಜಿ೦ದುಗಳ ಮೂಲಕ 
ಹಾಯುವ ಎಲ್ಲ ವೃತ್ತಗಳೂ ರೇಖಾಂಶ ವೃತ್ತಗಳು. ಯಾವುದೇ ಅಕ್ಷಾ೦ಶವೃತ್ತದ ತಲ 
ಎಲ್ಲ ರೇಖಾಂಶ ವೃತ್ತತಲಗಳಿಗೂ ಲ೦ಬವಾಗಿರುವುದು, ಮತ್ತು ವಿಲೋಮವಾಗಿ. 
ಮೊದಲನೆಯ ಗುಂಪಿನ ವೃತ್ತಗಳ ಪೈಕಿ ದೀರ್ಷತಮವಾದದ್ದು ಸಮಭಾಜಕ ವೃತ್ತ. 
ಇದರ ತಲ ಭೂಗೋಳವನ್ನು ಸಮದ್ವಿಭಾಗಿಸುತ್ತದೆ : ಉತ್ತರ ಧ್ರುವವನ್ನು ಒಳ 
ಗೊಂಡಿರುವ ಭಾಗ ಉತ್ತರಗೋಳಾರ್ಧ--ನಮ್ಮ ನೆಲೆ ಇದರಲ್ಲಿದೆ ; ದಕ್ಷಿಣಧ್ರುವ 
ವನ್ನು ಒಳಗೊಂಡಿರುವ ಭಾಗ ದಕ್ಷಿಣಗೋಳಾರ್ಧ-- ಆಸ್ಟ್ರೇಲಿಯಾ ಖಂಡ, ಉದಾ 
ಹರಣೆಗೆ, ಇದರಲ್ಲಿದೆ. ಅಕ್ಷಾಂಶಗಳನ್ನು ಸಮಭಾಜಕದಿ೦ದ ಉತ್ತರಕ್ಕೂ ದಕ್ಷಿಣಕ್ಕೂ 
ಗುರುತಿಸುತ್ತೇವೆ. ಸ್ವತಃ ಸಮಭಾಜಕದ ಅಕ್ಷಾಂಶ ೦° (ಹಾಗೆಂದು ಅಂಗೀಕರಿಸಿದ್ದೇವೆ). 
ಅಕ್ಷಾಂಶ ವೃತ್ತವೊ೦ದರ ಮೇಲೆ ೨೩° ೨೭' ಎ೦ಬ ಗುರುತು ಇದ್ದರೆ ಅರ್ಥವಿದು : 
ಅದರಲ್ಲಿಯ ಯಾವುದೇ ಬಿಂದುವಿಗೆ ಭೂಕೇ೦ದ್ರದಿ೦ದ ಎಳೆದ ತ್ರಿಜ್ಯ ಸಮ 
ಭಾಜಕೀಯ ತಲದೊಂದಿಗೆ ಅಷ್ಟುಕೋನ ರಚಿಸುತ್ತದೆ. ಈ ವೃತ್ತ ಉತ್ತರ ಗೋಳಾರ್ಧ 
ದಲ್ಲಿದ್ದರೆ ಅದು ಉತ್ತರ ಅಕ್ಷಾಂಶ, ಎದುರಿನದರಲ್ಲಿದ್ದರೆ ದಕ್ಷಿಣ ಅಕ್ಷಾಂಶ. ಅಂದ 
ಮೇಲೆ ಧ್ರುವ ಬಿಂದುಗಳ ಅಕ್ಷಾ೦ಶಗಳು ೯೦° ಉತ್ತರ ಅಥವಾ ೯೦" ದಕ್ಷಿಣ 
ಎಂಬುದು ಸ್ಪಷ್ಟ. ರೇಖಾಂಶ ವೃತ್ತಗಳನ್ನು ಅಕ್ಷಾ೦ಶಗಳ ರೀತಿಯಲ್ಲಿ ವಿ೦ಗಡಿಸಲಾಗು 
ವುದಿಲ್ಲ. ಸಮದೀರ್ಥತೆಯ (ಅಥವಾ ಗಾತ್ರದ) ಈ ವೃತ್ತಗಳ ಪೈಕಿ ಲಂಡನ್‌ ಪಕ್ಕದ 
ಗ್ರೈನಿಚ್‌ ವೇಧಶಾಲೆಯ ಮೂಲಕ ಸಾಗುವ ವೃತ್ತವನ್ನು, ಅಂತಾರಾಷ್ಟ್ರೀಯ ಒಡ೦ 
ಬಡಿಕೆ ಪ್ರಕಾರ, ೦ ರೇಖಾಂಶವೆ೦ದು ಆಯ್ದಿದೆ. ಈ ವೃತ್ತದ ಸಮತಳ ಭೂಗೋಳ 
ವನ್ನು ಪೂರ್ವ ಹಾಗೂ ಪಶ್ಚಿಮ ಗೋಳಾರ್ಧಗಳಾಗಿ ಸಮದ್ದಿಭಾಗಿಸಿದೆ--ಭಾರತ 
ದೆಡೆಗಿನದು ಪೂರ್ವ, ಅಮೆರಿಕದೆಡೆಗಿನದು ಪಶ್ಚಿಮ. ರೇಖಾ೦ಶಗಳನ್ನು ಗೈನಿಚ್‌ನಿಂದ 
(೦) ತೊಡಗಿ ಪೂರ್ವಾಭಿಮುಖವಾಗಿಯೂ ಪಶ್ಚಿಮಾಭಿಮುಖವಾಗಿಯೂ ೧೮೦" 
ವರೆಗೆ ಗುರುತಿಸಿದೆ. ರೇಖಾ೦ಶ ವೃತ್ತವೊ೦ದರ ಮೇಲೆ "ಪೂರ್ವ' ೮೨ ೩೦' ಎಂದಿ 
ದರೆ ಅರ್ಥವಿದು : ಅದರಲ್ಲಿಯ ಯಾವುದೇ. ಬಿಂದುವಿಗೆ ಭೂಕೇ೦ದ್ರದಿ೦ದ ಎಳೆದ 
ತ್ರಿಜ್ಯ ಗೈನಿಚ್‌-ರೇಖಾ೦ಶ ತಳದೊಂದಿಗೆ (ಪೂರ್ವ ಗೋಳಾರ್ಧದಲ್ಲಿ) ಅಷ್ಟು ಕೋನ 
ರಚಿಸುತ್ತದೆ. ಪಶ್ಚಿಮ ಗೋಳಾರ್ಧ ಕುರಿತ೦ತೆಯೂ ಇದೇ ರೀತಿ ಅರ್ಥವಿಸಬೇಕು. 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೬೭ 


ಹಾಗಾದರೆ ೧೮೦° ಪೂರ್ವ (ಜಪಾನ್‌ ಕಡೆಯಿಂದ) ಅಥವಾ ಪಶ್ಚಿಮ (ಅಮೆರಿಕ ಕಡೆ 
ಯಿಂದ) ರೇಖಾಂಶ ವೃತ್ತಗಳು ? ಇವು ಐಕ್ಯವಾಗುತ್ತವೆ. ೦ ರೇಖಾಂಶದ ವಿಸ್ತರಣೆ 
ಇದು. ಈ ವೃತ್ತಕ್ಕೆ ಅಂತಾರಾಷ್ಟ್ರೀಯ ದಿನಾ೦ಕ ರೇಖೆ ಎ೦ದು ಹಸರು. ಇದು 
ದಿನಾಂಕಗಳನ್ನು ಬೇರ್ಪಡಿಸುವ ಗಡಿ. ಇದರಿ೦ದ ಜಪಾನ್‌ ಕಡೆಗೆ (ಪಶ್ಚಿಮ) ಹೊಸ 
ದಿನಾ೦ಕ, ಅಮೆರಿಕ ಕಡೆಗೆ (ಪೂರ್ವ) ಹಿ೦ದಿನ ದಿನಾ೦ಕ. ಎಂದೇ ಜಪಾನಿನಲ್ಲಿ ೧" 
ಜನವರಿ ೨೦೦೦ ನಡೆಯುತ್ತಿರುವಾಗ ಹೊನೊಲೂಲುವಿನಲ್ಲಿ ೩೧ ಡಿಸೆಂಬರ್‌ ೧೯೯೯ 
ಚಲಾವಣೆಯಲ್ಲಿರುವುದು. ಸೂರ್ಯನ ಮೂಡು-ಕ೦ತು (ದೈನಂದಿನ ಪೂರ್ವ- 
ಪಶ್ಚಿಮ) ಸರಿತಕ್ಕೆ ಹೂಂದುವಂತೆ ಅಂತಾರಾಷ್ಟ್ರೀಯ ಒಡಂಬಡಿಕೆಯಿಂದ ಈ 
ಏರ್ಪಾಡನ್ನು ಜಾರಿಗೆ ತರಲಾಗಿದೆ. ಆದ್ದರಿಂದ ಜಪಾನ್‌- ಅಮೆರಿಕ ದಿಶೆಯಲ್ಲಿ ಅಂತಾ 
ರಾಷ್ಟ್ರೀಯ ದಿನಾ೦ಕ ರೇಖೆ ದಾಟುವವರು ತಮ್ಮ ದಿನಸೂಚಿಗೆ ಹಿ೦ದಿನ ದಿನಾ೦ಕ 
ವನ್ನು ಜಮಾಯಿಸಬೇಕು ; ಅಮೆರಿಕ-ಜಪಾನ್‌ ದಿಶೆಯಲ್ಲಿ ದಾಟುವವರು ತಮ್ಮ ದಿನ 
ಸೂಚಿಯಲ್ಲಿ ಮುಂದಿನ ದಿನಾಂಕಕ್ಕೆ ನೆಗೆಯಬೇಕು. ಮೊದಲನೆಯ ಉತ್ಕಮಣವು 
ಪೂರ್ವ ಗೋಳಾರ್ಧದಿ೦ದ ಪಶ್ಚಿಮ ಗೋಳಾರ್ಧಕ್ಕೆ, ಎರಡನೆಯದು ತದ್ದಿರುದ್ದವಾಗಿ 
ಪಶ್ಚಿಮ ಗೋಳಾರ್ಧದಿ೦ದ ಪೂರ್ವ ಗೋಳಾರ್ಧಕ್ಕೆ ಎಂಬುದು ಸ್ಪಷ್ಟ 
* ¥ ಜೇ x 

ವೈಯಕ್ತಿಕವಾಗಿ ನಾನೊಬ್ಬ ಭಾವಶೂನ್ಯ (61300081055) "ಮೃಗ.' ಕರ್ತವ್ಯ 
ನಿರ್ವಹಣೆಯಲ್ಲಿ ಅತಿ ನಿಷ್ಠುರ, ಅಷ್ಟೇ ನಿರ್ಲಿಪ್ತ. ಹೆ೦ಡತಿ ಮಕ್ಕಳ, ಅಂತೆಯೇ 
ಬಂಧು ಬಾಂಧವರ ಜೊತೆಗಿನ ಬಂಧ ಸಂಬಂಧಗಳಲ್ಲಿ ಪೂರ್ತಿ ನಿರ್ಮೋಹಿ. ದುಡ್ಡು, 
ಕೀರ್ತಿ, ಪ್ರಚಾರ, ಪ್ರಶಸ್ತಿ ಮು೦ತಾದ ವಿಚಾರಗಳ ಬಗೆಗೂ ಅಷ್ಟೆ. ಖಜು ಜೀವನ, 
ನೈತಿಕತೆ, ಸಾಮಾಜಿಕ ಪ್ರಸ್ತುತತೆ ಮುಂತಾದವು ನನಗೆ ಅತಿ ಮುಖ್ಯ. ಎಂದೇ 
ಅನ್ಯೋನ್ಯತೆ, ಗಾಢಮೈತ್ರಿ, ಭಾವನಾತ್ಮಕತೆ, ಆತ್ಮಿ ೀಯತೆ ಮುಂತಾದ ಪದಗಳು ನೈಷ್ಠಿಕ 
ಕರ್ತವ್ಯ ನಿರ್ವಹಣೆಯ ಉಕ್ಕಿನ ಚೌಕಟ್ಟಿ ನಿಂದ ಹೊರಗೆ ನನಗೆ ಅಪ್ರಸ್ತುತ. ಇತರರಿಗೆ? 
“ಅವರವರ ದರುಶನಕೆ . ,. .. ಅವರವರ ಭಾವಕ್ಕೆ” ಖಂಡಿತ ಮಣಿಯುತ್ತೇನೆ- - 
ಇದು ಕೂಡ ಕರ್ತವ್ಯ ಎ೦ಬ ಅರಿವಿನಿ೦ದ. ವಾಸ್ತವವಾಗಿ, ನನ್ನ ಪ್ರಕಾರ, ಜೀವನದ 
ಸಫಲತೆ, pe ವಿಫಲತೆ ನಾವು 

[ಕರ್ತವ್ಯ] - [ಸ ಸಹಿತ] >< 0 

ಈ ಮೂರರಲ್ಲಿ ಯಾವುದರ ಪ್ರಕಾರ ಬದುಕನ್ನು ರೂಪಿಸುತ್ತೇವೆ ಎ೦ಬುದನ್ನು 
ಅವಲಂಬಿಸಿವೆ : ಸ್ವಹಿತಕ್ಕಿಂತ ಕರ್ತವ್ಯ ಹಿರಿದಾದಾಗ ಸಫಲ, ಎರಡೂ ಸಮವಾದಾಗ 
ಸಾಧಾರಣ, ಕರ್ತವ್ಯಕ್ಕಿಂತ ಸ ಸ್ವಹಿತ ಹಿರಿದಾದಾಗ ವಿಫಲ. 

ನಮ್ಮ ಅಮೆರಿಕಯಾನ, ನನ್ನ ದೃಷ್ಟಿಯಲ್ಲಿ ಅನಿವಾರ್ಯವಾಗಿ ನಿರ್ವಹಿಸಲೇಬೇಕಾ 
ಗಿದ್ದ ಒಂದು ವಿಧಿ--ಅಲ್ಲಿರುವ ಮಗ, ಸೊಸೆ, ಮೊಮ್ಮಕ್ಕಳಿಗೆ ಸಲ್ಲಿ ಸಬೇಕಾದ ಶುಭಾ 
ಶಯಗಳು ಮತ್ತು ಆನುಷಂಗಿಕವಾಗಿ ಒದಗಬಹುದು ಚ೦ದ್ರಶೇಖರ್‌ಸಂದರ್ಶನ 


೬೮ ಸಪ್ತಸಾಗರದಾಚೆಯೆಲ್ಲೋ . . . 


—ಐ೦ಬ ನಿರ್ವಿಕಾರ ಚಿತ್ತದಿಂದ ಅದರ ಏರ್ಪಾಡುಗಳಲ್ಲಿ ಯಾಂತ್ರಿಕವಾಗಿ ಮಗ್ನ 
ನಾದೆ. ಆದರೆ ನಮ್ಮ ಮಕ್ಕಳು, ಸಂಬಂಧಿಕರು, ಮಿತ್ರರು ಎಲ್ಲರೂ “ಪಿತೂರಿ” ಹೂಡಿ 
ದರೋ ಎಂಬಂತೆ ಬಿಡಿವಿವರಗಳತ್ತ ಆತ್ಮೀಯ ಲಕ್ಷ ಹರಿಸಿ ಆ ದಿನಗಳಿಗೆ ಮದುವೆ- 
ಮೊದಲ ಸಡಗರ ಆವಾಹಿಸಿದರು. ನವವಧೂವರರನ್ನು ವಿವಾಹಕ್ಕೆ ಅಣಿಗೊಳಿಸುವಂತೆ 


'ನಮ್ಮ ನ್ನು ಸಿ೦ಗರಿಸಿದರು. ಅಂದ ಹಾಗೆ ನಮ್ಮ ವಿವಾಹವಾದದ್ದು ದಿನಾಂಕ ೯ ಮೇ 
೧೯೫೧ರಂದು : 


ಬಡತನವೊ ಸಿರಿತನವೊ ಯಾರಿರಲಿ ಎಲ್ಲಿರಲಿ 
ದೊರೆಯಾಗಿ ಮೆರೆವವರು ನೀವಲ್ಲವೆ ? 
ಗಂಡನಿಗೆ ಒಪ್ಪಾಗಿ ಕಂದನಿಗೆ ದಿಕ್ಕಾಗಿ 
ಪಯಣದಲಿ ಜೊತೆಯಾಗಿ ನಾನಿಲ್ಲವೆ ? 


--ಕೆ. ಎಸ್‌. ನರಸಿಂಹಸ್ವಾಮಿ 


ಮಂಗಳೂರಿನಲ್ಲಿರುವ ಮೊಮ್ಮಗ ಅಭಯ (೧೯೮೧) ಬಂದ, ಡಿಸ್ನೀಲ್ಕಾ೦ಡಿನ 
ಕನಸು, ನಯಾಗರ ಜಲಪಾತದಲ್ಲಿ ಕೇಳಿಯ ಲಾಲಸೆ, ಅಮೆರಿಕದ ಬೆಟ್ಟಗುಡ್ಡಗಳಲ್ಲಿ 
ಚಾರಣದ ಹ೦ಬಲ ಹೊತ್ತು ತ೦ದ, ನಮ್ಮ ಕುಸಿಯುತ್ತಿದ್ದ ದೈಹಿಕ ತ್ರಾಣಕ್ಕೆ ಧೃತಿ 
ಊಡಿದ. ಮೈಸೂರಿನಲ್ಲಿ ನಮ್ಮ ಜೊತೆಯಲ್ಲೇ ದಿನದಿನ ಬೆಳೆದು ಅರಳಿ ಮನೆ-ಮನ 
ಬೆಳಗಿಸುತ್ತಿರುವ ಎಳೆಯ ಅಕ್ಬರಿಗೆ (೧೯೮೮) ಅಜ್ಜಿ ಎಂದರೆ ಪಂಚಪ್ರಾಣ, ತನ್ನ ಎಲ್ಲ 
ಪ್ರಯೋಗ ಕೀಟಲೆ ಕೋಟಲೆಗಳಿಗೆ ಸುಲಭವಾಗಿ ಒದಗುವ ನಿಲ್ದಾಣ, ತಾಯಿಗೂ 
ತನಗೂ ನಡುವೆ ಆಗಾಗ ಸ೦ಭವಿಸುತ್ತಿದ್ದ “ಘೋರ ಕದನ'ಗಳಲ್ಲಿ “ಧರ್ಮ ಸಂಸ್ಥಾಪ 
ನಾರ್ಥಾಯ” ರಂಗ ಪ್ರವೇಶಿಸುತ್ತಿದ್ದ ಏಕೈಕ ದೀನಬಂಧು ಅನಾಥ ರಕ್ಟಕಿ ಸುದರ್ಶನ, 
ಇತ್ಯಾದಿ. ನಮ್ಮ ನಿಷ್ಕ್ರಮಣ ದಿನ ಸಮೀಪವಾದಂತೆ, ಪ್ರಯಾಣಸಿದ್ದತೆಗಳು ಭರದಿಂದ 
ಮುಂದುವರಿದಂತೆ ಅಕ್ಬರಿ “ಶೋಕಗೃಹ”'ವಾಸಿಯಾದಳು. ಅತ್ತು ಕರೆದು ರಂಪ ಮಾಡಿ 
ದಳು. ಸಮಾಧಾನ, ವಿವರಣೆ, ಸಮಜಾಯಿಷಿ, ಪ್ರಲೋಭನೆ--ಎಲ್ಲ ಅಸ್ತ್ರ ಗಳಿಗೂ 
ಅವಳದು ಅದೇ ಪಲ್ಲವಿ : “ನನ್ನನ್ನು ಬಿಟ್ಟು ಹೋಗ್ತೀಯಾ ಅಜ್ಜೀ . . .? 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೬೯ 


ಅಜ್ಜಿ : “ಅಮೆರಿಕದಲ್ಲಿರುವ ಅನರ್ಫ್ಯ, ಐಶ್ಚರ್ಯರಿಗೂ ನಾವು ಅಜ್ಜ ಅಜ್ಜಿ 
ಅಲ್ಲವೇ ? ಅವರಿಬ್ಬರೂ ನಿನಗಿ೦ತ ಚಿಕ್ಕವರು ಕೂಡ. ಅವರಿಗೆ ಸಹ ನಿನ್ನ ಹಾಗೆ ನಾವು 
ಅವರ ಜೊತೆ ಇರಬೇಕೆ೦ದು ಆಸೆ ಆಗುವುದು ತಪ್ಪೇ ?'' 
ಅಕ್ಷರಿ : “ಅಜ್ಜ ಬೇಕಾದರೆ ಹೋಗಲಿ. ನೀನು ಹೋಗಲೇಕೂಡದು ಅಜ್ಜಿ!” 
ಅಜ್ಜಿ : “ಆ ಕ೦ದಮ್ಮಗಳಿಗೂ ಅಜ್ಜಿಯನ್ನು ನೋಡಬೇಕೆಂಬ ಆಸೆ ಉಂಟಲ್ಲ ?” 
ಅಕ್ಷಿರಿ : “ಅವರೇ ಇಲ್ಲಿಗೆ ಬರಲಿ. ನೀನ್ಯಾಕೆ ಅಲ್ಲಿಗೆ ಹೋಗಬೇಕು ? ನಾವೆಲ್ಲ 
ಒಟ್ಟಿಗೆ ಇಲ್ಲೇ ಆಟವಾಡಿದರೆ ಎಷ್ಟು ಚಂದ !'' | 
ದಿನ ದಿನ ಈ ಪ್ರೇಮಕಲಹ ಮುಂದುವರಿಯಿತು. ಸೋಲೊಮನ್‌ ರಾಜನ ತರ್ಕ 
ಇಲ್ಲಿ ಅಸಿಂಧು. ಕೊನೆಗೆ ನಾವೇ ಒ೦ದು ಉಪಾಯ ಹೂಡಿದೆವು : 
ನಾನು : “ಅಕ್ಷರೀ ! ಅನರ್ಫ್ಯು, ಐಶ್ವರ್ಯ ಹೇಳಿದ್ದಾರೆ ನಾವು ಅಲ್ಲಿ ಒಂದು ವರ್ಷ 
ಪೂರ್ತಿ ಇರಲೇಬೇಕು ಎ೦ದು. ಆದರೆ ನಾನು ಹೇಳಿದೆ, ಅಷ್ಟು ಕಾಲ ನಮ್ಮ ಪುಟ್ಟ 
ಅಕ್ಬರಿಯನ್ನು ಬಿಟ್ಟು ಇರಲು ನಮಗೆ ಸಾಧ್ಯವಾಗದು ಎಂದು.” 
ಅಕ್ಷರಿ : “ಒಂದು ವರ್ಷ ಎಂದರೆ ಎಷ್ಟು ದೊಡ್ಡದು 7” 
ನಾನು : “ಹನ್ನೆರಡು ತಿಂಗಳು-ಈಗ ಮೇ, ಮುಂದೆ ಜೂನ್‌ ... ” ಅವಳೇ 
ಉಳಿದ ತಿ೦ಗಳುಗಳನ್ನು ಹೇಳಿದಳು, ಬೆಟ್ಟುಗಳನ್ನು ಹೇಗೆ ಹೇಗೋ ಎಣಿಸಿದಳು. 
ಅಕ್ಬರಿ : “ಅಷ್ಟು ದಿವಸ ಬೇಡ ಅಜ್ಜಾ, ॥10ಒ. . .'' 
ನಾನು : “ಆಗಲಿ. ಹಾಗಾದರೆ ಎಷ್ಟು ದಿವಸ 7?” 
ಮಗುವಿಗೆ ಏನನ್ನಿಸಿತೋ, ಎರಡು ಬೆಟ್ಟು ಬಿಡಿಸಿ ಎದುರು ಹಿಡಿದಳು. 
ನಾನೆಂದೆ : “ಆಯ್ತು. ಇದು ಮೇ. ಎರಡು ತಿ೦ಗಳೆಂದರೆ ಜೂನ್‌ ಮತ್ತು 
ಜುಲೈ ಮುಗಿಯುವ ಮೊದಲು ವಾಪಾಸು.” 
ಅಕ್ಬರಿ : “ನಿಜ್ಜಾಗಿಯೂ ? 77೦೫೩೮ !'' 
ನಾನು : “ನಿಜ ನಿಜ ನಿಜವಾಗಿಯೂ 1 
ಅಕ್ಬರಿ : “ಬರ್ದೇ ಇದ್ರೇ ನೋಡು---ನಿನ್ನನ್ನು ಕಂ! 0! ಮಾಡಿಬಿಡ್ಲೇನೆ !” 
ನಿಸರ್ಗ ಹೇಗೆ. “ನಾನು ನನ್ನದು” ಎಂಬ ಈ 055055107--ಸ್ಟತ್ತು ಅಥವಾ 
ಒಡೆತನ--ಪ್ರಜ್ಞೆಯನ್ನು ವ್ಯಕ್ತಿಯಲ್ಲಿ ಠೇವಣಿ ಇಟ್ಟಿದೆ ಎಂಬುದನ್ನು ಗಮನಿಸುವಾಗ 
ವಿಸ್ಮಯವಾಗುತ್ತದೆ : | 
ಪ್ರೀತಿ : ತಪ್ಪನು ತಿದ್ದಿ ಸರಿದಾರಿ ಕಾಣಿಪುದು 
ನೀತಿ : ತಪ್ಪುನು ತೋರಿ ಖಯಜುಪಥಕ್ಕೊಯ್ಯುವುದು 
ಪ್ರೀತಿ-ನೀತಿಗಳೆರಡು ಸ೦ಗಳಿಸೆ ಬಾಳಿನಲಿ 
ಮಾತು-ಕೃತಿಗಳಭಿನ್ನವೆನಿಸುವುದು ಅತ್ರಿಸೂನು 


ಜುಲೈ. 


ದಿನಾ೦ಕ ೧೯ ಮೇ ೧೯೯೫ ಬಂದೇ ಬ೦ದಿತು. ನಾವು ಸಶರೀರ ವಿದೇಶ (ವಿದೇಹ 
ಅಲ್ಲ!) ಯಾನ ಮಾಡಲಿದ್ದ ದಿನ ಉದಯಿಸಿತು. ಬಂಧುಗಳಿಗೂ ಮಿತ್ರರಿಗೂ ಒಂದು 


೭೦ ಸಪ್ತಸಾಗರದಾಚೆಯೆಲ್ಲೋ . . , 


“ವಿದಾಯಾಘಾತ” (parting kick) ಕುಕ್ಕಿದೆ, ತುಸು ಕೊಂಕು ಸಹಿತ : “ಇದು ನನ್ನ 
ಮತ್ತು ನಿಮ್ಮ ಅಂತಿಮ ಭೇಟಿ. ಶಾಶ್ವತ ವಿದಾಯ ಹೇಳುತ್ತಿದ್ದೇನೆ. ನನ್ನ ಜಾತಕದಲ್ಲಿ 
ವಿಧಿಲಿಖಿತ ಖಚಿತವಾಗಿದೆ, ಖುದ್ದು ನಾನೇ ಅದನ್ನು ಓದಿದ್ದೇನೆ, ಬ್ರಹ್ಮಲಿಪಿಯನ್ನು 
ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ : ನಾನು ವಿಮಾನಾಪಘಾತದಲ್ಲಿ ಖಾತ್ರಿ 
ಮಡಿಯಲಿದ್ದೇನೆ-“ಹೋಗುತಿ 'ರಪಾಗಳೂ& ಹಿ೦ತಿರುಗುತ್ತಿರುವಾಗಲೋ ಸ್ಪಷ್ಟ 
ವಿಲ್ಲ.” | 

“ಛೇ ಛೇ ! ಎಲ್ಲಾದರೂ ಉಂಟೇ ? ತಮಾಷೆಗಾದರೂ ಇಂಥ ಮಾತು ಆಡ 
ಬಾರದು.” 

“ನೋಡಿ ! ನಾನು ಸುಖವಾಗಿ ಮರಳಿದರೆ ಈ "ಕೆಟ್ಟ ಮಾತು' ಮರೆತೇ ಹೋಗು 
ತ್ತದೆ--ದುಃಸ್ಟಪ್ನದ೦ತೆ. ಸತ್ತೇ ಹೋದರೆ ? ಆಗ ನಾನೊಬ್ಬ ವಿಭೂತಿಪುರುಷನಾಗು 
ತ್ತೇನೆ--ಶೂನ್ಯದಿ೦ದ ಬೂದಿ ಸೆಳೆದು ಬುದ್ಧ್ಯ೦ಧ ಭಕ್ತರಿಗೆ ಪ್ರದಾನಿಸುವ ದೇವ 
ಮಾನವನಂತೆ ! ಭೂತದಿ೦ದ ಮೌಲ್ಯ ಹೀರಿ ವರ್ತಮಾನದಲ್ಲಿ ಅದನ್ನು ಪ್ರಾಮಾಣಿಕ 
ವಾಗಿ ಚಲಾಯಿಸಿ ಭವಿಷ್ಯಕ್ಕೆ ಚಾಚಿ ನಿಮ್ಮ ಚು೦ಚ--ಇದೊ೦ದೇ ಯಜು ಜೀವನ.” 

ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧುಮಿತ್ರ ಪರಿವೇಷ್ಟಿತರಾಗಿ ಹರ್ಷೋ 
ದ್ಲಾರ ಸಂಭ್ರಮ ಮಧ್ಯೆ ಸರ್ವರನ್ನೂ ಜೀಳ್ಕೊಳ್ಳುತ್ತಿದ್ದ, ಮತ್ತು ಅಖಿಳ ಬ್ರಹ್ಮಾ೦ಡ 
ನಾಥರೂ ನಾವೇ ಎ೦ಬ ಪ್ರಜ್ಞೆ ತಾರಸ್ಥಿತಿಗೇರಿದ್ದ ಆ ಪರ್ವಮುಹೂರ್ತದಲ್ಲಿ ನಗೆ 
ಎದುರಿಸಲಾಗದಿದ್ದುದು ಅಭಯನ ಕಂಬನಿ ತುಂಬಿದ ಕಣ್ಣುಗಳನ್ನು “ಆಡಿ ಜೀವದ 
ಗಾಣಾ ನೋಡ ಹಿಂಡಿತು ಪ್ರಾಣಾ !”; ಮತ್ತು ಅಕ್ಷರಿಯ ಅಶ್ರುಭರಿತ ದೀನದೃಷ್ಟಿ 
ಯನ್ನು--“ನೀ ಹೀ೦ಗ ನೋಡಬ್ಯಾಡ ನನ್ನ ನೀ ಹೀಂಗ ನೋಡಿದರ ನನ್ನ ತಿರುಗಿ ನಾ 
ಹ್ಯಾಂಗ ನೋಡಲೇ ನಿನ್ನ 7” 

ಮುಗಿಯಿತು ವಿದಾಯಸಂಮಾನ. ಏರಿದೆವು ವಿಮಾನ. ಮನದೊಳಗೇನೋ 
ದುಮ್ಮಾನ. ಆ ಎತ್ತರ-ವೇಗದಲ್ಲಿ ಎಲ್ಲವೂ ಸಮಾನ. ಸುಖಾಸೀನರಾಗಿದ್ದರೂ 
ಮುಂದೇನೋ ಎ೦ಬ ಕಾತರತೆಯಿ೦ದ ಬಿಗುಮಾನ. ವಿಮಾನದ ಏಕತಾನ ವಿತಾನದಲ್ಲಿ 
ಮನಸ್ಸು ಸ೦ಲಯನಗೊಂಡು ಭಾವಶೂನ್ಮಸ್ಥಿತಿ ಐದಿತು. ಆ ಬೃಹತ್ಕುಕ್ಸಿ ಯಂತ್ರಪಕ್ಷಿ 
ಬೆಂಗಳೂರಿನಿಂದ ಹಾರಿದ್ದು ಸಂಜೆ ೭ ಗಂಟೆಗೆ, ಮುಂಬಯಿ ಒಳನಾಡ ನಿಲ್ದಾಣದಲ್ಲಿ 
ಇಳಿದದ್ದು ೮-೩೦ಕ್ಕೆ. ಮಳೆ, ಚಳಿ, ಅಪರಿಚಿತ ಜನ ತಿಮುಕಿನ ಅರಾಜಕತೆ , ಕೊಳಕು 
ಕಸಗಳ ರಾಡಿ, ವಯಸ್ಸು ೭೦ರ ಸನಿಹದಲ್ಲಿದ್ದ ನಮಗೆ ಮೊದಲು ಬಡಿದದ್ದು ಶೂನ್ಯ 
ಭಾವ--ಏಕಾದರೂ ಈ ಸಮಸ್ಯೆ ಬರಮಾಡಿಕೊ೦ಡೆವೋ ಎಂಬ ಆತಂಕ. ಇಂಥಲ್ಲಿ 
ನಮ್ಮ ರಾವಣ ಗಾತ್ರದ ಮತ್ತು ಹಿಮಾಲಯ ಭಾರದ ನಾಲ್ಕು ಪೆಟ್ಟಿಗೆಗಳನ್ನು--ಅಲ್ಲ, 
ಮರಿ ಬಂಡಿಗಳನ್ನು-ಈ ಒಳನಾಡ ತ೦ಗುದಾಣದಿ೦ದ ಆ ಹೊರನಾಡ (ಅಂತಾ 
ರಾಷ್ಟ್ರೀಯ) ಹಾರುದಾಣಕ್ಕೆ ಸಾಗಹಾಕುವುದು ಹೇಗೆ ? ನಮ್ಮಿ೦ದ ದೈಹಿಕವಾಗಿ 
ಸಾಧ್ಯವಾಗದ ಮತ್ತು ಮಾನಸಿಕವಾಗಿ ಪರಿಹರಿಸಲಾಗದ ಸಮಸ್ಯೆ ಇದು. ಒಳನಾಡ 


ಅಂತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೭೧ 


ನಿಲ್ದಾಣದ ಇನ್ನೊಂದು ಕೊನೆ ಹೊರನಾಡ ನಿಲ್ದಾಣ ಎಂದು ಅನೇಕರು ಮೈಸೂರಿನಲ್ಲಿ 
ಭರವಸೆ ನೀಡಿದ್ದರೂ ವಾಸ್ತವತೆ ಮಾತ್ರ ಭೀಕರವಾಗಿತ್ತು : ಈ ಯಾವ ವ್ಯತ್ಯಾಸವೂ 
ತಿಳಿಯದಂತೆ ಜನಪ್ರವಾಹ ಭೋರ್ಗರೆಯುತ್ತಿತ್ತು, ಗೊಂದಲ ತಾ೦ಡವಿಸುತ್ತಿತ್ತು. 
ಅದೇ ಒಂದೂವರೆ ಗಂಟೆ ಹಿ೦ದೆ ಬ್ರಹ್ಮಾ೦ಡನಾಥನೆ೦ದು ಬೀಗುತ್ತಿದ್ದ ನನ್ನನ್ನು ಈಗ 
ಅನಾಥ ಪ್ರಜ್ಞೆಆವರಿಸಿ ನೆತ್ತರು ಹೆಪ್ಪುಗಟ್ಟೆತು, ಶೀತಲ ಸ್ವೇದ ಹೊರಸೂಸಿತು. ಲೋಕ 
ಪರ್ಯಟನಾನುಭವ ಇದೆ, ಸರಿ. ಜನಜ೦ಗುಳಿಯನ್ನು ನಿಯಂತ್ರಿಸಿದ ಅನುಭವವೂ 
ಇದೆ. ಆದರೆ ಮುಖ್ಪಿನಿ೦ದ ಕುಸಿಯುತ್ತಿದ್ದ ಸ್ನಾಯುಗಳಿಗೆ ಮತ್ತು ಮುದುಡುತ್ತಿದ್ದ 
ಮನಗಳಿಗೆ ಅನುಭವದ ಬುತ್ತಿ ಶಕ್ತಿ ಊಡದಷ್ಟೆ ! 

ನಮ್ಮ ಪೂರ್ವಸಿದ್ಧತೆ ಫಲಪ್ರದವಾಯಿತು : “ಕರಿಯ ಮೊರೆಕೇಳಿ ಶ್ರೀ ಹರಿಯು 
ಬಂದಂತೆ” ಹರಿನಾಮಾಂಕಿತರಿಬ್ಬರು ಆಗ ಅಲ್ಲಿ ಮೈದೋರಿದರು. ನಮ್ಮ ಮಗ 
ಅನ೦ತನ ಸಹಪಾಠಿ ಹರೀಶ್‌ ಬಲ್ಲಾಳ್‌ ವಿಮಾನ ನಿಲ್ದಾಣದಲ್ಲಿ ಸು೦ಕದ ಅಧಿಕಾರಿ. 
ಇವರು ಅಂದು ಮು೦ಬಯಿಯಲ್ಲಿರಲಿಲ್ಲ, ಬದಲು, ಇವರ ನಿಯೋಗಿ Welcome 
Narayana Rao ನಿಶಾನೆ ಹಿಡಿದುನಿ೦ತಿದ್ದರು ; ಪಕ್ಕದಲ್ಲೇ ನನ್ನ “ಪ್ರಾಚೀನ ಕಾಲ”ದ 
ವಿದ್ಯಾರ್ಥಿ, ಈಗ ಮುಂಬಯಿಯ ಒಬ್ಬ ಪ್ರಸಿದ್ದ ಉದ್ಯಮಪತಿ ಮತ್ತು ದಾನಿ ಎಂ.ಕೆ. 
ಜನಾರ್ದನ, ಹೆಂಡತಿ ದೇವಕಿ ಸಹಿತ, ಕೈಬೀಸಿ ಸ್ವಾಗತ ಕೋರುತ್ತಿದ್ದರು. ಆಗಲೇ 
ನಮ್ಮನ್ನು ತಮ್ಮ ಮನೆಗೆ ಕರೆದೊಯ್ದು (ರಾತ್ರಿ ೧೦ ಗಂಟೆ) ಮರುಮುಂಜಾನೆ ೬ 
ಗಂಟೆಯ ವಿಮಾನಯಾನಕ್ಕೆ ಸಾಕಷ್ಟು ಮೊದಲೇ ಅಲ್ಲಿಗೆ “ತಲಪಿಸುವ' ಯೋಚನೆ/ 
ಯೋಜನೆ ಅವರದು--ನಮ್ಮ ಲಾರಿಹೊರೆ ಸಾಮಾನು ಸರ೦ಜಾಮುಗಳ ಸಹಿತ. ಅವರ 
ವಿಶ್ವಾಸ, ಔದಾರ್ಯ ಸರಿ. ಆದರೆ ವ್ಯಾವಹಾರಿಕತೆ ? ಕಾಲಾವಧಿ ? ಅನಿವಾರ್ಯವಾಗಿ 
ಎದುರಾಗುವ ವಿಪತ್ತುಗಳು ? ಉಭಯರ ಹಿತದೃಷ್ಟಿ ಪರಿಗಣಿಸಿ ನಾವು ಈ ಆಹ್ವಾನ 
ಮನ್ನಿಸಲಿಲ್ಲ. ಬಲ್ಲಾಳರ ಸ್ನೇಹಿತ ನಮ್ಮನ್ನು ಸುರಕ್ಷಿತವಾಗಿ ಆ “ವೈತರಿಣೀ ನದಿ” 
ದಾಟಿಸಿ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ತಮ್ಮ ಕಾರಿನಲ್ಲಿ ಕರೆದೊಯ್ದುಬಿಟ್ಟರು. ಗಂಟೆ 
೧೧. ಆನ೦ದನಿಗೆ ಸ PR ಕೊನೆಗೂ ನಾವು ಕೈಕೊಡಲಿಲ್ಲ ಎಂದು 
ಆಶ್ಚಾಸಿಸಲು. 

ಮರುನಸುಕು ೫ ಗ೦ಟೆಗೆ ಕೊರಿಯನ್‌ ಏರ್‌ಲೈನ್ಸ್‌ನ ಪ್ರವೇಶದ್ಹಾರ--ಪಾತಾಳ 
ಲೋಕಕ್ಕೆ ಸಾಗಲಿರುವ ಗಹ ಪ್ವರ--ತೆರೆಯಲ್ಪಡುತ್ತದೆ, ಅಲ್ಲಿಯ ತನಕ ನಾವಲ್ಲಿ ಹೆಣ 
ಪಹರೆ ಕಾಯುವವರಂತೆ, ಎಲ್ಲ ರನ್ನೂ ಶಪಿಸುತ್ತ ಕಾಲಹರಣಗೈಯಬೇಕು ! ಪ್ರಯಾಣ 
ನನ್ನ ದ್ವಿತೀಯ ವೈರಿ (ಪ್ರಥಮ ಶತ್ರು ದೇವರು) ಎಂದು ಘೋಷಿಸಿ ತದನುಸಾರ 
ಬಾಳುತ್ತಿರುವ ನಾನೇಕೆ ಈ ವೆ ುರಿಯನ್ನು ಕರೆದು ಮೈಮೇಲೆ ಹಾಕಿಕೊಂಡೆ ? ಮೈಸೂರು 
ಬಿಡುವ ಮುನ್ನ ನನ್ನ ಅನೇಕ ಆಪ್ತರು ನನಗೆ ಅಯಾಚಿತ ಸಲಹೆ ಹಿತೋಕ್ತಿ ಭರವಸೆ 
ಸಮೃದ್ಧ ವಾಗಿ ನೀಡಿದುದನ್ನು ಸ್ಮರಿಸಿಕೊ೦ಡು ವಿಷಾದದ ನಗುಬೀರಿದೆ. ಮಾದರಿ-- 

“ನೀವು ತುಸು ಆರಾಮವಾಗಿರುವುದನ್ನು ಕಲಿಯಬೇಕು.” ಎಂದೂ ಯಾವ 


೭೨ ಸಪ್ತಸಾಗರದಾಚೆಯೆಲ್ಲೋ . . . 


ಕೆಲಸವನ್ನೂ ಗಂಭೀರವಾಗಿ ಸ್ವೀಕರಿಸದೇ ಅರುವತ್ತು ವರ್ಷ ಆಯುಷ್ಯ mark 
me (ವೇಳೆ ಕಳೆತ) ಅಥವಾ ಸ್ಥಗಿತ ಕಾಲ ಮಾಡಿದ ವ್ಯವಹಾರಚತುರನ ಜಾಣ 
ಮಡಿ. | 

* “ನಿಮಗೇಕೆ ಇಷ್ಟು ಅಂಜಿಕೆ ? ವಿಮಾನ ನಿಲ್ದಾಣದಲ್ಲಿ ಎಲ್ಲ ವಿವರಗಳನ್ನೂ 
ಪ್ರಕಟಿಸಿರುತ್ತಾರೆ. ಓದಿ ಆ ಪ್ರಕಾರ ನಡೆದರಾಯಿತು--ಇದೇನು ಮಹಾ 1” 
ಬೆ೦ಗಳೂರಿನಲ್ಲಿ ಗಾ೦ಧೀನಗರಕ್ಕೆ ಹೋಗಬೇಕಾಗಿದ್ದ ಪ್ರಾಜ್ಞ ಗಾಂಧೀ 
ಬರಭಾರಿಗೆ ಹೋಗಿ ಆ ಮಹಾನಗರದ ವಿನ್ಯಾಸದಲ್ಲಿಯೇ ದೋಷ ಹುಡುಕಿದ 
ಸೈದ್ಧಾ೦ತಿಕ ಎ೦ಜಿನಿಯರನ ಎಚ್ಚರಿಕೆ ಮಾತು. 

*  “ಕಿಸೆಗಳ್ಳರಿದ್ದಾರೆ, ಜಾಗ್ರತೆ ! ನೀವು ಮೈಯೆಲ್ಲ ಕಣ್ಣಾಗಿ ಯಾರನ್ನೂ ನಂಬದೇ 
ಹುಷಾರಾಗಿರಬೇಕು.” ಅದೇ ಹಿಂದಿನ ದಸರಾ ಮೆರವಣಿಗೆಯಲ್ಲಿ ಸ೦ಚಿಯನ್ನೇ 
ಕಳದುಕೊಂಡಿದ್ದ ಅನುಭವವೃದ್ಧನ ವ್ಯಾವಹಾರಿಕ ಹಿತೋಕ್ತಿ. 

* “ಆಹಾರದ ಬಗ್ಗೆ ಬಲು ಎಚ್ಚರವಿರಲಿ. ವಿಮಾನದಲ್ಲಿ ರುಚಿಕರವಾದ ತಿಂಡಿ 
ತೀರ್ಥ ಪುಕ್ಕಟೆ ಪುಷ್ಕಳವಾಗಿ ಬಡಿಸುತ್ತಾರೆ. ನಿಮ್ಮ ವಯಸ್ಸನ್ನು ಲೆಕ್ಕಿಸದೇ 
ಅವನ್ನೆಲ್ಲ ತಿಂದುಬಿಡಬೇಡಿ.” ಮೈಸೂರು-ಮ೦ಗಳೂರು ಕಾರ್‌ ಪಯಣದ 
ವೇಳೆ ಮನೆಯಿಂದ ತಂದ ತಿಂಡಿ ಜೊತೆಗೆ ಹಾದಿ ಬದಿ ಹೋಟೆಲುಗಳಲ್ಲಿಯೂ 
ಗ್ರಾಸ ಭಕ್ಷಣೆ ಮಾಡಿದ ವಯೋವೃದ್ಧರ ಧೀಮಂತ ವಾಣಿ. 

ವಾಸ್ತವಸ್ಥಿತಿ ಏನು ? “ಓ ಇಲ್ಲದ-ದೇವರೇ ! ಕಾಪಾಡು ನನ್ನನ್ನು ಈ ಸ್ವಯಂ 

ಘೋಷಿತ ಪರಹಿತ ಚಿಂತಕರ ಅನುಸ್ಕೂತ ಬೋರಿಕೆಯಿ೦ದ” . (6070*ಇಕೆ). 
ಅಪ್ರಾರ್ಥಿತ ಉಪದೇಶ ಅಸ್ಪ್ವೀಕಾರ್ಯ. (Unsolicited advice unwanted.) 
ಅಂತಿಮವಾಗಿ “ಅವರಿವರ ನಂಬುಗೆಯ ಮಳಲರಾಶಿಯ ಮೇಲೆ ಬಾಳ ಮನೆಯನು 
ಮುಗಿಲಿಗೆತ್ತರಿಸಲಿಹೆಯಾ ? ನಿನಗೆ ನೀನೇ, ಗೆಳೆಯ, ನಿನಗೆ ನೀನೇ” (ಅಡಿಗ). 
ತೂಕಡಿಕೆ, ಎಚ್ಚರ, ಆತಂಕ, ವೈರಾಗ್ಯ ಕೋಪ, ಉತ್ಪ್ಸಾಹ--ಜಿರಿವ ಜನ 
ಜಂಗುಳಿಯ ನಡುವೆಯೂ ಶೀತಲ ಏಕಾಕಿತ್ವ, ಯಾರು ಬಂದರೋ ಯಾರು 
ಹೋದರೋ ಎಷ್ಟು ಆಶಯಗಳೋ ಇನ್ನೆಷ್ಟು ಗುರಿಗಳೋ- ಇದೊಂದು ಅಂತಾ 
ರಾಷ್ಟೀಯ ಆಸೆ ಆಕಾ೦ಕ್ಸೆಗಳ ಮತ್ತು ದುಗುಡ ದುಮ್ಮಾನಗಳ ಕೃ್ಷಥನಭಾಂಡ. ಇಂದು 
ಮುಂಜಾನೆ (ಈಗ ಮಧ್ಯರಾತ್ರಿ ಕಳೆದು ೩ ತಾಸುಗಳು ಸಂದಿವೆ), ಇನ್ನು ಮೂರು 
ಗಂಟೆಗಳಲ್ಲಿ, ನಾವು ಗಗನಗಾಮಿಗಳು, ಸಪ್ತಸಾಗರದಾಚೆಯೆಲ್ಲೋ ಅಡಗಿರುವ ಸುಪ್ತ 
ಮೌಲ್ಯಗಳ ಶೋಧಕರು, ಭಾರತದ ಮೇರೆ ಮೀರಿ ಪರಸಂಸ್ಕೃತಿಯ ನೆಲೆಗೆ ಹೋಗು 
ವವರು. ಮತ್ತೆ ನಮ್ಮ ನೆಲಕ್ಕೆ ಮರಳಲುಂಟೇ ? ಭೌತಿಕ ಸಂಬಂಧ ಬೇರ್ಪಡುವ 
ಮುಹೂರ್ತ ಸನ್ನಿಹಿತವಾಗುತ್ತಿದ್ದಂತೆ ಭಾವನಾತ್ಮಕ ಅನುಬಂಧ ಬಿಗಿಯಾಗುತ್ತಿದ್ದ 
ಅನುಭವ : “ಭಾರತವನುಳಿಯುತ್ತ ನನಗೆ ಜೀವನವೆತ್ತ ? ಭಾರತವೆ ನನ್ನುಸಿರು, 
ನನ್ನೊಗೆದ ಬಸಿರು” (ಗೋವಿಂದ ಪೈ). ನಾನೇಕೆ ಈಗಿಂದೀಗಲೇ ಅಮೆರಿಕಯಾನ 


ಲ 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೭೩ 


ರದ್ದುಗೊಳಿಸಿ ಇಲ್ಲಿ೦ದಲೇ ಮೈಸೂರಿಗೆ ಹಿನ್ನೆಗೆಯಬಾರದು ? ಆದರೆ ಚ೦ದ್ರದರ್ಶನ? 
ಮಗನಿಗೆ ಕೊಟ್ಟ ವಚನ ? ಅಲ್ಲಿಯ ಮೊಮ್ಮಕ್ಕಳ ನಿರೀಕ್ಷೆ ? 
| ಗಗನಕ್ಕೆ ಹೋದ ಹೊಗೆ ಮಿಗೆ ಮರಳಿ ಬಪ್ಪುದೇ ? 
ಅಘಹರನ ಪದವನರಿತಾತ ಮರ್ತ್ಯದ 
ಅಘವ ಹೊದ್ದುವನೆ ? ಸರ್ವಜ್ಞ 

ಹೀಗೆ ಮನಸ್ಸು ಡೋಲಾಯಮಾನ ಸ್ಥಿತಿಯಲ್ಲಿ ಲೋಲಾಡುತ್ತಿರಲು ಗ೦ಟೆ ೫ 
ಬಾಜಿಸಿತು : ತಸ್ಮಾಜ್ಞಾಗ್ರೃತ ಜಾಗ್ರತ ! ದಿನಾಂಕ ೨೦ ಮೇ ೧೯೯೫. ಉತ್ತಿಷ್ಠ ನರಶಾ 
ರ್ದೂಲ ಕರ್ತವ್ಯಂ ದೈವಮಾಶ್ರಿತ೦ ! ಇಂದು ಮ೦ದ(ಶನಿ)ವಾರ, ಮಂಗ ಪಾತಾಳಕ್ಕೆ 
(ಲಂಕೆಗೆ ಅಲ್ಲ) ಹಾರ. ಕೊರಿಯನ್‌ ಏರ್‌ಲೈನ್ಸ್‌ನವರ ಕಿಂಡಿ ಕಿಟಕಿಗಳು (ಕೌ೦ಟರು 
ಗಳು) ಜೀವ೦ತವಾದುವು, ದಕ್ಷ ಕ್ಷಿಪ್ರ ವಾದಶೂನ್ಯ ಹಸಿತ ವದನಗಳು ಸೇವಾನಿರತ 
ವಾದುವು. ನಾವಿನ್ನೂ ಮುಂಬಯಿಯಲ್ಲಿದ್ದೇವೆ. ಆದರೆ ನಮ್ಮವರ ಸೇವೆಗೂ 
ಕೊರಿಯನ್ನರ ಸೇವೆಗೂ ನಡುವಿನ ವ್ಯತ್ಯಾಸ ಎದ್ದು ಕಾಣುವಂತಿತ್ತು. ನಮ್ಮಲ್ಲಿ 
ಜನರಿರುವುದು ನೌಕರಶಾಹಿಗಾಗಿ--ಲಾ೦ಗೂಲಶ್ಚಾನಚಾಲನ ; ಅವರಲ್ಲಿ: ನೌಕರಶಾಹಿ 
ಇರುವುದು ಜನರಿಗಾಗಿ--ಶ್ಚಾನಲಾ೦ಗೂಲಚಾಲನ (608 wagging the tail). 

ನಮ್ಮ “ತಿಣಿಕಿದನು ಫಣಿರಾಯ' ಪೆಟ್ಟಿಗೆಗಳನ್ನು ನಾವೇ ಟ್ರಾಲಿಗಳಲ್ಲಿ ಹೇರಿ (ಸದ್ಯ 
ಕೂಲಿಗಳ ಸುಲಿಗೆ ಇಲ್ಲ, ಬಚಾವ್‌ 1) ಕಿ೦ಡಿ ಕಿಟಕಿಗಳವರೆಗೆ ತಳ್ಳಿಕೊ೦ಡು ಹೋಗಿ 
ಸಾಲಿ(ಕ್ಕೂ)ನಲ್ಲಿ ನಿ೦ತರೆ ಮುಗಿಯಿತು. ಉಳಿದುದೆಲ್ಲ ಮಾನವೀಯತೆ ಮತ್ತು 
ಹಸನ್ಮುಖತೆ ಸಹಿತವಾದ ನಿಶ್ಶಬ್ದ ಸೇವೆ. ನಿರಂತರ ಚಲನಶೀಲ ಸಾಗುಪಟ್ಟಿಗಳ 
(ಂಗveyor belts) ಮೇಲೆ ಪೆಟ್ಟಿಗೆಗಳನ್ನು ಜಾರಿಸಿದಂತೆ ಅವು "ಅ೦ತರ್ಧಾನ' 
ವಾದುವು. ನಾವು ಹಗುರಾಗಿ ಮುನ್ನಡೆದು ವಿಮಾನದ ಪ್ರವೇಶಸುರಂಗದ್ವಾರಕ್ಕೆ 
ಎದುರಾಗಿ ಸಾಲಾದೆವು. ೫-೩೦ರ ವೇಳೆಗೆ ಆ ಮಹಾದೆ ತ್ಯ ವಿಮಾನದ ರಾಕ್ಷಸೋದರ 
ದೊಳಗೆ ಸುಖಾಸೀನರಾಗಿದ್ದೆ ವು. ಮುನ್ನೂರಕ್ಕೂ ಮಿಕ್ಕಿ ಜನರನ್ನೂ ಅವರ ಸಾಮಾನು 
ಗಳನ್ನೂ ತನ್ನೊಳಗೆ ಧರಿಸಿ ಉನ್ನತ ವಿರಳ ವಾಯುಮಂಡಲದಲ್ಲಿ ಗಂಟೆಗೆ ೧೦೦೦ 
ಕಿಮೀ ವೇಗವನ್ನೂ ಮೀರಿ ೬-೮ ಗಂಟೆ ನಿರಂತರವಾಗಿ ನಿರ್ವಿಫ್ನಾವಾಗಿ ಹಾರಬಲ್ಲ 
ಗರುಡವದು. ಶುಚಿತ್ವ, ಮೌನ, ಶಿಸ್ತು, ಸಂಯಮ, ಸಭ್ಯತೆ ಎಲ್ಲವೂ ಒಂದೆಡೆ 
ಘನೀಭವಿಸಿದ್ದ೦ತೆ ಇತ್ತು ಅಲ್ಲಿಯ ಪರಿಸರ. 

ವಿಮಾನಯಾನ ಎಂದರೆ ಸೀತಾಸಮೇತ ರಾಮಲಕ್ಷ್ಮಣರು " "ಪುಷ್ಪಕ ಯಾನಾರೋ- 
ಹಣರಾಮ” ಅಯೋಧ್ಯೆಗೆ ಮರಳಿದುದು, ಮಹಾಭಾರತ- ದೂರದರ್ಶನ-ಚಿತ್ರ 
ಗಳಲ್ಲಿಯ ದೇವ ದೇವತಗಳ ವಾಯುಗಮನ, ನಾರದ ಮಹರ್ಷಿಯ ತ್ರಿಲೋಕ 
ಸಂಚಾರ, ಅಥವಾ ಹನುಮಂತನ ಸಾಗರೋಲ ೦ಘನ ಚಿತ್ರಗಳನ್ನು ಮನದಲ್ಲಿ ಕಲ್ಪಿಸಿ 


ಕೊ೦ಡು ಮಂಡಿಗೆ ಮೆದ್ದವರಿಗೆ ವಾಸ್ತವ ಯಾನದ ವೇಳೆ. ಲಭಿಸುವುದು ತದ್ದಿ ರುದ್ದ 
ಅನುಭವ : 


೭೪ ಸಪ್ತಸಾಗರದಾಚೆಯೆಲ್ಲೋ . . . 


ವಾಸ್ತವತೆ ಸುಖವಲ್ಲ ಕಲ್ಪನೆಯೆ ಬಲುಸೊಗಸು 

ಪರ್ವತಾರೋಹಣವು ಹಿತವಲ್ಲ ಶೃಂಗೈಕ್ಕವಾನಂದ 
: ಕಾರ್ಯವಿಲ್ಲದೆ ಫಲವ ಬಯಸುವುದು ಬರಿಗನಸು 

ಪ್ರಕೃತಿಯಲಿ ಬಿಟ್ಟಿಕೂಳಿಲ್ಲ ತಿಳಿ ಅತ್ರಿಸೂನು 


ವಿಮಾನದೊಳಗಿನ ನೀವು ಸುವರ್ಣಪಂಜರಬಂಧಿತ ರಾಜಪಿಕ. ಶೂನ್ಯ ದೃಶ್ಯ, 
ಸೀಮಿತ ಚಲನಸ್ಪಾತ೦ತ್ರ್ಯ, ಹರಟೆ ಹೊಡೆಯುವ ಅಥವಾ ಇಸ್ಪೀಟ್‌ ಆಡುವ ಅವಕಾಶ 
ವಂಚಿತರು, ಧೂಮಪಾನಿಗಳಿಗೆ ರೌರವ ನರಕ, ಎಲ್ಲೆಂದರಲ್ಲಿ ಇಳಿಯುವಂತಿಲ್ಲ. 
ಸುಖಾಸನ ನಿಜ, ಆದರೆ ಅಸುಖಾಸೀನರು. ಏಕೆ೦ದರೆ ವಿಮಾನದ ಶ್ರುತಿಯ ಏರಿಳಿಯದ 
ಏಕನಾದ, ಮನದ ಲಹರಿರಹಿತ ಚಡಪಡಿಕೆ, ಮೈಮುರಿದು ನಿಗುರಿ ಆಕಳಿಸಿ ತಲೆ 
ದೋರುವ ಔದಾಸೀನ್ಯ ಎಲ್ಲವೂ ಸೇರಿ ನೀವು ಶರತಲ್ಪಶಯನರಾಗುತ್ತೀರಿ. ಇನ್ನು 
ದೀರ್ಥುಕಾಲದ ವೈವಿಧ್ಯರಹಿತಯಾನದ ವೇಳೆ ಕಾಲಪ್ರವೃತ್ತಿಯ ಪೀಡನೆ ಪದೇ ಪದೇ. 
ಇಕ್ಕಟ್ಟಾದ, ಮೇಲುನೋಟಕ್ಕೆ ಅತಿಶುಚಿಯಾದ, ಆದರೆ ವಾಸ್ತವವಾಗಿ ಅಸ೦ಖ್ಯಗುಹ್ಯ 
ರೋಗಗಳ ಕೃಷಿಕೆ ಆಗಿರಬಹುದಾದ ಒ೦ದೋ ಎರಡೋ ನಿರ್ಮಲ ಮಂದಿರಗಳು. 
ಅಲ್ಲಿಯೂ ಕ್ಯೂ. ಹೊರಗಿನವನಿಗೆ ಕಳವಳ, ಉದರದೊಳಗೆ ತಳಮಳ. ಒಳಗಿನವನಿಗಾ 
ದರೋ ಪ್ರಸವ ವೇದನಾನುಭವ : ವೇಗ, ಔನ್ನತ್ಯ, ಕುಳಿತಿರಬೇಕಾದ, ಭಂಗಿ ಮತ್ತು 
ಮ ನಲ ಸೇರಿ ವಿಸರ್ಜನೆ ನಿಜಕ್ಕೂ ಒ೦ದು ಗಂಭೀರ ಸವಾಲಾಗಿರುತ್ತದೆ. 
ಇನ್ನು ನೀರು ಬಳಸಬಹುದೇ ? ಜಲೋಪಯೋಗ ವರ್ಜ್ಯ--ಬದಲು ತೆಳು ಕಾಗದದ 
ಸುರುಳಿ !“ಮಲನಿರ್ಮೋಚನಂಪುಂಸಾಂ ಜಲಸ್ನಾನಂ ದಿನೇ ದಿನೇ” ಎ೦ದು ಜಪಿಸುವು 
ದೊ೦ದೇ ಶರಣು. 
ಆದರೆ ಈ ಎಲ್ಲ ತೊಂದರೆಗಳನ್ನೂ ಸರಿದೂಗಿಸುವ ಪ್ರಸನ್ನಾನುಭವ ಒಂದುಂಟು: 
ಆಸನ ಸಾಲುಗಳ ನಡುವಿನ ಎಡೆಯಲ್ಲಿ ನಿರಂತರ ಕ್ರಿಯಾಶೀಲರಾಗಿರುವ ಗಗನಸಖಿ 
ಯರು, ಮಹಾಶ್ವೇತೆಸದೃಶ ಅಂಗರಾಗವಸ್ತಲಾವಣ್ಯವತಿಯರು. ನಿಮ್ಮ ವೈಯಕ್ತಿಕ 
ಯೋಗಕ್ಸೇಮಗಳನ್ನು ಅವರು ಸತತವಾಗಿ ವಿಚಾರಿಸುತ್ತ, ಪುಕ್ಕಟೆ ಆಹಾರ ಪಾನೀಯ 
ಗಳನ್ನು ಸಮೃದ್ಧವಾಗಿ ಒದಗಿಸುತ್ತ, ಸ೦ಗೀತ ಶ್ರವಣ ಅಥವಾ ಪುಸ್ತಕವಾಚನಗಳಿಗೆ 
ನೆರವಾಗುತ್ತ ಅಡ್ಡಾಡುತ್ತಿರುವರು. ದ೦ತದಲ್ಲಿ ಕಡೆದ ಗೊ೦ಬೆಗಳ೦ತೆ ಆ ಕೊರಿಯನ್‌ 
ಮಹಿಳೆಯರು ಕಾಣುತ್ತಿದ್ದರು. ಅವರ ಇಂಗ್ಲಿಷ್‌ ಮಾತು ಉದ್ದಾ ರಗಳೆಲ್ಲವೂ ಹಕ್ಕಿ 
ಗಳು ಚಿಲಿಪಿಲಿಗುಟ್ಟಿದಂತೆ ಕೇಳುತ್ತಿದ್ದು ವು. 
ಅಂತಾರಾಷ್ಟ್ರೀಯ ಹಾರಾಟದಲ್ಲಿ ಸಸ್ಕಾ ಹಾರ ಎಂಬುದೊಂದು ಅಸ್ತಿತ್ಚಶೂನ್ಯ 
ವೈಚಿತ್ರ್ಯ--ಪ್ರ ದರ್ಶನಾಲಯ ವಿಶೇಷ, ಮರುಭೂಮಿ ನಡುವಿನ ಪುಷ್ಕರಿಣಿ. ಟಿಕೆಟ್‌ 
ವಜಾ ನೀವು ನಿಮ್ಮ ಷರತ್ತನ್ನು ಬರೆದು ದೃಢಪ ಬೇಕು : 
“ಹಿ೦ದೂ ಸಸ್ಯಾಹಾರ ಮಾತ್ರ, ಮೊಟ್ಟೆ ಇಲ್ಲ, ಮೀನು ಇಲ್ಲ. ' ನಮ್ಮ ಕುಮಾರ 
ಪುಂಗವ ಈ ದೂರ್ವಾಸಪಿತ ಕುರಿತಂತೆ ಈ ಎಲ್ಲ ಎಚ್ಚರಿಕೆಗಳನ್ನೂ ಮುಂದಾಗಿಯೇ 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೭೫ 


ತೆಗೆದುಕೊ೦ಡಿದ್ದುದರಿ೦ದ ನಮಗೆ ಆ ೩೯-ಗ೦ಟೆ ಯಾನ ಪೂರ್ತಿ 10೫೬! special 
vegetarian treatment—ರಾಜೋಚಿತ ವಿಶೇಷ ಸಸ್ಯಾಹಾರ ಉಪಚಾರ ! ಆ 
ಮುನ್ನೂರರಲ್ಲಿ ನಾವಿಬ್ಬರೇ ಅಪ್ಪಟ ಪುಳಿಚಾರಿಗಳು. ಎ೦ದೇ ಮದುಮಕ್ಕಳಿಗೆ ದೊರೆ 
ಯುವ ಸತ್ಕಾರ ನಮಗಲ್ಲಿ ದೊರೆಯಿತು. ಪ೦ಜರದ ಅರಗಿಳಿಗೆ ಸಾಕ್ಷಾತ್‌ 
ಮೋಹಿನಿಯೇ ಅಮೃತ ಊಡಿದರೂ ಅದರ ಅತೃಪ್ತಿ ಹಿ೦ಗೀತೇ ? ಹಾಗಾದರೆ 
ಪ್ರಯಾಣಸುಖ ಎಂದರೇನು ? ಈ ಮುಂದಿನ ಯಾದಿಯನ್ನು ಚಿಕಿತ್ಸಕವಾಗಿ ಪರಿ 
ಶೀಲಿಸಿ : 

ಸಂಚಾರ 


ಸ ವೇಗ ವೆಚ್ಚ ಸ್ವಾತಂತ್ರ್ಯ ಅವಕಾಶ ಅನುಭವ 

ನಡಿಗೆ ತೀರಮಿತ ಇಲ್ಲ ಪೂರ್ಣ ಅಪಾರ ಗಾಢ, ನಿಕಟ 

ಸೈಕಲ್‌» ತುಸುಹೆಚ್ಚು ಇಲ್ಲ ತುಸುಕಡಿಮೆ ಅಷ್ಟಿಲ್ಲ ಗಾಢ, ವಿಸೃತ 

ಬಸ್‌ ಹೆಚ್ಚು ಹೆಚ್ಚು ಮೊಟಕು ಕಡಿಮೆ ಅಸಾ೦ದ್ರ,ವಿಸ್ತೃತ 

ರೈಲು ಬಲುಹೆಚ್ಚು ಬಲುಹೆಚ್ಚು ಬಲುಮೊಟಕು ಬಲುಕಡಿಮೆ ಅಸಾಂದ್ರ, ಅಧಿಕವಿಸ್ಕೃತ 
ವಿಮಾನ ಅತಿಶಯ ದುಬಾರಿ ಇಲ್ಲ ತೀರಕಡಿಮೆ ನೀಹಾರಿಕಾಸದೃಶ 


.. ನನ್ನ ಅರ್ಥವಿದು : ನೆಲದ ಮೇಲೆ ಸಹಜವಾಗಿ ಬಾಳೆಲೆಂದು ನಿಯೋಜಿತವಾದ 
ಈ ತೊಗಲಗೊಂಬೆ ಉದ್ದೇಶಚ್ಕುತವಾದಷ್ಟೂ ಜೀವನದೂರವಾಗುತ್ತದೆ. ಅಂದ 
ಮಾತ್ರಕ್ಕೆ ಆದಿಮಾನವರಂತೆ ನಾವು ಬಾಳಬೇಕೆ೦ದಲ್ಲ, ಅದು ಸಾಧ್ಯವೂ ಇಲ್ಲ. 
ಯಾವುದೇ ಸೌಕರ್ಯ ಜೀವನಾಧೀನ ಮತ್ತು ಸೌಖ್ಯಪೂರಕ ಆಗಿರಬೇಕೇ ವಿನಾ ಜೀವನ 
ನಿಯಂತ್ರಕ ಮತ್ತು ಸೌಖ್ಯಮಾರಕ ಆಗತಕ್ಕದ್ದಲ್ಲ. ಈ ಎರಡನೆಯ ತಿರುಗುಮುರುಗು 
ಪರಿಸ್ಥಿತಿ ಏರ್ಪಟ್ಟಾಗ ವ್ಯಕ್ತಿ ಜೀವನಾನುಭವರಿಕ್ತನಾಗುತ್ತಾನೆ. 

ಮನಸ್ಸಿನ ಅನಿರ್ಬಂಧಿತ ಯೋಚನಾಲಹರಿಗಳು ಏನೇ ಇರಲಿ ಎಲ್ಲೇ ಹೋಗಲಿ 
ಆ ಜ೦ಬೋಜೆಟ್‌ ಮಾತ್ರ ತನ್ನ ಸೂರ್ಯಚಲನದಿಶಾವಿರುದ್ದ ಲಂಘನವನ್ನು 
ಮು೦ದುವರಿಸಿಯೇ ಇತ್ತು. ಸೂರ್ಯನ ದೈನಂದಿನ ಚಲನೆಯ ದಿಶೆ ಪೂರ್ವಪಶ್ಚಿಮ. 
ಆದ್ದರಿ೦ದ ಬೆಳಕು ಸದಾ ಕತ್ತಲೆಯನ್ನು ಅಟ್ಟುತ್ತ ಪಶ್ಚಿಮಾಭಿಮುಖವಾಗಿ ಧಾವಿಸು 
ತ್ತಿದ್ದ೦ತೆ ಕತ್ತಲೆ "ಹ೦ಬಾಗಿಲಿನಿ೦ದ' ನುಸುಳಿ ಬಂದು ಬೆಳಕನ್ನು "ಹಿಡಿದು ನು೦ಗಲು' 
ಪ್ರಯತ್ನಿಸುತ್ತಲೇ ಇರುವುದು : ಬೆಳಕು-ಕತ್ತಲೆಗಳ ಹಿಡಿವಾಟವೊ೦ದು ಏಕಮುಖ 
ಚಲನೆ. 

ಈ ನೈಸರ್ಗಿಕ ಓಟದ ಅಥವಾ ಲಯದೊಂದಿಗೆ ಹೊಂದಿಕೊಂಡಿರುವ ನಮಗೆ 
ಇದರ ಅರಿವು ಬರುವುದು ಜೆಟ್‌ಯಾನದ ವೇಳೆಯೇ. ನಮ್ಮ ವಿಮಾನದ ೩೯ 
ಗ೦ಟೆಗಳ ಪೂರ್ವಾಭಿಮುಖ ಪಯಣದಲ್ಲಿ ದೈಹಿಕ ಚಟುವಟಿಕೆಗಳಿಗೂ (ಹಸಿವು, 
ಆಹಾರಸೇವನೆ, ನಿದ್ರೆ, ಎಚ್ಚರ ಇತ್ಯಾದಿ) ಬಾನಿನಲ್ಲಿಯ ಸ್ಥಿತಿಗತಿಗಳಿಗೂ ನಡುವಿನ 
ಕೊಂಡಿ ತುಂಡಾಗಿ ಹೋಯಿತು. ಅಂದರೆ ದೆ )ಹಿಕಲಯ (ಅಥವಾ ದೈಹಿಕ ಗಡಿಯಾರ) 


೭೬ ಸಪ್ತಸಾಗರದಾಚೆಯೆಲ್ಲೋ . . . 


ಮತ್ತು ಆಕಾಶಲಯ (ಅಥವಾ ಆಕಾಶಗಡಿಯಾರ) ವಿಭಿನ್ನ ಗತಿಗಳಲ್ಲಿ ಮಿಡಿಯ 
ತೊಡಗಿದುವು. ಹೊರಗೆ ಸೂರ್ಯ ಪ್ರಖರವಾಗಿರುವಾಗ ಇಲ್ಲಿ ನಮಗೆ ಗಾಢ ನಿದ್ರೆ. 
ಅಲ್ಲಿ ನಟ್ಟಿರುಳಾಗಿರುವಾಗ ಇಲ್ಲಿ ಎಚ್ಚರ. ಮಧ್ಯಾಹ್ನದ ಹೊತ್ತೆಂದು ಹೊಟ್ಟೆ ಪಿಸು 
(ಚುರು)ಗುಟ್ಟಿದಾಗ ಸೂರ್ಯ ನಾಪತ್ತೆ. ಕೈಗಡಿಯಾರ ಸ್ಥಿತಪ್ರಜ್ಞನ೦ತೆ ಪೂರ್ಣ 
ನಿರ್ಲಿಪ್ತತೆಯಿ೦ದ ಕ್ರಿಯಾಶೀಲವಾಗಿತ್ತು. ಆದರೆ ಸ್ಥಳೀಯ ಗಡಿಯಾರಗಳು ತೋರಿಸು 
ತ್ತಿದ್ದ ವೇಳೆಯೇ ಬೇರೆ. ಇಂಥ ಗೊ೦ದಲ ಸಂದರ್ಭದಲ್ಲಿ ಒಬ್ಬ ಅರಕ್ಷಿತ ವ್ಯಕ್ತಿ ಏನು 
ಮಾಡಬಹುದಿತ್ತೊ ಅದನ್ನೇ ನಾನೂ ಮಾಡಿದೆ : ಪರಿಸ್ಥಿತಿ ಜೊತೆ ಒಡಂಬಡಿಕೆ. 

ಮನಸ್ಸು ಭೂತಕಾಲಕ್ಕೆ ಜಿಗಿಯಿತು. ಇಟಲಿಯ ಪ್ರಜೆ ಮತ್ತು ಅನ್ವೇಷಣ ಚಕ್ರ 
ವರ್ತಿ ಕ್ರಿಸ್ಟೂಫರ್‌ ಕೊಲ೦ಬಸ್‌ (೧೪೫೧-೧೫೦೬) ಎ೦ಬ ನಾವಿಕನ ಸುತ್ತ ಸುಳಿಯ 
ತೊಡಗಿತು. ಏಶ್ಯ ಖಂಡದ ರತ್ನವೆ೦ದು ಅಂದು ಪಶ್ಚಿಮ ರಾಷ್ಟ್ರಗಳು ಸಕಾರಣವಾಗಿ 
ಭಾವಿಸಿದ್ದ ಭಾರತ ಈತನ ಗುರಿ. ಸ್ಪೇನಿನ ಪಶ್ಚಿಮ ಕರಾವಳಿ ಯಾನಾರಂಭ ನೆಲೆ. 
ಆದರೆ ಗಮನಪಥ ಮಾತ್ರ ಪ್ರಚಲಿತ ಜಲಮಾರ್ಗ ಅಲ್ಲ. (ಪ್ರಚಲಿತ ಮಾರ್ಗ ಸ್ಟೇನ್‌ 
ನಿ೦ದ ದಕ್ಷಿಣ-ಪೂರ್ವಕ್ಕೆ ಸಾಗಿ ಆಫ್ರಿಕಾಖ೦ಡದ ದಕ್ಷಿಣ ಭೂಶಿರವನ್ನು ಸುತ್ತುವರಿದು 
ಮುಂದೆ ಪೂರ್ವಾಭಿಮುಖವಾಗಿ ಹೋಗಿ ಭಾರತದ ಪಶ್ಚಿಮ ಕರಾವಳಿ ತಲಪತ್ತಿತ್ತು.) 
ಬದಲು ಕೊಲಂಬಸ್‌ ಆಯ್ದ ಜಲಮಾರ್ಗ ಅಪರಿಚಿತ, ಅನನ್ವೇಷಿತ, ಅಜ್ಞಾತ ಪಶ್ಚಿಮ 
ದಿಶಾಗಮನ. ಈ ಸಾಹಸಪ್ರಿಯನ ತರ್ಕ : “ಭೂಮಿಯ ಆಕಾರ ಗೋಳವೆಂದು 
ಪರೋಕ್ಸವಾಗಿ ತಿಳಿದಿದೆ. ಅಂದ ಮೇಲೆ ಒಬ್ಬಾತ ಸ್ಪೇನಿನಿ೦ದ ಪಶ್ಚಿಮಕ್ಕೆ ತೇಲಿದರೆ 
ಏಶ್ಯದ ಪೂರ್ವ ಕರಾವಳಿ ತಲಪಲೇಬೇಕು. ಮುಂದೆ ಭಾರತಕ್ಕೆ ಪಯಣಿಸುವುದು 
ಕಷ್ಟವಾಗಲಾರದು.” ಈ ತರ್ಕ ಸರಿಯಾಗಿತ್ತು. ಜೊತೆಗೆ ಆತ ಗಣಿಸಿದ್ದ೦ತೆ ಜಲ 
ಮಾರ್ಗದ ಹ್ರಸ್ವತೆಯೂ ಆತನಿಗೆ ಭರವಸೆ ನೀಡುವಂತಿತ್ತು. ಈ ಗಣನೆಗೆ ಆತ 
ಬಳಸಿದ್ದು, ಭೂಪರಿಧಿ ಕುರಿತಂತೆ, ಅಂದಿನ ವಿದ್ವಜ್ಜನಾ೦ಗೀಕೃತ ಅಧಿಕೃತ ಬೆಲೆ 
೨೮,೮೦೦ ಕಿಮೀ. ಇದರ ಪ್ರಕಾರ ಆತನಿಗೆ ಸ್ಪೇನ್‌-ಏಶ್ಯಪೂರ್ವಕರಾವಳಿ ಅ೦ತರ 
ಸುಮಾರು ೪೮೦೦ ಕಿಮೀ ಎಂದು ತಿಳಿಯಿತು. 

ಸರಿ, ದೋಣಿ ತೇಲಿತು, ಪಶ್ಚಿಮ ಸಾಗರದ (ಅಟ್ಲಾಂಟಿಕ್‌) ವಿಸ್ತಾರ ಭೇದಿಸಿ 
ಮುಂದೆ ಸಾಗಿತು, ಅಂದಾಜು ೪೮೦೦ ಕಿಮೀ ದೂರ ತೀರವ ಸೇರಿಯೇ ಸೇರಿತು ! 
ಆ ಹೊಸ ಹಸುರನ್ನೂ ಹರವನ್ನೂ ಕೊಲಂಬಸ್‌ ಇಂಡಿಯಾ ಎಂದು ಭ್ರಮಿಸಿ ಅದಕ್ಕೆ 
ಇಂಡೀಸ್‌ ಎ೦ಬ ಹನರಿಟ್ಟ (೧೪೯೨). ವಾಸ್ತವವಾಗಿ ಆಗ. ಆತ ಆವಿಷ್ಯರಿಸಿದ್ದು 
ಅಮೆರಿಕಾ ಖಂಡವನ್ನು. ಹಾಗಾದರೆ ಏಶ್ಯ ? ಇನ್ನೂ ದೂರಾ ಬಲುದೂರಾ ! 

ತಪ್ಪಾದದ್ದೆಲ್ಲಿ ? ಭೂಮಿಯ ವಾಸ್ತವ ಪರಿಧಿ ೪೦,೦೦೦ ಕಿಮೀ. ಆದರೆ ಅಂದಿನ 
"ನಾಗರಿಕ'ರಿಗೆ ಐರೋಪ್ಯರು) ಇದು ಗೊತ್ತಿರಲಿಲ್ಲ. ಹೇಗೂ ಇರಲಿ. ಹೊಸ ಹೊಲ 
ಕನ್ನೆ ನೆಲ ಬಲೆಗೆ ಬಿತ್ತಷ್ಟೆ : ಯಶಸ್ಸಿನ೦ತೆ ಯಶಸ್ವಿ ಆಗದು ಯಾವುದೂ. 

ಹೊಸ ಮಣ್ಣು, ಹೊಸ ನೀರು, ಹೊಸಗಾಳಿ--ಅ೦ದ ಮೇಲೆ ಹೊಸ “ನಾಗರಿಕ' 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ 2 


ಆಡಳಿತ, ಹೊಸ "ಧರ್ಮ' ಪ್ರಸಾರ, ಹೊಸ “"ಬದುಕಿ'ನ ಅರಿವು ಎಲ್ಲವನ್ನೂ ಅಲ್ಲಿಯ 
"ಅನಾಗರಿಕ' ಮಂದಿಗೆ (ಮಂದೆಗೆ ?) ಬೋಧಿಸಿ ಅವರನ್ನು ಉದ್ಧರಿಸುವುದು ಅಗತ್ಯ 
ಅಲ್ಲವೇ? ಖುದ್ದು ಆ ಮಣ್ಣಿನ ಮಕ್ಕಳ ಅಭಿವೃದ್ದಿ ದೃಷ್ಟಿಯಿಂದ ಈ ಸೇವೆ ಅನಿ 
ವಾರ್ಯವೆಂದು ಯೂರೊಪಿನಲ್ಲಿಯ ನವನಾಗರಿಕತಾಧ್ಬ್ಚರ್ಯುಗಳು ಏಕಪಕ್ಷೀಯ 
ವಾಗಿ ತೀರ್ಮಾನಿಸಿದರು. ಫಕ್ಕನೆ ಹುಲಿ ಎದುರಾದಾಗ ಮೇಕೆ ಗಡಗಡನೆ ನಡುಗಿ 
ತತ್ತರಿಸಿತು. ದೀನರಕ್ಸಕ ಮಹಾತ್ರಾಣಿ ವ್ಯಾಘ್ರ ನೀಡಿತು ಖಾತ್ರಿ ಆಶ್ವಾಸನೆ : 

ಎಲೆ ಎಲೆ ಮೇಕೆಯೆ ! ಬಿಡುಬಿಡು ಭೀತಿಯ ! 

ನಿನ್ನ ಸುರಕ್ಷಣೆ ನಾಮಾಡುವೆ ಕಾಣಾ 

ಇರದಿರು ಒಂಟಿ, ವಿಪತ್ತೆಲ್ಲಿಹುದೋ 

ಬಾ ನನ್ನುದರದಿ ಶಾ೦ತಿಯ ಪಡೆ ಜಾಣಾ ! 

ನವ ಖಂಡ ಎ೦ಬ ಮೇಕೆ ಯೂರೊಪಿನ ಯಾವ ವ್ಯಾಘು ರಾಷ್ಟ್ರದ ಉದರ ಸೇರಿ 

ಸಮೃದ್ಧ ಸುಖಶಾಂತಿ ಪಡೆಯತಕ್ಕದ್ದು ? ಗೆಲ್ಲುವುದು ಜರು ವುದು) ಸುಲಭ, 
ಮೆಲ್ಲುವುದು ಕಠಿಣ. ಅಮೃತದ ಪಾಲುಗಾರಿಕೆ ಕುರಿತು ಸೆ ಸ್ಪೇನ್‌ ಮತ್ತು ಪೋರ್ಚುಗಲ್‌ 
ರಾಷ್ಟ್ರಗಳ ನಡುವೆ ತೀವ್ರ ಜಟಾಪಟಿ ಭುಗಿಲೆದ್ದಿತು. ಆಗ “ಪರಿತ್ರಾಣಾಯ 
ಸಾಧೂನಾಂ ವಿನಾಶಾಯ ಚ ದುಷ್ಕತಾ೦ ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ 
ಯುಗೇ ಯುಗೇ” ಎಂಬ ಗೀತೋಕ್ತಿಯಂತೆ ಧರ್ಮಸಂವರ್ಧ ಕ ಮತ್ತು ದನುಜ 
ಸ೦ಮರ್ದಕ ಪೋಪ್‌ ಆರನೆಯ ಅಲೆಕ್ಸಾ೦ಡರ್‌ ಗುರುಸಾರ್ವಭೌಮ ಈ ಕದನ 
ಕುತೂಹಲ ಕ್ರಿಶ್ಚಿಯನ್‌ ರಾಷ್ಟ್ರಗಳಿಗೆ ಶಾಂತಿ ಮಂತ್ರ ಬೋಧಿಸಿ ಒಂದು ತೀರ್ಪು 
ವಿಧಿಸಿದ : ಅಟ್ಲಾಂಟಿಕ್‌ ಸಾಗರದ ನಿರ್ದಿಷ್ಟ ನೆಲೆಯಲ್ಲಿ (ಅ೦ದರೆ ಅಕ್ಷಾಂಶ-ರೇಖಾಂಶ 
ದತ್ತವಾಗಿರುವಲ್ಲಿ) ಕಾಲ್ಬನಿಕ ದಕ್ಷಿಣೋತ್ತರ ರೇಖೆ (ನಿರ್ದಿಷ್ಟ ರೇಖಾ೦ಶ) ಎಳೆಯ 
ತಕ್ಕದ್ದು ; ಇದರ ಪೂರ್ವಕ್ಕೆ (ಯೂರೊಪ್‌-ಪಾಶ ರಿ) ಹಬ್ಬಿರುವ ಬರ್ಬರ ನೆಲ 
ವೆಲ್ಲವೂ ಪೋರ್ಚುಗಲ್ಲಿಗೆ, ಅಂತೆಯೇ, ಪಶ್ಚಿಮಕ್ಕೆ (ಇ೦ಡೀಸ್‌-ಪಾಶ ರೆ) ಹರಡಿರುವ 
ಅನಾಗರಿಕ ನೆಲೆಯೆಲ್ಲವೂ ಸ್ಪೇನ್‌ಗೆ ಸೇರತಕ್ಕದ್ದು. ಅ೦ದಿನ ಸಾಮಾ )ಜ್ಯದಾಹಿ, 
ವಸಾಹತುಶಾಹಿ, ಕೈಸ್ತಧರ್ಮದೇಹಿ ಮತ್ತು ಭಗವಂತಪಾಹಿ ಐರೋಪ್ಯ ರಾಷ್ಟ್ರೀಯರ 
ನಂಬಿಕೆ ಪ್ರಕಾರ ನಾಗರಿಕತೆ ಇವರ ಖಾಸಾ ಆಸ್ಲಿ, ಭಗವಂತ ಇವರ ವೈಯಕ್ತಿಕ ಸಾತ 
ಕ್ರೈಸ್ತಧರ್ಮವೊ೦ದೇ ಜಗದ್ರಕ್ಟಕ ದಿವ ಮಂತ್ರ, ಈ ಪರಿಧಿಯಿಂದ ಹೊರಗಿರುವ 
ನೆಲ, ನಾಗರಿಕತೆ, ಧರ್ಮ ಎಲ್ಲವೂ ಬರ್ಬರರದು--_ಕರಾಳ ಸೆ ಸ್ಕತಾನನದು ! ಅಂದ 
ಮೇಲೆ ಕ್ರೈಸ್ತಧರ್ಮಪ್ರಸಾರವೊ೦ದೇ ಈ ಅನಾಗರಿಕ ಅಧಾರ್ಮಿಕ, ಅಸುರ ಮಂದಿ 
ಯನ್ನು ಸುರರನ್ನಾ ಿಗಿಸುವ ದಿವ್ಯಮಾರ್ಗ ಎ೦ದಿತ್ತು. ಎಲ್ಲಿ ಅಧಿಕಾರ ದವ ಲತ್ತೂ ಧನ 
ಸವಲತ್ತೂ ಮೇಳೈಸಿರುತ್ತವೋ ಅಲ್ಲಿ ಧರ್ಮವು ಅನುಕೂಲಸಿ೦ಂಧುಮಾರ್ಗಾವಲಂಚಿ 
ಯಾಗಿರುವುದನ್ನು ಮತ್ತು ವಿಜ್ಞಾನವು ದೈತ್ಯಸಾಮಧ ೯ ದಾಯಕವಾಗಿರುವುದನ್ನು 
ಇತಿಹಾಸದಲ್ಲಿ ಮತ್ತೆ ಮತ್ತೆ ಕಾಣುತ್ತೇವೆ. ಆಸುರೀ ಬಲಗಳ ಅಸ್ತಿತ್ವಕ್ಕೆ ತಾತ್ತ್ವಿಕ 


೭೮ ಸಪ್ತಸಾಗರದಾಚೆಯೆಲ್ಲೋ . . . 


ತಳಹದಿಯನ್ನು ಧರ್ಮ ಒದಗಿಸುತ್ತದೆ, ವಿಸ್ತರಣೆಗೆ ದಕ್ಷ ವಿಧಾನವನ್ನು ವಿಜ್ಞಾನ 
ಪೂರೈಸುತ್ತದೆ. 

ಕೊಲ೦ಬಸ್‌ ಪ್ರವರ್ಶಿಸಿದ ಸಾಹಸಗಾಥೆಯ ಮುಂದಿನ ಅಧ್ಯಾಯ ಬರೆದಾತ 
ಸ್ಪೇನ್‌ ದೇಶದ ನೈಷ್ಠಿಕ ಮತ್ತು ವಿನಮ್ರ ಸೇವಕ ಫರ್ಡಿನಾಂಡ್‌ ಮ್ಯಾಜೆಲ್ಲಾನ್‌ 
(೧೪೮೦-೧೫೨೧). ಈತ ಸಾಕ್ಷಾತ್‌ ಜಗದ್ಗುರುವಿನ ಸಾರ್ವಕಾಲಿಕ ತೀರ್ಪಿನಲ್ಲೇ ಒಂದು 
ಐಬು ಹೆಕ್ಕಿದ. ಆ ಕಾಲ್ಪನಿಕ ರೇಖೆಯನ್ನು ಯೂರೊಪ್‌-ಅಮೆರಿಕ ನಡುವಿನ ಅಟ್ಲಾಂ 
ಟಿಕ್‌ ಜಲಭಾಗದಲ್ಲಿ ಮಾತ್ರ ಎಳೆಯಲಾಗಿತ್ತು, ಭೂಗೋಳ ಪೂರ್ತಿ ವಿಸ್ತರಿಸಿರಲಿಲ್ಲ. 
ಅಂದಿನ ಧಾರ್ಮಿಕ ಮುಖಂಡರು ಭೂಮಿಯ ಗೋಳತ್ವವನ್ನು ಸ್ಟೀಕರಿಸಲು ಸಿದ್ದರಿರ 
ಲಿಲ್ಲ. ಇನ್ನು ಭೂಮಿಯ ಆವರ್ತನೆ ಮತ್ತು ಪರಿಭ್ರಮಣೆ ? ಭಗವದ್ವಾಣಿಗಳಾದ 
ಧರ್ಮಗ್ರಂಥಗಳಲ್ಲಿ ಉಕ್ತವಾಗಿರುವವುಗಳಿಗೆ ವಿರುದ್ಧವಾದ ಗುಣಗಳನ್ನು ಈ ನಶ್ವರ 
ಕ್ಷುದ್ರ ಭೌತವಿಶ್ಚ ಎಂದಾದರೂ ಪ್ರದರ್ಶಿಸುವುದು೦ಟೇ ? (ಸೂರ್ಯಕೇ೦ದ್ರವಾದ 
ಪ್ರವರ್ತಿಸಿದ ನಿಕೊಲಾಸ್‌ ಕೊಪರ್ನಿಕಸ್‌, ೧೪೭೩-೧೫೪೩, ವಿಜ್ಞಾನ ವಿಚಾರಗಳಿಗೆ 
ಪ್ರಯೋಗದ ದೃಢ ಅಸ್ತಿಭಾರ ಒದಗಿಸಿದ ಗೆಲಿಲಿಯೋ ಗೆಲಿಲೀ, ೧೫೬೪-೧೬೪೨, 
ಗ್ರಹಚಲನ ನಿಯಮಗಳನ್ನು ಆವಿಷ್ಕರಿಸಿದ ಯೋಹಾನೆಸ್‌ ಕೆಪ್ಲರ್‌, ೧೫೭೧-೧೬೩೦, 
ಮತ್ತು ಈ ಸಕಲ ದೈತ್ಯರ ಭುಜಗಳ ಮೇಲೆ ನಿಂತು ತುಸು ಆಚೆಗೆ ದೃಷ್ಟಿಹಾಯಿಸಿ 
ಗುರುತ್ವಬಲದ ಅಸ್ತಿತ್ವವನ್ನು ಆವಿಷ್ಕರಿಸಿದ ಐಸಾಕ್‌ ನ್ಯೂಟನ್‌, ೧೬೪೨-೧೭೨೭ 
ಎಂಬ ಮಹಾವಿಜ್ಞಾನಿಗಳು ರಂಗಪ್ರವೇಶಿಸಿ, ಆ ತನಕದ ಸಾಮಾನ್ಯಜ್ಞಾನ ಮತ್ತು 
ಧಾರ್ಮಿಕ ಮೌಢ್ಯ ಸೇರಿ ಜಡ್ಡುಗಟ್ಟೆದ್ದ ಯುಗಯುಗಗಳ ಕೆಸರು ಗೊಸರು ಹೊಲಸು 
ಹೂಳನ್ನು ಬಗೆದು ತರಿದೊಗೆಯಲು ಕಾಲವಿನ್ನೂ ಸನ್ನಿಹಿತವಾಗುತ್ತಿತ್ತು, ಅಷ್ಟೆ.) 

ಪೋರ್ಚುಗೀಸರ ವಸಾಹತನ್ನು (ಕಾಲ್ಪನಿಕ ರೇಖೆಯ ಯೂರೊಪ್‌-ಪಾರ್ಶ್ವ), 
ಜಗದ್ಗುರುವಿನ ಧಾರ್ಮಿಕ ಫರ್ಮಾನಿಗೆ ಅಪಚಾರವಾಗದಂತೆ, ಸ್ಪೇನಿಗರು ಆಕ್ರಮಿಸು 
ವುದು ಹೇಗೆ ? ಸ್ಪೇನಿಗರಿಗೆ ಮೀಸಲಾಗಿದ್ದದ್ದು ಕಾಲ್ಪನಿಕ ರೇಖೆಯ ಇಂಡೀಸ್‌- 
ಪಾರ್ಶ್ವವಷ್ಟೆ. ಮ್ಯಾಜೆಲ್ಲಾನ್‌ ಹಂಚಿಕೆ ಹೂಡಿದ : “ನಾವು ಆ ಕಾಲ್ಪನಿಕ ರೇಖೆಯಿಂದ 
ಪಶ್ಚಿಮಕ್ಕೆ, ನಮಗೆ ನಿಗದಿ ಆಗಿರುವ ಬರ್ಬರ ನೆಲದಲ್ಲಿ, ಮುಂದೆ ಮುಂದೆ 
ಹೋಗುತ್ತಿದ್ದರೆ ನಮ್ಮ ವಿಸ್ತರಣೆಗೆ ಮಿತಿ ಇಲ್ಲ, ಧರ್ಮಕ್ಕೆ ದ್ರೋಹ ಬಗೆದ೦ತೆಯೂ 
ಆಗುವುದಿಲ್ಲ.” 

ಹೀಗೆ ವಾದಿಸಿದ ಮ್ಯಾಜೆಲ್ಲಾನ್‌, ಸ್ಪೇನ್‌-ರಾಜಕೃಪಾಪೋಷಿತನಾಗಿ, ಐದು-ಹಡಗು- 
ತ೦ಡದ ನಾಯಕತ್ವ ವಹಿಸಿಕೊಂಡು, ದಿನಾಂಕ ೧೦ ಆಗಸ್ಟ್‌ ೧೫೧೯ರಂದು ಪಶ್ಚಿಮ 
ದಿಶಾಯಾನ ತೊಡಗಿಯೇಬಿಟ್ಟ. ಆತನ ಪ್ರಥಮ ಲಕ್ಷ್ಯ ಇಂಡೀಸ್‌. ಅಟ್ಲಾ೦ಟಿಕ್‌- 
ಉತ್ತರಣೆ, ಇ೦ಡೀಸ್‌-ದರ್ಶನ ಎಲ್ಲವೂ ಮುಗಿದುವು--ಕೊಲ೦ಬಸ್‌-ಯಾನದ ಪುನ 
ರಾವರ್ತನೆ ಮಾತ್ರ. ಮುಂದೆ ಎಲ್ಲಿಗೆ ? ಅಮೆರಿಕಖಂಡದ ವಿಸ್ತಾರ ಭೂಪ್ರದೇಶವು 
ನಾವೆಗಳಿಗೆ ಅಗಮ್ಯ. ಆದ್ದರಿಂದ ಬಳಸು ಜಲಮಾರ್ಗವೊಂದೇ ಶರಣು. ಅಮೆರಿಕದ 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೭೯ 


ಪೂರ್ವ ಕರಾವಳಿಯ ನೇರ ದಕ್ಷಿಣಾಭಿಮುಖವಾಗಿ ತಂಡ ತೇಲಿತು--ಎಲ್ಲಿ ಪಶ್ಚಿಮಕ್ಕೆ 
ನುಸುಳಲು ಜಲಾವಕಾಶ ಒದಗೀತು ಎ೦ದು ತಪಾಸಿಸುತ್ತ. 

ಸಮಭಾಜಕ ವೃತ್ತವನ್ನು ಅಡ್ಡಹಾಯ್ದು ದಕ್ಷಿಣ ಗೋಳಾರ್ಧದಲ್ಲಿ ಮುಂದೆ 
ಮುಂದೆ (ದಕ್ಷಿಣಕ್ಕೆ) ತೆವಳುತ್ತಿದ್ದ ಮ್ಯಾಜೆಲ್ಲಾನ್‌-ತ೦ಡದ ಎದುರು ಇರುಳಿನಾಗಸ 
ಪೂರ್ತಿ ಹೊಸತು ಅರಿಲು ಚಿತ್ತಾರಗಳನ್ನು ಬಿತ್ತರಿಸುತ್ತಿತ್ತು. ಉತ್ತರ ಗೋಳಾರ್ಧ 
ನಿವಾಸಿಗಳಾಗಿದ್ದ ಈ ತಂಡದವರಿಗೆ ಇವೆಲ್ಲವೂ ನೂತನ ವಿಸ್ಮಯಗಳು, ಆಕರ್ಷಣೆ 
ಗಳು. ನೆಲ ಹೊಸತು, ಜಲ ಹೊಸತು, ಹವೆ ಹೊಸತು, ಈಗ ಬಾನೂ ಹೊಸತು. ಬಗೆ 
ಗರಿಗೆದರಿ ಹೊಸ ಜಾಡು ಹಿಡಿಯಿತು, ಹೊಸತೇ ಆಯಿತು. ಅಲ್ಲಿ, ದಕ್ಷಿಣಾಕಾಶದ 
ಎತ್ತರದಲ್ಲಿ, ಅವರಿಗೆ ದರ್ಶನವಿತ್ತವು ತೇಜೋಮೇಘಗಳ ಎರಡು ಮಚ್ಚೆಗಳು. 
ಬಡಗು ಬಾನಿನ ಆಕಾಶಗ೦ಗೆಯ ಪರಿಚಯ ಆತ್ಮೀಯವಾಗಿಯೇ ಇದ್ದ ಈ ಬಳಗ 
ದವರಿಗೆ ಪ್ರಸಕ್ತ ತೇಜೋರಾಶಿಗಳು ಆ ತನಕ ಯಾರೂ ಕಂಡು ವರದಿ ಮಾಡಿರದ 
ಪ್ರತ್ಯೇಕ ಅಥವಾ ವಿಭಿನ್ನ ಆಕಾಶಗ೦ಗೆಗಳ೦ತೆ ತೋರಿದುವು. ಒಬ್ಬ ನಾವಿಕ ಬರೆದಿ 
ದ್ದಾನೆ : “ಅನೇಕ ಕಿರು ತಾರೆಗಳು ನಿಕಟವಾಗಿ ಗಿಡಿದುಕೊ೦ಡಿದ್ದು ಮೋಡದ ಎರಡು 
ತುಣುಕುಗಳನ್ನು ಕುಂಚಿಸಿದ್ದುವೋ ಎಂಬಂತೆ ಅವು ಪ ್ರಕಟವಾಗುತ್ತಿದ್ದುವು.” 

ಅವು ಸ್ವಚ್ಛ, ನಿಶ್ಚಲ. ಆಕಾಶಗಂಗೆಯ ವಿವಿಕ್ತ ಖಂಡಗಳೋ ಎಂಬಂತೆ ಹೊರ 
ಚಾಚಿದ್ದುವು. ಎಂದೇ ಅವನ್ನು ಆಕಾಶಗಂಗೆಯ ಅನುಬಂಧಗಳು ಅಥವಾ ಮಾಂಡಲಿಕ 
ಸಮುದಾಯಗಳೆಂದು ಬಹುಕಾಲ ಭಾವಿಸಲಾಗಿತ್ತು. ಇದು ಸರಿಯಲ್ಲ, ಅವು ಸ್ವತಂತ್ರ 
ಬ್ರಹ್ಮಾಂಡಗಳು ಎ೦ಬ ಸಂಗತಿ ಈಗ (೧೯೩೦ರಿ೦ದೀಚೆಗೆ) ನಮಗೆ ಗೊತ್ತಿದೆ. ಹೇಗೂ 
ಇರಲಿ, ಅವನ್ನು ಆವಿಷ್ಕರಿಸಿದ ಹಡಗುಪಡೆಯ ಒಡೆಯನ ಹೆಸರನ್ನು ಅವುಗಳಿಗೆ ಕೊಡ 
ಲಾಗಿದೆ : ಹಿರಿ ಆಕಾರದ್ದು ಲಾರ್ಜ್‌ ಮ್ಯಾಜೆಲಾನಿಕ್‌ ಕ್ಲೌಡ್‌ (ಎಲ್‌ಎಂಸಿ), ಕಿರಿ 
ಆಕಾರದ್ದು ಸ್ಮಾಲ್‌ ಮ್ಯಾಜೆಲಾನಿಕ್‌ ಕ್ಲೌಡ್‌ (ಎಸ್‌ಎಂಸಿ). ಇಲ್ಲಿ "ಕ್ಲೌಡ್‌' ಅಥವಾ 
"ಮೇಘ' ಎಂಬ ಪದದ ಅರ್ಥ "ನಕ್ಷತ್ರ ಸಮುದಾಯ' ಎಂದು. ಭೂಮಿಯಿಂದ 
ಎಸ್‌ಎ೦ಸಿಯ ದೂರ ಸುಮಾರು ೨೦೦,೦೦೦ ಜ್ಯೋತಿರ್ವರ್ಷಗಳು, ಎಲ್‌ಎಂಸಿ 
ಯದು ಸುಮಾರು ೧೬೦,೦೦೦ ಜ್ಯೋತಿರ್ವರ್ಷಗಳು. (ಒಂದನೆಯ ಅಧ್ಯಾಯದಲ್ಲಿ 
ಬಂದಿದೆ.) 

ಈ ಕಾಲ್ಪನಿಕ ಚಿತ್ರಗಳಲ್ಲಿ ನಾನು ಮಗ್ನನಾಗಿದ್ದಾಗ, ಅಥವಾ ನಾನೇ ಖುದ್ದು 
ಮ್ಯಾಜೆಲ್ಲಾನ್‌ ಆಗಿದ್ದಾಗ, ಗಗನಸಖ ಬಳಿಸಾರ್ದು (ಪಾಶ್ಚಾತ್ಯ ಶೈಲಿಯಲ್ಲಿ) ಪೊಡ 
ಮಟ್ಟು ಬಳುಕಿ ಮಂದಹಾಸ ಸೂಸಿ “ Sir! your royal special Asian vegetarian 
lunch (15/1) is ready. Accept it please with the compliments of Korean 
Airlines,” ಎಂದು ಮೃದುವಾಗಿ ಉಸುರಿದಳು. ಪಕ್ಕದಲ್ಲೇ ಕುಳಿತಿದ್ದ ಅರ್ಧಾಂಗಿಗೂ 
ಆಗಲೇ ಅವಳ ಕನಸಿನ ಅರಮನೆಯಿಂದ ನನಸಿನ ಸೆರೆಮನೆಗೆ ಕೆಳನೆಗೆತ. 

ನನ್ನ ವ್ಯಾಕರಣ ಮತ್ತು ವಾಸ್ತವಪ್ರಜ್ಞೆ ಚಡಪಡಿಸಿತು. ವಿಮಾನದ ಚುಟುಕು ಅಥವಾ 


೮೦ ಸಪ್ತಸಾಗರದಾಚೆಯೆಲ್ಲೋ . . . 


ಹಸುಗೆ ಕಿಟಕಿ ಮೂಲಕ ಹೊರಗೆ ನೋಟ ಬೀರಿದೆ : ಕತ್ತಲು, ಕಗ್ಗತ್ತಲು, ಎತ್ತೆತ್ತಲು, 
“ಸಾ೦ಂದ್ರತಮಂಧದಿ ಮುಳುಮುಳುಂಗುತೆ ಕರಂಗಿದೊಲಿದೆ ಧಾತ್ರಿ” (ಕುವೆಂಪು) 
ಅದು ರಾತ್ರಿ ! ಕೈಗಡಿಯಾರದತ್ತ ದೃಷ್ಟಿ ಬೀರಿದೆ : ಇನ್ನೂ ಗಂಟೆ ೪ ಸಂದಿರಲಿಲ್ಲ. 
ಉದರದೊಳಕ್ಕೆ ಗಮನ ಇಳಿಬಿಟ್ಟೆ : ಅನ್ನಬ್ರಹ್ಮದ ದೇಗುಲದೊಳಗೆ ಛಿಟಿಪಿಟಿ ಬೆಂಕಿ 
ಶುರುವಾಗಿರಲಿಲ್ಲ. ಅಂದ ಮೇಲೆ ಈ ಸ೦ದರ್ಭದಲ್ಲಿ 12808 ಪದ ಅಪಪ್ರಯೋಗ 
ವಲ್ಲವೇ ? ಅದು 61170: ಆಗಬೇಡವೇ ? ಆದರೆ “ನಹಿ ನಹಿ ರಕ್ಷತಿ ಡುಕೃಜ್ಕರಣೇ.' 
ಇನ್ನು ಬಳಿಯಲ್ಲಿಯೇ ಆ ಜೀವಂತ ಎಳೆಬಳ್ಳಿ ನಲ್ಮೆಯಿ೦ದ ಕರಚಾಚಿ ಉಣಿಸು 
ನಿವೇದಿಸುತ್ತಿರುವಾಗ, ಬೇಂದೈೆ ಅಂದಿರುವಂತೆ, 


ಅಂತು ಇಂತು ಪ್ರಾಣತಂತು ಹೆಣೆಯುತಿತ್ತು ಬಾಳಾ 
ಅಲ್ಲು ಇಲ್ಲು ಚೆಲುವು ನಿಂತು ಹಾಕುತಿತ್ತು ತಾಳಾ 
“ಬಂತೆಲ್ಲಿಗೆ ?'' ಕೇಳುತಿದ್ದನೀಯನ೦ತ ಕಾಳಾ 


ಈ 1 ಬಗ್ಗೆ ನನ್ನಲ್ಲಿ ಕಡ್ಡಾಯ ಕುತೂಹಲ ಮೊಳೆಯಲು ಇನ್ನೂ ಒಂದು 
ಕಾರಣವಿತ್ತು : ಆ ಶ್ಚೇತಾ೦ಬರಿ ಈ ಪದಸಮುಚ್ಚಯವನ್ನು ಆತ್ಮೀಯವಾಗಿಯೂ 
ಸುಮಧುರವಾಗಿಯೂ ಮೆಲ್ಲುಸುರಿದ ಬಳುಕು. ನುಡಿದರೆ ಮುತ್ತಿನ ಹಾರದಂತಿರ 
ಬೇಕು, ಇನ್ನು ಲಿಂಗ ಮೆಚ್ಚಿ ಅಹುದಹುದೆನ್ನದಿರುವುದು೦ಟೆ ? ಉಮರ್‌ ಖಯ್ಯಾಮ್‌ 
(ಕ್ರಿಶ ೧೨ನೆಯ ಶತಮಾನ) ಇಂಥ ಕ್ಷಣಮಧುರ ಮಾನಿನೀಮದಿರೋದ್ರಿಕ್ರೋಲ್ಲಾಸ 
ದಲ್ಲಿ ಉದ್ದರಿಸಿದ : 

Here with a Loaf of Bread beneath the Bough 
A Flask of Wine, a Book of Verse—and Thou 
Beside me singing in the Wilderness— 
And Wilderness is Paradise enow [enough] 
ಅಲ್ಲಿ ಮರದಡಿಯಲ್ಲಿ ನಲ್ಲಾವ್ಯವೊಂದಿರಲು, 
ರೊಟ್ಟಿಯೊಂದಿನಿಸೊಂದು ಕುಡಿಕೆಯಲಿ ಮಧುವು 
ಮೇಣ್‌ ಮುಗುದೆ, ನೀನೆನ್ನ ಬಳಿ ಕುಳಿತು ಪಾಡಲಹ ! 
ಕಾಡಾದೊಡೇನದುವೆ ಸಗ್ಗಸುಖವೆನಗೆ 
— ಡಿ. ವಿ. ಗುಂಡಪ್ಪ 

“ಮೇಣ್‌ ಮುಗುದೆ, ನೀನೆನ್ನ ಬಳಿ ಕುಳಿತು ಪಾಡಲಹ !” ಆ ಅನೂಹ್ಯ ಔನ್ನತ್ಯ 
ದಲ್ಲಿ, ಅಪಾರ ವೇಗದಲ್ಲಿ, ವಿಮಾನದ ಸ್ತಬ್ಧ ಅನುನಾದದಲ್ಲಿ ಮತ್ತು ಆ ಗಗನ 
ತುರ೦ಗದಲ್ಲಿ ನನಗೆ ಭದ್ರ ರಕ್ಷೆಯಾಗಿದ್ದ ನನ್ನ ಪತ್ನಿಯೂ ನಾನೂ 5A) ಕಟ್ಟುಗಳನ್ನು 
ಪ್ರೀತಿಯಿಂದ ಸ್ಟೀಕರಿಸಿದೆವು. ಎದುರಿನ ಆಸನದ ಬೆನ್ನಿನಿಂದ ಇಳಿಬಿಟ್ಟ ಹಂಗಾಮಿ 
ಮೇಜದ ಮೇಲೆ ಆ ಎಲ್ಲ ಪರಿಕರಗಳನ್ನೂ ಅಷ್ಟೇ ಮೃದು ಮಧುರವಾಗಿ ಇಟ್ಟೆವು. 
ನನ್ನ ಪಾಥೇಯ ಎದುರಿಗಿದೆ -ಮೇಕೆ ಹುಲಿಯ ಎದುರು ಅಂಜಿ ಅಳುರಿ ಮುದುಡಿದೆ. 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೮೧ 


ಪ್ಲಾಸ್ಟಿಕ್‌, ತವರದ ತೆಳು ಹಾಳೆ ಅಥವಾ ದಪ್ಪ ಕಾಗದದ ಪದಾರ್ಥಗಳಿ೦ದ 
ನಿರ್ಮಿತವಾದ ಪಾತ್ರೆ ಪಡುಗಗಳು--ತಟ್ಟೆ, ಮುಚ್ಚಳ, ಲೋಟ, ಕತ್ತಿ, ಭರ್ಚಿ, ಈಟಿ, 
ಚಮಚ ಇತ್ಯಾದಿ. ಲೋಹದ “ಅಕ್ರಮ ಅಥವಾ ಅತಿಕ್ರಮ' ಪ್ರವೇಶವಿಲ್ಲ. ಕೈ 
ಒರೆಸಲು, ತುಟಿ ತೀಡಲು ಅಥವಾ ಮುಖ ಉಜ್ಜಲು ಮಡಿಮಾಡಿದ ವಿವಿಧ "ವಸ್ತ್ರ 
ಗಳು--ಹತ್ತಿ ನೇಯ್ಗೆಗಳಲ್ಲ, ಕಾಗದದ ಅವತಾರಗಳು. ಹಲ್ಲು ಸೆರೆಗಳಿಂದ ಉಣಿಸು 
ತುಣುಕುಗಳ "ಬ೦ಧವಿಮೋಚನೆ'ಗೈಯ್ಯಲು ವಿಶೇಷ "ಅಸ್ತ್ರ 'ಗಳು--ತುದಿ ಮೊನಚಾದ 
ಪ್ಲಾಸ್ಟಿಕ್‌ ಅಥವಾ ಮರದ ಪುಟ್ಟಕಡ್ಡಿಗಳು 000% picks (ಹಲ್ಲು ಹಕ್ಕುಗಗಳು). 
ನೇರವಾಗಿ ಬೆಟ್ಟುಗಳಲ್ಲಿ ತುತ್ತು ಹಿಡಿದು ಬಾಯಿಗೆ ಊಡುವಂತಿಲ್ಲ--ಅನಾಗರಿಕ 
ವರ್ತನೆ, ಅಶಿಷ್ಟ ಸ೦ಪ್ರದಾಯ, ಅಸಭ್ಯ ನಡವಳಿಕೆ. ಹಾಗಾದರೆ ? ಕತ್ತಿ ಮತ್ತು ಭರ್ಚಿ 
ನೆರವಿನಿಂದ ಆಹಾರದ ಗಟ್ಟೆಯನ್ನು ಅನುಕೂಲ ತುಣುಕುಗಳಾಗಿ ಕತ್ತರಿಸಿ ಚಮಚ 
ಮತ್ತು ಈಟಿ ಬಳಸಿ ಒಂದೊಂದು ತುಣುಕನ್ನೂ ಬಾಯಿಗೆ ಊಡುವುದು ಶಿಷ್ಠ ರೀತಿ. 
ಇಲ್ಲಿ ಆಹಾರಭಕ್ಷಣೆಯೂ ಒಂದು ಯಜ್ಞ ಕರಕೌಶಲ ಪ್ರದರ್ಶನ, ನಿಮ್ಮ 
“ಸಂಸ್ಕೃತಿ'ಯ ಒರೆಗಲ್ಲು. ಸಾಧಾರಣವಾಗಿ ೧೦ ಮಿನಿಟುಗಳಲ್ಲಿ ಪೂರೈಸಬಹುದಾದ 
ಊಟಕ್ಕೆ ಇಲ್ಲಿ ಅರ್ಧ ಗ೦ಟೆಯಾದರೂ ಬಬೇಕಾಗುತ್ತದೆ--ಅಧಿಕ ಕಾಲ ತೆಗೆದು 
ಕೊ೦ಡಷ್ಟೂ ನೀವು ಕುಲೀನ ವಂಶಸ್ಥರು ಮತ್ತು ಉನ್ನತ ಅಂತಸ್ತಿಗರು. 

ಇದು ಹೇಗೂ ಇರಲಿ. ಊಟ ನಿಜಕ್ಕೂ ಅತ್ಯುತೃಷ್ಟವಾಗಿತ್ತು, ಹಸಿವಿಲ್ಲದಿದ್ದರೂ 
ಆಪ್ಕಾಯಮಾನವಾಗಿತ್ತು. ಮಾ೦ಸಭಕ್ಬಕರ ವೈಭವೋಪೇತ ಸಾಮ್ರಾಜ್ಯದಲ್ಲಿ ಕೊರಿ 
ಯನ್‌ ಏರ್‌ಲೆ ಬಾ ಸೂ ತಿನ್ನಕರ ಹುಲುಹಲುಬನ್ನು ಕಾಳಜಿಯಿ೦ದ ಈಡೇ 
ರಿಸಿದ್ದರು. ನಮ್ಮ ರಾಜಸಸ್ಯ ಭೋಜನದಲ್ಲಿ ಸೇವಾಪರಿಕರಗಳ ಸಂಖ್ಯೆ ಸೇವ್ಯಗಳ 
ಸಂಖ್ಯೆಯ ದುಪ್ಪಟ್ಟು ! Koy ಸೇವನೆ ಎ೦ಬ ಪವಿತ್ರ ಹಾಗೂ ಸುದೀರ್ಥ ವಿಧಿ 
ಮುಗಿಯಿತೋ ಬಳಿಯಲ್ಲೇ ಪ್ರತ್ಯಕ್ಷಳಾಗುತ್ತಾಳೆ ಗಗನಸಖಿ, ನಿ೦ದೆಡೆ ನೆಲವನ್ನೇ 
ತುಂಬುವ ಹರ್ಷಮುಖಿ- ಇವಳೇನು ಸಹಸ್ರಮುಖಯೋ ದಿ ದ್ವಿಸಹಸ್ರಕರಳೋ ಬೆಳು 
ದಿ೦ಗಳೇ ಕೆನೆಗಟ್ಟುತ ಸ್ತ್ರೀರೂಪದಿಂದ ಬಂದಿಹಳೋ ಎಂಬಂತೆ. ಈಕೆ ಈಗ ತಳ್ಳಿ 
ಕೊಂಡು ಬಂದಿರುವುದು 8೩0೩6 cat—ಕಚಡಾ ಬಂಡಿ (ಬದುಕು ಜಟಕಾ ಬಂಡಿ 
ಗಿಡಿಯದರೊಳಗೆ ಕಚಡಾದ೦ಡಿ!) ನಮ್ಮ ಭೋಜನೋಚ್ಛಿಷ್ಟ ಸಮಸ್ತವ ವನ್ನೂ ಅದರ 
ಹಿಡಿ೦ಬೋದರದೊಳಕ್ಕೆ ಸುರಿದು ಮುಂದೆ ಸರಿದಳು. 

ಇಲ್ಲಿ ನಾನೊಂದು ಹೊಸ ಯುಕ್ತಿ ಗುರುತಿಸಿದೆ. ಮುಂದೆ ಅಮೆರಿಕ ವಾಸ್ತವ್ಯದಲ್ಲಿ 
ಮತ್ತೆ ಮತ್ತೆ ಇದು ನನ್ನ ಅನುಭವಕ್ಕೆ ಬಂದದ್ದರಿಂದ ಇಲ್ಲಿಯೇ ಅದರ ಬಗ್ಗೆ 

ಪ್ರಸ್ತಾವಿಸುವುದು ಉಚಿತ. ಭಾರತೀಯ ಸ೦ಸ್ಥೃತಿ ವಿಕಸಿಸಿರುವುದು “ಕೆರೆಯ ನೀರನು 
ರೆಗೆ ಚೆಲ್ಲಿ ವರವ ಪಡೆಯ''ಬೇಕು, ಅಂದರೆ ನಿಸರ್ಗವನ್ನು ನಾವು ನಮ್ಮ ಜೀವ-ರಕ್ಷಕ- 
ಪೋಷಕ ಪವಿತ್ರ ಗಂಗೋತ್ರಿ ಎಂದು ಪರಿಗಣಿಸಿ ತದನುಸಾರ ಜೀವನ-ಶುತಿ-ರಾಗ- 
ಲಯ-ಸಾಹಿತ್ಯ ರೂಪಿಸಿಕೊಳ್ಳಬೇಕು ಎ೦ಬ ಉದಾತ್ತ ಹವೆಯಲ್ಲಿ. ಎಂದೇ ನಮ್ಮ 


ಸ್ರಿ 


೮೨ ಸಪ್ತಸಾಗರದಾಚೆಯೆಲ್ಲೋ . . . 


ನಡೆ ನುಡಿ ಬಗೆಗಳು ಸದಾ ನಿಸರ್ಗಸೆ ಸ್ನೀಹಿಗಳಾಗಿಯೇ ಇರತಕ್ಕದ್ದು. ಆದ್ದರಿ೦ದ ಇಲ್ಲಿ 
“garbage = ಕಚಡಾ” ಪದಕ್ಕೆ ಪಾಶ್ಚಾತ್ಯ ಸಂಸ್ಕೃತಿಯ ಅರ್ಥ ವಿಲ್ಲ. ಏಕೆಂದರೆ 
ಉಪಯೋಗಾನ೦ತರ J ಗಳು ಮತ್ತೆ ಶುಚಿಗೊಳಿಸಲ್ಪ ಟ್ಟು (recycling) 
ಮರುಬಳಕೆಗೆ ಒದಗುತ ವೆ ಪಾತ್ರೆ, ಬಟ್ಟೆ, ಕುಪ್ಪಿ, ಕರಡಿಗೆ ಮು೦ತಾದವುಗಳಂತೆ : 
ಇಲ್ಲವೇ ನಿಸರ್ಗಕ್ಕೆ ಜಮೆಯಾಗಿ (biodegradable ಜೈವಿಕವಿಘಟನಶೀಲ) ಅಲ್ಲಿ 
ಕೊಳೆತು ಗೊಬ್ಬರವಾಗಿ ಮತ್ತೆ ಹೊಸ ಹಸುರನ್ನು ಪೋಷಿಸುತ್ತವೆ : 

ನಿನ್ನೆ೦ಜಲುಗಳಾವ ಕಾಲುವೆಯ ಸೇರುವುದೊ ! 

ಮಣ್ಣಾವುದರಿ೦ಂದೆ ಗರ್ಭವತಿಯಹುದೋ 


ಅನ್ನವದರಿಂದಾರ್ಗೋ ! ಲೋಕಕದರಿಂದೇನೊ ! 
ಬಣ್ಣಿಸುವರಾರದನು ? ಮಂಕುತಿಮ್ಮ 


ವರ್ತಮಾನ ಭಾರತವಾದರೂ ಈ ಪೌರಸ್ತ್ಯಸಹಜಮಾರ್ಗ ತೊರೆದು ಪಾಶ್ಚಾತ್ಕ 
ಗಾರ್ಬೇಜ್‌-ಸಂಸ್ಕೃತಿಗೆ ತನ್ನನ್ನು ಮಾರಿಕೊ೦ಡಿರುವಂತೆ ಕಾಣುತ್ತದೆ. ಅನುಭೋಗಾತಿ 
ರೇಕತ್ಚ (consumerisn) ಸರ್ವ ತ್ರ ತಾಂಡವವಾಡುತ್ತಿದೆ. ಪಾಶ್ಚಾತ್ಯ ಸಂಸ್ಕೃತಿಯ 
ತಳರೂಪಿಕೆ ಇದು : ನಿಸರ್ಗದಿಂದ ಕಬಳಿಸು, ಕೃತಕವಾಗಿ ಸಂಸ್ಕರಿಸು, ಸಮೃದ್ಧವಾಗಿ 
ಉಪಭೋಗಿಸು, ಶೇಷವನ್ನು ಉಚ್ಚಾಟಿಸು. ಅದು throw-away culture, ಉಚ್ಚಾಟನೆ 
ಸಂಸ್ಕೃತಿ. ದಡ ಸೇರಿದ ಬಳಿಕ ಅಂಬಿಗನ ಹಂಗೇನು ? ಮುಂದೆ ಹೊಸ ನೀರು 
ಎದುರಾದಾಗ ? ಇನ್ನೊಬ್ಬ ಅಂಬಿಗ ಸಿಕ್ಕಿಯೇ ಸಿಕ್ಕುತ್ತಾನೆ. ಸ್ನಾಯುಬಲಕ್ಕೆ ಧನಮದ 
ಜಮೆಯಾದಾಗ ಜನಿಸುವ ವಿಕೃತ ಶಿಶುವೇ ಅನುಭೋಗಾತಿರೇಕತ್ವ, ಇದರ ದುಷ್ಪ್ಟಲ 
ಉಚ್ಛಾಟನೆ ಸಂಸ್ಕೃತಿ 

ನಮ್ಮ ಜ೦ಬೋಜೆಟ್‌ ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್‌ನಲ್ಲಿ ಒಮ್ಮೆ 
ತ೦ಗಿತು, ಮು೦ದೆ ಹೊನೊಲೂಲುವಿನಲ್ಲಿ ತಂಗಿ ಇನ್ನೊಂದಕ್ಕೆ ಕೊಕ್ಕೊಟ್ಟಿತು : 
ಅ೦ದರೆ. ಇಲ್ಲಿ ನಾವು ಬ೦ಡಿ ಬದಲಾಯಿಸಬೇಕಾಯಿತು. ಉಭಯ ತಂಗುದಾಣ 
ಗಳಲ್ಲಿಯೂ ಒಂದೊಂದು ಗಂಟೆ ವಿರಾಮವಿದ್ದುದರಿ೦ದ ಅಲ್ಲಿಯ ವಿಸ್ತಾರ ಜಗಲಿ 
ಮತ್ತು ಅ೦ಗಳಗಳಲ್ಲಿ ಯಥೇಚ್ಛ ವಿಹರಿಸಿದೆವು. (ತ೦ಗುದಾಣದಿ೦ದ ಹೊರಗಿನ 
ನಗರಕ್ಕೆ ಹೋಗುವುದು ನಿಷಿದ್ದ.) ಕೈ ಕಾಲುಗಳಿಗೆ ದೊರೆತ ಈ ಚಲನಸ್ವಾತಂತ್ರ್ಯ, 
ಮುಕ್ತ ವಾಯುಮಂಡಲದಲ್ಲಿಯ ಉಸಿರಾಟ, ಮತ್ತು ಜನಜಂಗುಳಿ ನಡುವಿನ ಗುರಿ 
ಇರದ ಅಲೆದಾಟ ಒದಗಿಸಿದ ಸುಖ ಅವರ್ಣನೀಯ. ಯಾವುದೇ ಸೌಕರ್ಯದ ನಿಜ 
ಬೆಲೆ ನಮ್ಮ ಅರಿವಿಗೆ ಬರುವುದು ಅದರ ಗೈರುಹಾಜರಿಯಲ್ಲಿ. ಆ ಸ್ಥಳಗಳಲ್ಲಿಯ 
ಅಚ್ಚುಕಟ್ಟು, ಚೊಕ್ಕಟ, ಪರಿಶುಭ್ರ ಪರಿಸರ, ಕ್ಸಿಪ್ರದಕ್ಸತೆ, ಜನರ ಶಿಸ್ತು, ಅಂಗಡಿ, 
ಸೇವಾಕಿ೦ಡಿ, ಉಪಾಹಾರ ಮಂದಿರ, ವಿಚಾರಣಾಕೇ೦ದ್ರ ಮು೦ತಾದ ಸಾರ್ವಜನಿಕ 
ಸ೦ಪರ್ಕವಲಯಗಳಲ್ಲಿ ಅ೦ತರ್ಗತವಾಗಿರುವ ಮ೦ದಹಾಸಯುಕ್ತ ಸೇವಾ ಮನೋ 
ಭಾವ--ಸಮಗೃವಾಗಿ ಉಲ್ಲಾಸ--ಎಲ್ಲವೂ ನಮಗೆ ನೂತನಾನುಭವ. 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೮೩ 


ನಾವು ಯಾರೇ ಇರಲಿ, ವೇಷಪೋಷಾಕು ಹೇಗಿಯೇ ಇರಲಿ, ರೂಪಲಾವಣ್ಯ ನಮ್ಮ 
ದೃಷ್ಟಿಯಲ್ಲಿ ಏನೇ ಇರಲಿ ಇತರರು ನಮ್ಮತ್ತ ಕಡೆಗಣ್ಣ ನೋಟ ಕೂಡ ಹಾಯಿಸು 
ವುದಿಲ್ಲ. ಆ ಸಾರ್ವಜನಿಕ ಕೃಥನ ಭಾ೦ಡದಲ್ಲಿ “ನೀ ಹೀಂಗ ನೋಡತೀ ಯಾಕ ನನ್ನ?” 
ಎಂದು ಯಾರನ್ನೂ ಪ್ರಶ್ನಿಸುವಂತಿಲ್ಲ. ಆದರೆ ಅಪ್ಪಟ ಭಾರತೀಯರಾದ ನಾವು ನಮ್ಮ 
ಸಹಜ ಗುಣದ (-ಇತರರ ಬಗೆಗಿನ ಅತಿಶಯ ಕಾಳಜಿ ; ಇದರ ಉದ್ದೇಶ ಸದಾ ಘನ 
ವಾಗಿರುವುದೆ೦ದೇನೂ ಇಲ್ಲ) ಜೊತೆಗೆ ಅನ್ಯ ಸ೦ಸ್ಕೃತಿಯ ಜೊತೆಗಿನ ಅ೦ತರಕ್ರಿಯೆ 
ಯಲ್ಲಿ ಮೊಳೆಯುವ ಕುತೂಹಲವೂ ಸೇರಿ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ನೋಡಿಯೇ 
ನೋಡಿದೆವು ! “ಕ೦ಗಳ್ಳ್ಯಾತಕೋ ಜನಜಂಗುಳಿ ನೋಡದಾ !” ಇಂಥ ಅಧಿಕಪ್ರಸ೦ಗ 
ಶೋಧಕ ವೀಕ್ಬಣೆ ವೇಳೆ ಯಾರದಾದರೂ ದೃಷ್ಟಿ ನಿಮ್ಮದರೊಡನೆ ಅಕಸ್ಮಾತ್ತಾಗಿ 
ಸಂಧಿಸಿದರೆ ಆ ವ್ಯಕ್ತಿ “ಹಾಯ್‌'' ಎಂದು ಬಲಗೈ ಎತ್ತಿ, ಮಂದಹಾಸ ಸೂಸಿ, 
“ಇಂಡಿಯನ್‌ ?” ಎ೦ದು ಮೃದುವಾಗಿ ಉಸುರುತ್ತಿದ್ದುದು ವಾಡಿಕೆ. ವಿಮಾನದಲ್ಲಿ 
ಪಕ್ಕದ ಆಸನದಲ್ಲಿ ಕುಳಿತವನನ್ನೇ ಆಗಲಿ, ಆತ ಆ ಸಂಸ್ಕೃತಿಯವನಾಗಿದ್ದರೆ, ನೀವು 
ಮಾತಾಡಿಸಿದ ಹೊರತು ಮಾತಾಡಲಾರ. ಆಗಲೂ ಒಂದು ಪ್ರಶ್ನೆ - ಒ೦ದು ಉತ್ತರ. 
ಸಂಭಾಷಣೆ ಮುಂದುವರಿಯಲು ಎಡೆಕೊಡುವುದಿಲ್ಲ. ತಮ್ಮ ಖಾಸಗಿತನಕ್ಕೆ ಅಥವಾ 
ವ್ಯಕ್ತಿತ್ವದ ಗೋಷ್ಯರಕ್ಟಣೆಗೆ ಅವರು ಅತಿಶಯ ಮಹತ್ತ್ವ ಕೊಡುತ್ತಾರೆ. 

ಒಮ್ಮೆ ಸ್ಮಿತ್ಸೋನಿಯನ್‌ ವಸ್ತುಸಂಗ್ರಹಾಲಯದಲ್ಲಿ (ವಾಷಿ೦ಗ್ಬನ್‌) ಹಲವು 
ತಾಸು ಅಧ್ಯಯನ-ವೀಕ್ಷಣ ನಿರತನಾಗಿದ್ದೆ. ವಾಸ್ತವವಾಗಿ ೧ ತಿಂಗಳಾದರೂ, ದಿನವಹಿ 
೮ ತಾಸುಗಳಂತೆ, ಅದರೊಳಗೆ ಅಡ್ಡಾಡಿ ತಿಳಿಯಬೇಕಾದ ಜ್ಞಾನಾರ್ಣವವದು. ಅಲ್ಲಿಯ 
ಜನಸಾಗರ ನಿರಂತರ ಚಲನಶೀಲ, ಆದರೆ ಗಲಭೆ ಇಲ್ಲ, ಅಶಿಸ್ತು ನಾಸ್ತಿ, ಗಲೀಜು 
ಪದ ಅಸ್ತಿತ್ಚರಹಿತ. ಆ ವೇಳ ಅಕಸ್ಮಾತ್ತಾಗಿ “ಆತನ” ದರ್ಶನ ಆಯಿತು : “ಕಾಳ 
ವರ್ಣದ ಒಪ್ಪವಿಲ್ಲದ ವಿಶಿಷ್ಟ ಕುರುಳು ರಾಶಿಯಿ೦ದೊಪ್ಪುವ. .. ಪ್ರಪ೦ಚದ ಅತ್ಯ೦ತ 
ಪೃಸಿದ್ಧವದನಗಳ ಪೈಕಿ” ಒ೦ದು--ನಾನು ಆಲ್ಬರ್ಟ್‌ ಐಸ್‌ಸ್ಪೈನರ ತದ್ರೂಪಿಯ 
ಎದುರು ನಿಂತಿದ್ದೆ ! ಇದು ಕನಸೋ ನನಸೋ ? (ಇದೇ ಲೇಖಕನ “ಆಲ್ಬರ್ಟ್‌ 
ಐನ್‌ಸ್ಟೈನ್‌ : ಮಾನವೀಯ ಮುಖ' ಮೂರನೆಯ ಆವೃತ್ತಿ ೧೯೯೮ ಪುಟ ೧೬೩ 
ನೋಡಿ.] ನಲವತ್ತರ ಹರೆಯದ ಮನ್ಮಥಾಕಾರ ಮೂರ್ತಿ ಆ ಅಪರಿಚಿತ--ಖಾತಿ ಿ) ನಿಜ. 
ಐನ್‌ಸ್ಟೈನರ (೧೮೭೯-೧೯೫೫) ಮೊಮ್ಮಗ/ಮರಿಮೊಮ್ಮಗ ಈತನಾಗಿರಬಹುದೆಂದು 
ಮನಸ್ಸು ಮಿಡಿಯಿತು. ಅಪ್ಪಟ ಭಾರತೀಯ ಶೈಲಿಯಲ್ಲಿ ಅವನಿಗೆ ನಮಸ್ಕಾರ ಸಲ್ಲಿಸಿ 
“ಕ್ಸಮಿಸಿ--ತಾವು ಮಹಾವಿಜ್ಞಾನಿ ಅಲ್ಬರ್ಟ್‌ ಐನ್‌ಸ್ಪೈನರ ಸಮೀಪ ಸಂಬಂಧಿಗಳೇ?” 
ಎ೦ದು ಇಂಗ್ಲಿಷಿನಲ್ಲಿ, ಕೇಳಿದೆ. ಆತನಿಗೆ ನನ್ನ ಮಾತು ಅರ್ಥವಾಗಲಿಲ್ಲ. ಮಗು 
ದೊಮ್ಮೆ ತೀರ ಮಂದಗತಿಯಲ್ಲಿ ಅದೇ ಪ ಶ್ನೆ ಉಸುರಿದೆ. ಫ್ರೆಂಚ್‌ ಘಾತಗಳಲ್ಲಿ ಆತ 
ತನಗೆ ಅವರು ಯಾರೆಂದು ಗೊತ್ತಿಲ್ಲ (ಐ ದೋಂತ್‌ ನೋ ಹೂ ಹೀ ಈಸ್‌) ಎನ್ನ 
ಬೇಕೇ ? ಎರಡು ವರ್ಷಗಳ ಅನ೦ತರ ಮೈಸೂರಿನಲ್ಲಿ ಒಬ್ಬ ಅಮೆರಿಕನ್‌ ಬಿಳಿಯನ 


೮೪ ಸಪ್ತಸಾಗರದಾಚೆಯೆಲ್ಲೋ . . . 


ಪರಿಚಯವಾಗಿ ಸ್ನೇಹಕ್ಕೆ ಬಡ್ತಿ ಪಡೆಯಿತು. ನನ್ನ ಸಮಸ್ಯೆಗೆ ಈತ ಪರಿಹಾರ ನೀಡಿದ: 
“ಆತ ಪ್ರಾಯಶಃ ಯೆಹೂದ್ಯನಾಗಿರಬೇಕು, ಅದೂ ಜರ್ಮನಿ ಮೂಲದವ. ಹೊರಗಿನ 
ವರ ಕಣ್ಣುಗಳಿಗೆ ಅವರೆಲ್ಲರೂ ಒಂದೇ ಅಚ್ಚಿನಿ೦ದ ಛಾಪಿಸಲ್ಪಟ್ಟವರಂತೆ ಕಾಣು 
ತ್ತಾರೆ.” 

“ನಾವು ಭಾರತೀಯರು ?” 

“ಹೌದು, ನಮ್ಮ ಕಣ್ಣುಗಳಿಗೆ ನೀವೂ ಹಾಗೆ ! ಎಲ್ಲರೂ ತದ್ರೂಪಿಗಳು.” 

ವಿಮಾನನಿಲ್ದಾಣದಲ್ಲಿ ಮಾತ್ರವಲ್ಲ, ಜನಸಂಚಾರವಿರುವ ಸರ್ವಪ್ರದೇಶ 
ಗಳಲ್ಲಿಯೂ, ಐದು ಪ್ರಮುಖಾವಶ್ಯಕತೆಗಳು ಸುಲಭಲಭ್ಯವಾಗಿರುತ್ತವೆ : ಆಹಾರ, 
ಪೆಟ್ರೋಲ್‌ (ಗ್ಯಾಸ್‌), ದೂರವಾಣಿ, ತಂಗುದಾಣ ಮತ್ತು rest room (toilet 
ವಿಶ್ರಾಂತಿ ಕೊಠಡಿ). ವಿಶ್ರಾಂತಿ ಕೊಠಡಿ ಹೆಸರು ಅನ್ವರ್ಥಕ. ಏಕೆಂದರೆ ಒಡಲಿನೊಳ 
ಗಿನ ಕಸವನ್ನು ಉರುಚುವಾಗ ಒದಗುವ ವಿಶೇಷ ಶ್ರಾ೦ತ (ಸಮಾಧಾನ) ಸುಖವೇ 
ವಿಶ್ರಾಂತಿ. ಗಂಡಸರಿಗೆ ಹೆಂಗಸರಿಗೆ ಬೇರೆ ಬೇರೆ ಕೊಠಡಿಗಳು. ಪ್ರವೇಶದ್ವಾರಗಳಲ್ಲಿ 
ವಿವರಗಳು ಇಂಗ್ಲಿಷ್‌ ಅಕ್ಬರಗಳಲ್ಲಿಯೂ ಚಿತ್ರಗಳಲ್ಲಿಯೂ ಲಿಖತವಾಗಿರುತ್ತವೆ. 
ಅಮೆರಿಕದಲ್ಲಿ ಕೇವಲ ಒಂದೆರಡು ವಾರ ಬಗೆಗಣ್‌ ತೆರೆದು ಸಂಚರಿಸಿದರೆ ಈ ಎಲ್ಲ 
ಸೌಕರ್ಯಗಳ ಏರ್ಪಾಡು ಮತ್ತು ಇವುಗಳ ಹಿನ್ನೆಲೆಯಲ್ಲಿಯ ಜನಸ್ನೇಹೀ ಧೋರಣೆ 
ಅರ್ಥವಾಗುತ್ತವೆ. 

ಅಲ್ಲಿಯ ವಿಶ್ರಾಂತಿ ಕೊಠಡಿಗೆ ಮೊದಲ ಸಲ ಕಾಲಿಡುವಾಗ ನಿಮ್ಮ ನಿರೀಕ್ಷೆ ಏನು? 
ದುರ್ವಾಸನೆಯ ಛೋಂಕ್ರು, ಹಾಮಾಸಿನ ಮೂರಿ, ನೀರಿನ ರಂಪ, ಮುರಿದ ಪಿಂಗಾಣಿ 
ಗಳು, ಮುಚ್ಚಲೂ ಆಗದ ತೆರೆಯಲೂ ಆರದ ಸ್ಥಾಣು ಕದಗಳು, ನೀರೊಸರದ 
ಒಣನಲ್ಲಿ ಮುಂತಾದವನ್ನು ಎದುರು ನೋಡುತ್ತೀರಿ ; ಅವು ನಿಮ್ಮನ್ನು “ಏಕೆ ಬಂದಿ 
ಎಲೆ ಜೀವ?” ಎಂದು ತಿವಿಯುವುದನ್ನು ಕಾಯುತ್ತೀರಿ. ಆದರೆ ಹೋಗದೆ ವಿಧಿ ಇಲ್ಲ. 
ಕಾಲ ಪ್ರವೃತ್ತಿಗೆ ಕಾಲ ಉಂಟೇ, ಕೋಲ ಉಂಟೇ, ಸೋಲು೦ಟೇ ? ಒಳಹೊಕ್ಕ ನೀವು 
ಫಕ್ಕನೆ ಹಿ೦ಜರಿಯುತ್ತೀರಿ : “ಎಲ ಎಲ ! ಯಾರದಾದರೂ ಖಾಸಗಿ ಕೊಠಡಿಗೆ 
ಅತಿಕ್ರಮ ಪ್ರವೇಶ ಗೈದಿರುವೆನೇ ?” ಅಲ್ಲಿಯ ನರುಗಂಪು, ಅತಿ ಶುಚಿತ್ವ, "ಗಿರಾಕಿ'ಗಳ 
ಶಿಸ್ತು, ಒಪ್ಪ ಓರಣ ಒಂದೊಂದೂ ನಿಮಗೆ ಸವಾಲೇ : “ಈ ದರ್ಜೆಯ ನಿರ್ಮಲ 
ಮಂದಿರ ಉಪಯೋಗಿಸಲು ನಾನು ಅರ್ಹನೇ ?'' 

ಒ೦ದು ಪಕ್ಕದಲ್ಲಿ ಸಾಲಾಗಿ ನಿಲುಮೂತ್ರಿಗಳಿವೆ, ಒಬ್ಬನ ಪಕ್ಕ ಇನ್ನೊಬ್ಬ ನಿ೦ತು 
ಮೂತ್ರ ವಿಸರ್ಜಿಸಲು ಅನುಕೂಲವಾಗುವಂತೆ. ಇಬ್ಬರ ನಡುವೆ ತೆರೆ ಇಲ್ಲ, ಮರೆ 
ಇಲ್ಲ, ಮುಚ್ಚು ಮರೆಯೂ ಇಲ್ಲ ! ಅರೇ ! ನಿಮಗೆ ಅಳುಕಾಗುವುದು ಖರೆ. ಆದರೆ 
ಅಲ್ಲಿಯ ಪರಿಸರದಲ್ಲಿ ಒಬ್ಬನ ಉಸಾಬರಿ ಇನ್ನೊಬ್ಬನಿಗಿಲ್ಲ, ಬರೋಬರಿ. ಹಾದಿಬದಿ 
ಯಲ್ಲಿ ಎಮ್ಮೆ ಮೇಯುತ್ತಿರುವಾಗ ಅದರ ಎದುರೇ ನೀವು ಇನಿತೂ ಅಳುಕು ಇರದೆ 
ಅಗಸ್ತ್ಯವಿಮೋಚನೆ ಗೈಯುವುದಿಲ್ಲವೇ ? ಹಾಗೆ ಅಲ್ಲಿಯವರು ನಿರ್ವಿಕಾರಿಗಳು. 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೮೫ 


ನನಗ೦ತೂ ಬಲು ಮುಜಗರವಾಯಿತು. ಸರಿ, ಎದುರಿಗೇ ಹಲವಾರು ಪುಟ್ಟ ಪೆಟ್ಟಿಗೆ 
ತರದ ಕೋಣೆಗಳಿವೆ. ಇವುಗಳಿಗೆ ಪಡಿಗಳು೦ಟು. ಒ೦ದೊ೦ದರೊಳಗೆ ಒಂದೊಂದು 
ಬೋಗುಣಿ (ಕಮೋಡ್‌). ಇ೦ಥ ಒ೦ದು ಕೋಣೆ ಹೊಕ್ಕು ಕದ ಮುಚ್ಚಿ, ಕಮೋಡ್‌ 
ಮೇಲೆ, ಅದು ಕುರ್ಚಿಯೋ ಎಂಬಂತೆ ಕೂರಬೇಕು. ಕುಕ್ಕರುಗಾಲಿನ ಪಿಂಗಾಣಿ 
ಬೋಗುಣಿ ಅಲ್ಲಿಲ್ಲ. ಏನು ಮಾಡುತ್ತೀರಿ ? ಜಾಗಕ್ಕೆ ತಕ್ಕ ಲಾಗ ಹೊಡೆಯಲು 
ಕಲಿಯದಾತ ಇದ್ದಲ್ಲೇ ಇರುವುದು ಸರ್ವಕ್ಸೇಮ. ಸರಿ, ಆದರೆ ನಲ್ಲಿ ಎಲ್ಲಿ ? ನೀರು? 
ಇಲ್ಲ ಇಲ್ಲ. ಶಿವ ಶಿವಾ ವಿಧಿಕಷ್ಟವೇ ಎ೦ದು ನೀವು ಪರಿತಪಿಸುತ್ತಿರುವಾಗ ಪಕ್ಕದಲ್ಲೇ 
use Me (ನನ್ನನ್ನು ಉಪಯೋಗಿಸು) ಎಂಬ ಬರೆಹ ಕಾಣುತ್ತದೆ : ತೆಳು ಕಾಗದದ ಹಿರಿ 
ಸಿ೦ಬೆ. ಒರೆಸು, ಬಿಸಾಡು--ಅಲ್ಲಿಯ ಕ್ರಮ (ತೊಳೆ, ಹರಿಯಬಿಡು ಅಲ್ಲ). 
ಕೊನೆಯದಾಗಿ, ಮತ್ತೆ ಮತ್ತೆ ಎಲ್ಲೆಂದರಲ್ಲಿ ಶುಚಿತ್ವದ ಸುಲಭ ಸೂತ್ರವನ್ನು 
ನಿಮ್ಮ ಲಕ್ಷ್ಯಕ್ಕೆ ತರುವ ಮನವಿಗಳು ಇದ್ದೇ ಇರುತ್ತವೆ : “ಶುಚಿತ್ವ ಕಾಪಾಡಿ : ನೀವು 
ಇದರೊಳಗಿನಿ೦ದ ಹೊರ ಹೋಗುವಾಗ ಕೋಣೆ ಮೊದಲಿಗಿಂತ ಹೆಚ್ಚು ಶುಚಿ ಆಗಿರಲಿ. * 
ಧನ್ಯವಾದಗಳು.” ಗಲೀಜು ಮಾಡುವವರು, ಅದನ್ನು ನಿವಾರಿಸುವವರು ಎಂಬ ಪ ಸ್ರತ್ಯೇ 
ಕತೆಯೇ ಇರದ ನಾಡದು : ಉಭಯ ಕಿ ಕ್ರಿಯೆಗಳನ್ನೂ ಒಬ್ಬನೇ ಫವನಸಟೇಕವಾ 
ವ್ಯಕ್ತಿ ಏನು ಮಾಡುತ್ತಾನೆ ? ಆದಷ್ಟು ಕಡಿಮೆ ಗಲೀಜು ಮಾಡುವುದನ್ನು ರೂಢಿಸಿ 
ಕೊಳ್ಳು ತ್ತಾನೆ. 

ನಮ್ಮ ಪೂರ್ವಾಭಿಮುಖಯಾನ ಏಕತಾನದಲ್ಲಿ ಅನುನಾದಿಸಿತು. ಒಂದೊಂದು 
ಕ್ಷಣವೂ ನಮ್ಮನ್ನು ತಾಯಿನೆಲದಿಂದ ದೂರಕ್ಕೂ ಮಗನ ನೆಲೆಯ ಸನಿಹಕ್ಕೂ ಒಯ್ಯು 
ತ್ತಿತ್ತು. ಅವರ ಕನಸುಗಳೇನು ? ನಮ್ಮ ಆಗಮನದ ನಿರೀಕ್ಷೆ. ನಮ್ಮ ಕನಸುಗಳೇನು? 
ಅವರ ದರ್ಶನದ ಪ್ರತೀಕ್ಷೆ. ನಿರೀಕ್ಷೆ ಪ್ರತೀಕ್ಷೆಗಳಲ್ಲಿರುವ ಉಲ್ಲಾಸ ಉತ್ಸಾಹ ವಾಸ್ತವತೆ 
ಯಲ್ಲಿದೆಯೇ ? ನಡೆಯುವುದರಲ್ಲಿರುವ ಆನಂದ ತಲಪುವುದರಲ್ಲು ೦ಟೇ ? 
ಪ್ರಾಯಶಃ ಇಂಥ ತರ್ಕವೇ ತಪ್ಪು. ಏಕೆ೦ದರೆ ಈ ಸಯಾಮೀ ಅವಳಿಗಳಿಗೆ ಪ ಪ್ರತ್ಯೇಕ 
ಅಸ್ತಿ ತ ಏಲ್ಲ. “ಸವಿಯು ಸಕ ರೆಯೊಳಗೊ ಸಕ್ಕ ರೆಯು ಸವಿಯೊಳಗೊ ಸವಿಯು 
ಸಕ್ಕ ಜ್‌ ಜಿಹೆ ಶಯೊಳಗೊ?” (ಕನಕದಾಸ) 

ಪುಷ್ಕಳ ಗ್ರಾಸಾನ೦ತರ ಮಾನಸಿಕ ಲಹರಿಗಳು ವಸಂತ ಕಾಲದ ಮೋಡಗಳಂತೆ 
ತೆಳುವಾಗಿ ಹರಡಿ ಮಾಯವಾದುವು. ಜೊಂಪು ಹತ್ತಿತ್ತು. ಕಾಲ ಸರಿದಿತ್ತು. ಇದ್ದಕ್ಕೆ 
ದ್ದಂತೆ ಬಡಿದೆಬ್ಬಿಸಿತು ಧ್ವನಿವರ್ಧಕದ ಮೊಳಗು : “ನಾವು ಮುಂಬಯಿ ಬಿಟ್ಟದ್ದು 
ದಿನಾ೦ಕ ೨೦ ಮುಂಜಾನೆ ೬ ಗಂಟೆಗೆ ಪ ಪ್ರಯಾಣಕಾಲ ೧೮ ಗ೦ಟೆಗಳನ್ನು ಮೀರಿದೆ. 
ಹಾಗಾದರೆ ಈ ಗಳಿಗೆಯ ದಿನಾ೦ಕವೇನು ? ಚೀಟಿಗಳಲ್ಲಿ ಬರೆಯಿರಿ. ಗಗನ ಸಖಿಯರು 
ಅವನ್ನು ನಿಮ್ಮಿಂದ ತೆಗೆದುಕೊಳ್ಳು ತ್ತಾರೆ.'' 

ನಾನು ಭವ್ಯವಾಗಿ ೨೦ ಮೇ ೧೯೯೫ ಎಂದು ಬರೆದೆ. ಹೆಂಡತಿ ಪ್ರಶ್ನಾರ್ಥಕ ದೃಷ್ಟಿ 
ಬೀರಿದಳು. ವಿವರಿಸಿದೆ : “ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಿದ 


೮೬ ' ಸಪ್ತಸಾಗರದಾಚೆಯೆಲ್ಲೋ . , . 


ಸ೦ಗತಿಯನ್ನು ಎದುರಿನ ದೂರದರ್ಶನ ತೆರೆ ಪ್ರದರ್ಶಿಸಿತ್ತು. ಅ೦ದರೆ ನಾವೀಗ 


ಪಶ್ಚಿಮ ಗೋಳಾರ್ಧದಲ್ಲಿ ಸ೦ಚರಿಸುತ್ತಿದ್ದೇವೆ. ಮುಂಬಯಿ ಪೂರ್ವಗೋಳಾರ್ಧ 
ದಲ್ಲಿದೆ. ಈಗ ಅಲ್ಲಿಯ ದಿನಾಂಕ ೨೧.” 


“ಒಂದು ದಿವಸ ನಷ್ಟವಾಯಿತು ?” 

“ಭೌತಪರಿಮಾಣವಾಗಿರುವ ದಿವಸ ಅಥವಾ ೨೪ ಗಂಟೆ ಕಳೆದುಕೊಳ್ಳಲಿಲ್ಲ. 
ಬದಲು ದಿನಾಂಕವೆಂಬ ಹಾಳೆ/ಸಂಖೆ ಯನ್ನು ಹೊಂದಿಸಲಾಗಿದೆ, ಅಷ್ಟೆ. ಇನ್ನು 
ಮುಂದೊಂದು ದಿನ ನಾವು ಇದೇ ರೇಖೆಯನ್ನು ಪಶ್ಚಿಮ Fe ಣಿ ಪೂರ್ವ 
ಗೋಳಾರ್ಧಕ್ಕೆ ದಾಟಿದಾಗ ಒಂದು ದಿನಾಂಕವನ್ನು ಸೇರಿಸಬೇಕಾಗುತ್ತದೆ. ಅಲ್ಲಿಗೆ ಈ 
"ನಷ್ಟ' ಭರ್ತಿ ಆದ ಹಾಗಾಯಿತು !'' 

“ಹಾಗೆ ದಾಟದೇ ಇಲ್ಲಿಯೇ ಉಳಿದಿದ್ದರೆ ?” 

“ಇರುವಲ್ಲಿಗೆ ಹೊ೦ಂದಿಕೊಳ್ಳುತ್ತೇವೆ. ಇಲ್ಲಿ ಲಾಭ-ನಷ್ಟ ಪ್ರಶ್ನೆ ಇಲ್ಲ. ವಾಸ್ತವತೆ 
ಜೊತೆ ಸಹವರ್ತಿಗಳಾಗಲು ಕೆಲವು ಹೊಂದಾಣಿಕೆಗಳು ಅವಶ್ಯ. ದಿನಾಂಕ ರೇಖೆ ಇಂಥ 
ಹೊಂದಾಣಿಕೆಯ ಸಲುವಾಗಿ ನಾವು ಮಾಡಿರುವ ಸೃಷ್ಟಿ-ಭೌತ ಪ್ರತಿಬಂಧಕ ಅಲ್ಲ. 
ಉದಾಹರಣೆಗೆ ಹಿಮಾಲಯ ಶೆ ಶ್ರೇಣಿ ಅಥವಾ ಅಟ್ಲಾಂಟಿಕ್‌ ಸಾಗರ ಭೌತ ಪ ್ರತಿಬಂಧಕ 
ಗಳು.” 

“ಇರುವುದೊಂದೇ ಭೂಮಿ. ಇಲ್ಲಿ ನೈಸರ್ಗಿಕ ವೈವಿಧ್ಯಗಳು ಎಷ್ಟು ! ಮಾನವಕೃತ 
ವೈರುದ್ದ್ಯಗಳು ಅವೆಷ್ಟು 

“ವೈವಿಧ್ಯ-ವೈರುದ್ಧ್ಯ ಸಮರಸವೆ ಜೀವನ !” ನಾನು ಸಮಾರೋಪಿಸಿದೆ. 


ಅ೦ತಾರಾಷ್ಟ್ರೀಯ ದಿನಾ೦ಕರೇಖೋತ್ತರಣ ೮೭ 


ನಮ್ಮ ಜ೦ಬೋಜೆಟ್‌ ಹನುಮಂತ ಲಂಘನ ಮತ್ತು ಸೀಮೋಲ್ಲಂಘನ ಲಾಸ್‌ 
ಏಂಜೆಲ್ಸ್‌ನಲ್ಲಿ ಕೊನೆಗೊಂಡಿತು. ಮುಂದಿನದು ಒಳನಾಡಿನ ಪೋರ್ಟ್‌ಲೆಂಡಿಗೆ, 
ಆನಂದನ ನೆಲೆಗೆ--ಇದು ಕೇವಲ ಕಪ್ಪೆ ಕುಪ್ಪಳಿಕೆ. ಕತ್ತಲೆ ಕವಿದಿತ್ತು. ಪುಟ್ಟ ಗಟ್ಟಿ ಹಕ್ಕಿ 
ಪೋರ್ಟ್‌ಲೆಂಡಿನತ್ತ ಟಿಮ್ಮುತ್ತಿತ್ತು. ಆಕಾಶ ನಿರಭ್ರ ಮತ್ತು ನಕ್ಸತ್ರವಜ್ರಖಚಿತ : 


ಮೇಲೆ ನೋಡೆ ಕಣ್ಣ ತಣಿಪ 
ನೀಲಪಟದಿ ವಿವಿಧ ರೂಪ 
ಜಾಲಗಳನು ಚಿತ್ರಿಸಿರ್ಪ 
ಚಿತ್ರ ಚತುರನಾರ್‌ ? 
ಕಾಲದಿಂದೆ ಮಾಸದಾ ವಿ- 
ಚಿತ್ರವೆಸಪನಾರ್‌ ? 
—ಡಿ. ವಿ. ಗುಂಡಪ್ಪ 


ವಿಮಾನದ ಗವಾಕ್ಷಿ ಹೇಗೆ ವ್ಯೋಮಕ್ಕೋ ಹಾಗೆ ಭೂಮಿಗೂ ತೆರೆದುಕೊಂಡಿತ್ತು; 
ೇಪಸುಶೋಭಿತ ದಟ್ಟ ಕಪ್ಪು ಗವಸು : 


ರವಿಯೆತ್ತಲೋ ಮುಳುಗೆ ಮೇಲೇರುತಿಹುದಿತ್ತ 
ತಿರೆಯ ತಳದಿ೦ದಿರುಳು ರಂಗುಗಳ ನುಂಗುತ್ತ 
ಚುಕ್ಕಿ ಮೂಡಿತು ಕೆಳಗೆ ಜೋಗಿ ಎಚ್ಚತ್ತಂತೆ 
ನಗರ ದೇವತೆ ಹರಳಿನೊಡವೆಗಳ ತೊಟ್ಟಂತೆ 
ವೈದ್ಯುತ ದ್ಯುತಿಗಳಿವು ಜೀವರತ್ನದೊಲಿಹವು 
ಕೆಳಗಿನೀ ಶೂನ್ಯದೊಳು ಇವಕಾಯ್ತು ಕಣ್ಣೊಲವು 
--ಫುತಿನ 


ಐಶ್ಚರ್ಯ (ಎಡ) 
ಅನರ್ಫ್ಯು 


೮೮ ಸಪ್ತಸಾಗರದಾಚೆಯೆಲ್ಲೋ . . 


ಪೋರ್ಟ್‌ಲೆಂಡಿನಲ್ಲಿ ಅಲ್ಲಿಯ ದಿನಾ೦ಕ ೨೧ ಮೇ ೧೯೯೫ ಅಪರಾತ್ರಿ (೨೦/೨೧) 
ನಮ್ಮ ವಿಮಾನ ಮೆತ್ತಗೆ ಇಳಿಯಿತು. ತುಸುಹೊತ್ತಿನಲ್ಲೇ ಔಪಚಾರಿಕ ವಿಧಿಗಳು 
ಮುಗಿದು ನಾವು ಮುಕ್ತ ಪರಿಸರಕ್ಕೆ ಕಾಲಿಡುತ್ತಿ ದ್ಹಂತೆ ಅಲ್ಲಿ ಜಮಾಯಿಸಿದ್ದ ನಿರೀಕ್ಷಕರ 
ಸ೦ದಣಿಯಿ೦ದ ಇನಿದನಿ ಸೂಸಿತು : “ಅಜ್ಜಿ ಅಜ್ಜ ಬಂದರು.” ಅನರ್ಫ್ಯು ಹೀಗೆ ನಮ್ಮ 
ಅಮೂಲ್ಯ ಆಗಮನವನ್ನು ಜಗಜ್ಜಾಹೀರು ಮಾಡಿದಳು. ಅಮೆರಿಕದಲ್ಲಿ ಹುಟ್ಟಿದ 
ಈಕೆಯ ತಂಗಿ (ಕೇವಲ ಒಂದು ವರ್ಷದ ಮಗು) ಐಶ್ಚರ್ಯ ತನ್ನ ಪುಟ್ಟ ಕರಗಳನ್ನು 
ತಟ್ಟಿ ಚಾಚಿ ಕೇಕೆ ಹಾಕಿ ಹರ್ಷ ಹಾಡಿದಳು. 

“ಸಪ್ತಸಾಗರದಾಚೆಯೆಲ್ಲೋ' ನೆಲಸಿರುವ ಸುಪ್ತಸಾಗರದ ದಂಡೆ ತಲಪಿದ್ದೆವು. 


೬. ಅಮರಾವತಿಯಲ್ಲಿ ಕುಚೇಲ 


ಪರುಷವ೦ಗಣದ ಕಲು ಸುರಭಿ ಕರೆಹಂ ಕಲ್ಪ 

ತರು ಬನ೦ ಸ್ವರ್ಗ ನಿಜದೇಶವಮರಾವತಿಯೆ 

ಪುರದುರ್ಗವಮರರಾಳ್‌ ಮೇರು ಕೇಳೀ ಶೈಲವಮೃತವೇ ಮನೆಯ ಜೀಯ 

ವರ ರಂಭೆ ಗಣಿಕೆ ಶಚಿ ರಾಣಿಯೈರಾವತಂ 

ಕರಿ ವಜ್ರವಾಯುಧಂ ನವನಿಧಿಯೆ ಭಂಡಾರ 

ಹೊರೆವಾಳ್ದನಭವನೆ೦ದೆನಿಪ ದೇವೇ೦ದ್ರನೊ೦ದಿರುಳೋಲಗವನಿತ್ತನು 
—ರಾಘವಾಂಕ 


ಯಮಭಾರದ ಲಗ್ಗೇಜುಗಳನ್ನು ಆನಂದ ಟ್ರಾಲಿಗೆ ಹೇರಿ ತಳ್ಳುತ್ತ ಮು೦ದೆ ಮುಂದೆ 
ಹೋದ. ನಾವಿಬ್ಬರೂ ನವಜಾತ ಶಿಶುವಿನ ವಿಸ್ಮಯದಿಂದ ಜಯಶ್ರೀ ಮತ್ತು 
ಮೊಮ್ಮಕ್ಕಳೂಡನೆ ಅವನನ್ನು ಹಿ೦ಬಾಲಿಸಿದೆವು. ವಿಸ್ಮಯ ಏಕೆ ಗೊತ್ತೇ ? ಕುವೆಂಪು 
ನುಡಿಗಳಲ್ಲಿ “ಅಲಕಾವತಿಯೂ ಅಮರಾವತಿಯೂ ಲಕ್ಷ್ಮಿ ಸರಸ್ವತಿ ರತಿ ಪಾರ್ವತಿ 
ಯರು” ಸುಖವಾಗಿ ನೆಲಸಿದ್ದ ಪರಿಸರವನ್ನು ನಾವು ಮೊದಲಬಾರಿಗೆ ಸಮೀಕ್ಷಿಸುತ್ತಿ 
ದ್ಹೆವು. ಅಲ್ಲದೇ ಸಂದ ೩೬ ಗಂಟೆಗಳಲ್ಲಿ ನಾವು ಭೂಲೋಕದಿಂದ ಪಾತಾಳಲೋಕಕ್ಕೆ 
ದುಮುಕಿದ್ದೆವು. (ಭಾರತೀಯ ಕಲ್ಪನೆ ಪ್ರಕಾರ ನಮ್ಮ ನೆಲೆ ಭೂಲೋಕ, ಕಾಲಕೆಳಗಿನ 
"ಆಚೆ'ಯದು ಪಾತಾಳಲೋಕ.) ಆದರೆ ಅಮೆರಿಕ-ಭಾರತ ಹೋಲಿಸುವಾಗ, ಹೊರ 
ನೋಟ ಮತ್ತು ವ್ಯವಸ್ಥಾಪನೆ-ಜನಸೇವೆ ಕುರಿತ೦ತೆ, ಅಮೆರಿಕವೇ ನಿಜವಾದ ಭೂ 
ಲೋಕ, ಭಾರತ ಜೀವಂತ ನರಕ (ಪಾತಾಳ) ಎಂಬ ಭಾವ ಅತ್ಯಂತ ವೇದನೆ ಸಹಿತ 
ಸುಳಿಯುತ್ತದೆ. ಶಿಸ್ತು, ಶುಚಿತ್ವ, ಪರಿಸರ ಸಂರಕ್ಷಣೆ, ಜನಸೇವೆ ಒ೦ದೊ೦ದರಲ್ಲೂ 
ನಾವು ಎಷ್ಟು ಕೆಳ ಮಟ್ಟದಲ್ಲಿದ್ದೇವೆ, ಇನ್ನೂ ಕೆಳ ಕೆಳಕ್ಕೆ ಪತನ ಹೊಂದುತ್ತಿದ್ದೇವೆ 


ಅಮರಾವತಿಯಲ್ಲಿ ಕುಚೇಲ ೮೯ 


ಎಂಬುದು ಎದ್ದು ಕಾಣುತ್ತದೆ. 
ಫ್ರೊಟೆಸ್ಟೆ೦ಟ್‌ ಧರ್ಮ 7 ಸ೦ಸ್ಥಾಪಕ ಮಾರ್ಟಿನ್‌ ಲ್ಯೂಥರ್‌ (೧೪೮೩-೧೫೪೬) 
ಬರೆದಿದ್ದಾರೆ : 
ರಾಷ್ಟ್ರವೊಂದರ ಅಭ್ಯುದಯ ಅದರ ಆದಾಯಸಮೃದ್ಧಿಯನ್ನಾಗಲೀ ಕೋಟೆಕೊತ್ತಲಗಳ ಭವ್ಯತೆ 
ಯನ್ನಾಗಲೀ ಸಾರ್ವಜನಿಕ ಸೌಧಗಳ ಸೌಂದರ್ಯವನ್ನಾಗಲೀ ಅವಲಂಬಿಸಿಲ್ಲ, ಬದಲು, ಅದು ಆ 
ರಾಷ್ಟ್ರದಲ್ಲಿರುವ ಸುಶಿಕ್ಷಿತ ಪ್ರಜೆಗಳನ್ನೂ ಜ್ಞಾನವಿದ್ಯಾವಿನಯಸ೦ಪನ್ನ ಸಭ್ಯರನ್ನೂ ಅವಲಂಬಿಸಿದೆ. 
ರಾಷ್ಟ್ರದ ನಿಜ ಆಸಕ್ತಿ, ಆಂತರಿಕ ಭದ್ರತೆ ಮತ್ತು ಯಜು ತ್ರಾಣ ಇವರಲ್ಲಿ ನಿಹಿತವಾಗಿರುವುವು. 
ನಿಜ, “ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ ? ಈ ಲೋಕ 
ದೊಳಗೇ ಮತ್ತೆ ಅನ೦ತಲೋಕ : ಶಿವಲೋಕ ಶಿವಾಚಾರವಯ್ಯಾ, ಭಕ್ತನಿರ್ದ ಟಾವೇ 
ದೇವಲೋಕ, ಭಕ್ತನ೦ಗಳವೇ ವಾರಣಾಸಿ, ಕಾಯಕವೇ ಕೈಲಾಸ ! ಇದು ಸತ್ಯ ಕೂಡಲ 
ಸಂಗಮದೇವಾ.” 
ಟ್ರಾಲಿಯನ್ನು ಬರಖಾಸ್ತು ಮಾಡಿ ಎಲ್ಲವನ್ನೂ ಎಲ್ಲರನ್ನೂ ಫೋರ್ಡ್‌ ಸ್ಟೇಶನ್‌ 
ವ್ಯಾಗನ್‌ಗೆ ಜಮಾಯಿಸಿದ್ದಾಯಿತು : 
ಬಿಟ್ಟನು ಬಂಡಿಯನಾನಂದ 
ಬಣ್ಣಿಸಲಸದಳವಾ ಚಂಧ 
ರಸ್ತೆಯ ರಾಜಾ ಫೋರ್ಡ್‌ ಬಂಡಿ 
ವಾಹನ ಕೂಟಕೆ ಇದು ದಂಡಿ ! 
ಗಂಟೆಗೆ ೬೦-೭೦ ಮೈಲು (ಅಲ್ಲಿಯ ರಾಷ್ಟ್ರೀಯ ಅಭಿಮಾನ ಪ್ರಜ್ಞೆ ಆ ದೇಶಕ್ಕೆ 
ಕಿಲೊಮೀಟರಾದಿ ಫೆ ಫ್ರ೦ಚ್‌ ಕೊಡುಗೆಗಳನ್ನು ಪ ಗಾಂ ಅವಕಾಶವೀಯುವು 
ದಿಲ್ಲ) ವೇಗದಲ್ಲಿ ಧಾವಿಸಿತು ಫೋರ್ಡ್‌. ವಿಶಾಲ ಮಾರ್ಗದ ಬಲ-ಅರ್ಧ ಜಾಡು 
ಹೋಗು-ಬಂಡಿಗಳಿಗೆ, ಅಂತೆಯೇ ಎಡ-ಅರ್ಧ ಜಾಡು ಬರು-ಬಂಡಿಗಳಿಗೆ ಮೀಸಲು. 
ಆದ್ದರಿಂದ ಪ್ರತಿಯೊಂದು ವಾಹನವೂ ಅಲ್ಲಿ ಏಕಮುಖ ಸಂಚಾರಿಯಾಗಿಯೇ 
ಇರುವುದು. 
ಒ೦ಟಿ ಮನೆಗಳ ವಿರಳ ಎರಚಿಕೆಯ ಆ ಪ್ರದೇಶ ನಾವು ತಲಪಿದಾಗ ಮಧ್ಯರಾತ್ರಿ 
ಸ೦ದಿತ್ತು. ನರನಿಲ್ಲ, ನಾಯಿಕಾಣೆ, ed ನಾಸ್ತಿ. ಆದರೂ ಬೀದಿ ದೀಪಗಳು 
ರುಗಮಗಿಸುತ್ತಿವೆ : “ಗುಡಿಕತ್ತಲೆಯೊಳು ಹಣತೆಗಳೆಸೆದುವು ತಮವೇ ಪುಷ್ಟಿತವಾ 
ದಂತೆ !” (ಪುತಿನ). ಚಾರ್ಲ್ಸ್‌ ಡಿಕನ್ಸ್‌ ಕಾದಂಬರಿಗಳಲ್ಲಿ ಚಿತಿ ಿತವಾಗಿರುವ ಪ್ರಾಚೀನ 
ಬ್ರಿಟಿಷ್‌ ಹಳ್ಳಿಯನ್ನು ಹೊಕ್ಕ ಅನುಭವ. ಮರದ ದಿಮ್ಮಿಗಳಿ೦ದ ರಚಿತವಾದ ಕುಟೀರ 
ಗಳು, ಸೌಧಗಳು. ಭಾರತದ ನಮಗೆ ಪ ಪ್ರಾಚೀನ ಕಾಲದ ಪಾಶ್ಚಾತ್ಯ ಯುಷಿಪು೦ಗವರ 
ಆಶ್ರಮ ಪ್ರವೇಶಿಸಿದ ಅನುಭವ. 
ಆನ೦ದನ ಮನೆ ಹಸುರು ಕಡಲಿನ ನಡುವೆ ಚಾಚಿರುವ ದಿಬ್ಬದ ಮೇಲಿನ ಒಂಟಿ 
ಮನೆ. ಇದಕ್ಕೆ ಕಕ್ಕಟ್ಟಿನ (ಕಾಂಪೌಂಡ್‌ ಗೋಡೆ) ರಕ್ಷಣೆ ಅಥವಾ ಉಬ್ಬಲಿನ (ಗೇಟ್‌) 


He, ಸಪ್ತಸಾಗರದಾಚೆಯೆಲ್ಲೋ . . , 


ತಡೆ ಇಲ್ಲ--ರಸ್ಮೆಯಿ೦ದ ನೇರ ಅಂಗಳಕ್ಕೆ ಮುಂದೆ ಹಜಾರಕ್ಕೆ ಪ್ರವೇಶ. ದನ, ಕುರಿ, 
ಕುದುರೆ ಮುಂತಾದ ಸಾಕು ಪ್ರಾಣಿಗಳನ್ನು ಮನೆಗಳಲ್ಲಿ ಸಾಕತಕ್ಕದ್ದಲ್ಲ. ನಾಯಿ ಅಥವಾ 
ಬೆಕ್ಕು ? ಇಟ್ಟುಕೊಳ್ಳಬಹುದು. ಆದರೆ ' ನೆರೆಕರೆಯವರಿಗೆ ಅವುಗಳಿಂದ ಕರೆಕರೆ 
ಆಗತಕ್ಕದ್ದಲ್ಲ, ಅವುಗಳ ಗಲೀಜು ತಟ್ಟತಕ್ಕದ್ದಲ್ಲ. ಇಷ್ಟೇ ಅಲ್ಲ. ಮನೆಯೊಳಗೆ 
ಮಾತುಕತೆ, ಮಕ್ಕಳ ಕೂಗು, ಟಿವಿ ಮೊರೆತ ಯಾವುದೂ ಪಕ್ಕದವರ ಶಾಂತಿಗೆ ಭಂಗ 
ತ೦ದರೆ ಅವರು ನಿಮ್ಮ ವಿರುದ್ಧ ದಾವೆಹೂಡಬಹುದು, ಅತಿ ಕ್ಸಿಪ್ರವಾಗಿ ತೀರ್ಪು 
ಬರುವುದು ಶೇಕಡಾ ೧೦೦ ಖಾತ್ರಿ. ಅಂಚ ರುಷುವತ್ತು ಇಲ್ಲ, ಪ್ರಭಾವ ಜಿಗುಮಾನ 
ಮೊದಲೇ ಇಲ್ಲ. ಇನ್ನೊಬ್ಬರಿಗೆ ಯಾವುದೇ ರೀತಿ ಕಿರಿಕಿರಿ ಆಗದಂತೆ ನೀವು ನಿಮ್ಮ 
ಮನೆಯೊಳಗೆ ಖಾಸಗಿ ಬದುಕು ನಡೆಸಲು ಸ್ವತಂತ್ರರು. 

ಅಮೆರಿಕಕ್ಕೆ ಕಾಲಿಡುತ್ತಿದ್ದ೦ತೆಯೇ, ಮಲೆನಾಡಿನ ಶೈಲಿಯಲ್ಲಿ “ಆನ೦ದಾ ! ನಾವಿಲ್ಲಿ 
ಇದ್ದೇವೆ” ಎಂದು ಅತಿ ತಾರ ಶ್ರುತಿಯಲ್ಲಿ ಅರಚಿದಾಗ ಒಂದು ಕ್ಷಣ ಅಕ್ಕಪಕ್ಕದವರು 
ದಂಗಾಗಿ ಅಸಹನೆಯ ನೋಟ ನನ್ನತ್ತ ಬೀರಿದ್ದು ನನಗೆ ತಿಳಿಯದಿರಲಿಲ್ಲ. ಆನಂದ 
ಹತ್ತಿರ ಬ೦ದು ಅಮೆರಿಕನ್‌ ಶಿಸ್ತು ಸಂಹಿತೆಯ ಮೊದಲ ನಿಯಮವನ್ನು ನನಗೆ 
ಉಪದೇಶಿಸಿದ : 

* ಮೃದು ಪಿಸುನುಡಿಯೊಂದೇ ಇಲ್ಲಿ ಚಲಾವಣೆ. | 

ತೋಳ ಬಲ್ಮೆಗಿಂತಲೂ ಗೋಣ ಗರ್ಜನೆಯೇ ಬ೦ಡವಾಳವಾಗಿರುವ ನನಗೆಂಥ 
ಶಿಕ್ಷೆ ! “ನಾನು ಸದಾ ಬಡಿದುಕೊಳ್ಳತ್ತೇನೆ ಏಕೆ ಇಷ್ಟು ಗಟ್ಟಿ ಮತ್ತು ವೇಗವಾಗಿ 
ಆರ್ಭಟಿಸುತ್ತೀರಿ ಎಂದು. ಕೇಳಿದಿರಾ ? ಈಗ ಪರನಾಡಿನಲ್ಲಿ ಸ್ವಂತ ಮಗನೇ ಹುಕುಂ 
ಚಲಾಯಿಸಿದನಲ್ಲ !” ಮಡದಿ ತನ್ನ ಮುದ್ದುಮಗನ ಮಾತಿಗೆ ಮರುಳಾಗಿ ಖುದ್ದು 
ಗಂಡನ ಮೇಲೆಯೇ ವಕ್ರೋಕ್ತಿ ಬಾಣ ಎಸೆದಾಗ ನಾನು ಉಭಯ ಅಭಿಮಾನಭಂಗ 
ವನ್ನು ಎದುರಿಸಲು ಪುರಂದರ ವಿಠಲನಿಗೆ ಶರಣಾದೆ : “ಹೆಂಡತಿ ಪ್ರಾಣ ಹಿಂಡುತಿ 
ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ.” 

ಮನೆ ಹತ್ತಿರವಾಯಿತು. ಗೆರಾಜಿನ ಭೀಮದ್ವಾರವೇ ಮುಂಬಾಗಿಲು. ಫೋರ್ಡ್‌ 
(ಲಾರಿ) ಮತ್ತು ಲಕ್ಸುರಿ (ಕಾರ್‌) ಅಕ್ಕ ಪಕ್ಕದಲ್ಲಿ ಸುಖಸಹಜೀವನ ನಡೆಸಬಲ್ಲಷ್ಟು ಈ 
ಕೊಟ್ಟಿಗೆ ವಿಶಾಲವಾಗಿತ್ತು. ಬಂಡಿ ಅದರ ತಾಣದೆದುರು ಬರುತ್ತಿದ್ದಂತೆಯೇ ಆನಂದ 
ಮಾಯಾದಂಡ ಬೀರಿ ಕೈಸನ್ನೆ ಮಾಡಿದ. ಆ ಐಂದ್ರಜಾಲಿಕ ಶಕ್ತಿಯ ಪ್ರಭಾವ 
ದಿಂದಲೋ ಎಂಬಂತೆ ಗೆರಾಜಿನ ಪಡಿ, ನಾಟಕದ ಪರದೆ ರೀತಿಯಲ್ಲಿ, ಮೇಲೆ ಮೇಲೆ 
ಸರಿದು ಫೋರ್ಡ್‌ಗೆ ಒಳಹುಗಲು ಎಡೆ ಮಾಡಿಕೊಟ್ಟಿತು. 

ಮಧ್ಯರಾತ್ರಿ ಮೀರಿತ್ತು ಮನೆ ಹೊಕ್ಕಾಗ. ಹಸಿವಿರಲಿಲ್ಲ. ನಿದ್ದೆಯ ಸುದ್ದಿಯೇ ಇಲ್ಲ. 
ಪ್ರಯಾಣಪೂರ್ತಿ ಆಹಾರ-ಪಾನೀಯ ಸೇವನೆ ನಿದ್ರೆ ವಿಶ್ರಾಂತಿ-ಅಜೀರ್ಣವಾಗು 
ವಷ್ಟು ಅನುಭವಿಸಿದ್ದೆವು. ಆದರೂ ಜಯಶ್ರೀ ಔಪಚಾರಿಕವಾಗಿ ಬಾಳೇಹಣ್ಣು ಚಿಪ್ಪು 
ಎದುರಿಟ್ಟಳು. ಅದೆ೦ಥ ದಢೂತಿ ಗಾತ್ರ : ನಮ್ಮ ಪಚ್ಚೆ ಬಾಳೇ ಹಣ್ಣುಗಳು ಎರಡು 


ಅಮರಾವತಿಯಲ್ಲಿ ಕುಚೇಲ €() 


ಸೇರಿದರೆ ಆ ಒ೦ದು ಆಗಬಹುದು. ತಿ೦ದೆ ಒ೦ದನ್ನು, ಮಾಮೂಲಿನಂತೆ ಸಿಪ್ಪೆಯನ್ನು 
ಕಿಟಿಕಿಯಿ೦ದ ಹೊರಕ್ಕೆಸೆದೆ. 

“ಅನರ್ಫ್ಯು ! ಆ ಸಿಪ್ಪೆ ಒಳತ೦ದು ಗಾರ್ಬೆಜಿಗೆ ಹಾಕು.” ಜಯಶ್ರೀಯ ಈ ಹುಕುಂ 
ನನಗೆ ಎರಡನೆಯ ನಿಯಮವನ್ನು ಶ್ರುತಪಡಿಸಿತು : 

* ವ್ಯರ್ಥ ಪದಾರ್ಥದ ನೆಲೆ ಗಾರ್ಬೇಜ್‌ ಮಾತ್ರ. 

ಆನಂದ ಮುಂಜಾನೆ ೭ ಗಂಟೆಗೆ ಕಚೇರಿಗೆ ಹೋಗಬೇಕಾಗಿತ್ತು. ಅನರ್ಫ್ಯುಳ ಶಾಲೆ 
೮ ಗಂಟೆಗೆ. ಅದ್ದರಿಂದ ಒಡನೆ ನಾವೆಲ್ಲರೂ ಮಲಗಿದೆವು. ವಿಲ್‌ ಡ್ಯೂರಂಟ್‌ 
ಬರೆದಿರುವ ಕನ್‌ಫ್ಯೂಶಿಯಸ್‌ ವಾಣಿ ಮೆಲುಕು ಹಾಕುತ್ತ ಮೈಮರೆತೆ : 


ನಮ್ಮ ಜಗದ್ಭವ್ಯ ಪ್ರಾಚೀನರು ಅತ್ಯುನ್ನತ ಸದ್ಗುಣಗಳನ್ನು ಸ್ಪಷ್ಟಪಡಿಸಿಕೊಳ್ಳಲು ಮತ್ತು 
ಪ್ರಪಂಚಾದ್ಯಂತ ಪ್ರಸಾರಗೈಯ್ಯಲು ಬಯಸಿದಾಗ ತಮ್ಮ ರಾಜ್ಯಗಳಿಗೆ ಯುಕ್ತ ವ್ಯವಸ್ಥೆಯನ್ನು 
ಆವಾಹಿಸಿದರು. ರಾಜ್ಯಗಳಿಗೆ ಯುಕ್ತ ವ್ಯವಸ್ಥೆಯನ್ನು ಆವಾಹಿಸುವ ಮೊದಲು ತಮ್ಮ ಕುಟು೦ಬಗಳನ್ನು 
ನಿಯಂತ್ರಿಸಿದರು. ಕುಟು೦ಬಗಳನ್ನು ನಿಯಂತ್ರಿಸುವ ಮೊದಲು ತಮ್ಮನ್ನು ತಿದ್ದಿಕೊ೦ಡರು. ತಮ್ಮನ್ನು 
ತಿದ್ದಿಕೊಳ್ಳುವ ಮೊದಲು ಸ್ವಂತ ಆತ್ಮಗಳನ್ನು ಪರಿಪೂರ್ಣಗೊಳಿಸಿದರು. ಆತ್ಮಗಳನ್ನು ಪರಿಪೂರ್ಣ 
ಗೊಳಿಸುವ ಮೊದಲು ತಮ್ಮ ಚಿಂತನೆಗಳಲ್ಲಿ ನೈಷ್ಮಿಕರಾಗಿರಲು ಪ್ರಯತ್ನಿಸಿದರು. ಚಿ೦ತನೆಗಳಲ್ಲಿ 
ನೈಷ್ಠಿಕರಾಗಿರಲು ಪ್ರಯತ್ನಿಸುವ ಮೊದಲು ತಮ್ಮ ಜ್ಞಾನವನ್ನು ಗರಿಷ್ಠತೆಗೆ ವಿಸ್ತರಿಸಿದರು. ಜ್ಞಾನದ 
ಇಂಥ ಶೋಧನೆ ಎಂದರೆ ವಸ್ತುಗಳ ಶೋಧನೆ, ಮತ್ತು ಅವು ವಾಸ್ತವವಾಗಿ ಹೇಗಿದ್ದುವೋ ಹಾಗೆಯೇ 
ಅವನ್ನು ನೋಡುವುದು ಎ೦ದರ್ಥ. ವಸ್ತು ಗಳನ್ನು ಹೀಗೆ ಶೋಧಿಸಿದಾಗ ಜ್ಞಾನ ಸ೦ಪೂರ್ಣವಾಯಿತು. 
ಜ್ಞಾನ ಸ೦ಪೂರ್ಣವಾದಾಗ ಚಿಂತನೆಗಳು ನೈಷ್ಠಿಕವಾದುವು. ಚಿಂತನೆಗಳು ನೈಷ್ಮಿಕವಾದಾಗ ಆತ್ಮಗಳು 
ಪರಿಪೂರ್ಣವಾದುವು. ಆತ್ಮಗಳು ಪರಿಪೂರ್ಣವಾದಾಗ ವ್ಯಕ್ತಿಗಳು ನೇರ್ಪುಗೊ೦ಡರು. ವ್ಯಕ್ತಿಗಳು 
ನೇರ್ಪುಗೊ೦ಡಾಗ ಕುಟುಂಬಗಳು ನಿಯಂತಿ ಿತವಾದುವು. ಕುಟುಂಬಗಳು ನಿಯಂತ್ರಿತವಾದಾಗ ರಾಜ್ಯ 
ಗಳು ಯುಕ್ತ ವ ವಸ್ಥೆ ಪಡೆದುವು. ರಾಜ್ಯಗಳು ಯುಕ್ತ ವ ವ್ಯವಸ್ಥ ಪಡೆದಾಗ ಸಮಸ್ತ ಪ್ರಪಂಚವೂ ಸುಖ 
ಶಾ೦ತಿಮಯವಾಯಿತು. 


ಪೋರ್ಟ್‌ಲೆಂಡಿನಲ್ಲಿಯ ಮಗನ ಮನೆಯೇ ಈಗ ನಮಗೆ ಅಮರಾವತಿ. ಇದು 
ಮರದ ಮನೆಯೂ ಹೌದು, ಹಸುರಿನ ನೆಲೆವನೆ ಕೂಡ. ಭಾರತದ ಕಾಂಕ್ರಿಟ್‌ 
ಕಾಡುಗಳನ್ನೂ ಇವುಗಳಿಗೆ ತಾಂಟಿದಂತೆ ಸೊಪ್ಪುಸದೆ ತಾಟು ಬೀಡುಗಳನ್ನೂ ನೋಡಿ 
ಜಟ್‌ ಬೆಳೆದಿರುವ ನನ್ನಂಥವರಿಗೆ ಇದೊಂದು culture shock, ಸಂಸ್ಕೃತಿ 
ಆಘಾತ. ಸರಳ ಜೀವನ ಮತ್ತು ಗಹನ ಚಿಂತನ ಎಂಬ ದಿವ್ಯಾದರ್ಶದ ಪೂರ್ವಾರ್ಧ 
ವಂತೂ ಈ ವೃಕ್ಷ ಕುಟೀರದಲ್ಲಿ ಮೂರ್ತರೂಪ ಪಡೆದಿದೆ. 

ವೈಯಕ್ತಿಕವಾಗಿ ನನಗೆ ಇನ್ನೊಂದು ಸಂಸ್ಕೃತಿ ಆಘಾತ ತಟ್ಟಿತು : ನಮ್ಮ ಮಗನ 
ಮನೆಯಲ್ಲೇ ನಾನು ಪರಕೀಯನಾದೆ. ಈ ಮನೆಯೊಂದು ಒಪ್ಪ ಓರಣ ಮೈವೆತ್ತ 
ಸು೦ದರ ಶಿಲ್ಪ. ಇಂಥ ದೃಶ್ಯವನ್ನು ಭಾರತದ ಪಂಚತಾರಾ ಹೊಟೇಲುಗಳಲಿ ಯೂ 
ಅತಿ ಶ್ರೀಮ೦ತರ ವೈಭವೋಪೇತ. ಬಂಗ್ಲೆಗಳಲ್ಲಿಯೂ ಕಂಡು ಬೆರಗಾಗಿದ್ದೆ ; ಅಲ್ಲಿ 
ತ೦ಗಲೇಬೇಕಾಗಿ ಬ೦ದಾಗ ನಾನೆಂಥ ಪರಕೀಯ ಈ ಪರಿಸರಕ್ಕೆ ಎಂದು RE 


೯೨ ಸಪ್ತಸಾಗರದಾಚೆಯೆಲ್ಲೋ . .. 


ಪಟ್ಟದ್ದೂ ಇತ್ತು. ಸ್ವಂತ ಬಟ್ಟೆ ಬರೆ, ಪುಸ್ತಕ ದಫ್ತರ, ವೈಯಕ್ತಿಕ ಪರಿಕರಗಳು 
ಮುಂತಾದವುಗಳ ವಿನ್ಯಾಸದಲ್ಲಿ ನನ್ನದು ಅರಾಜಕತೆ ಮಟ್ಟದ ಮುಕ್ತ ಧೋರಣೆ, 
ಅಶಿಸ್ತು. ಅಂದರೆ ಮನೆಯಲ್ಲಿ ಆ ಕ್ಷಣದ ಅನುಕೂಲತೆ ಅಥವಾ ಅನಿವಾರ್ಯತೆ 
ಯೊಂದೇ ಲಕ್ಷ್ಯ. ಹೀಗಾಗಿ ಸಾಮಾನು ಸರ೦ಜಾಮುಗಳು ಎಲ್ಲೆಂದರಲ್ಲಿ ಹರಡಿ 
ಕೊ೦ಡಿರುವುದೂ ನಾನು ಅವುಗಳ ನಡುವೆ ಕಟ್ಟುನಿಟ್ಟಾಗಿ ಕಡುಶಿಸ್ತಿ ನಿ೦ದ ಕಾರ್ಯ 
ಮಗ್ಗನಾಗಿರುವುದೂ ವಾಡಿಕೆ. ಇದು ಸರಿಯಲ್ಲ, ಇದರಿಂದ ನನ್ನ ಕಾಲ ಮತ್ತು ಶ್ರಮ 
ವೃಥಾ ಹ್ರಾಸವಾಗುತ್ತವೆ, ನೋಡಲು--ಇತರರಿಗೆ ಹಾಗಿರಲಿ--ಖುದ್ದು ನನಗೇ ನನ್ನ 
ಕೊಠಡಿ, ಮೇಜು, ಬಡು ಎಲ್ಲವೂ ಅವ್ಯವಸ್ಥೆಯ ಆಗರಗಳಾಗಿ ಕಣ್ಣು ಕೊರೆಯುತ್ತವೆ. 
ಇವೆಲ್ಲವೂ ನನಗೆ ಚೆನ್ನಾಗಿ ಗೊತ್ತು. “ಆದರೆ ನೋಡಿ ಸ್ವಾಮೀ ! ನಾನಿರುವುದೇ 
ಹೀಗೆ!” ಬೆಳೆದು ಬಂದಿರುವ ಪರಿ ಇದು. Disorderlinessisthe essence offreedom 
(ಕ್ರಮರಾಹಿತ್ಯವೇ ಮುಕ್ತತೆಯ ಸಾರ) ಎಂದು ೧೯೪೦ರ ದಶಕದಲ್ಲಿ ನನ್ನ ಪ್ರೌಢ 
ಶಾಲಾ ಮತ್ತು ಕಾಲೇಜ್‌ ದಿನಗಳಂದು ನಾನು ಚೀಟಿ ಬರೆದು ಗೋಡೆಗೆ ಅಂಟಿಸುವು 
ದಿತ್ತು. ಹೇಗೂ ಇರಲಿ--ಈ ಬಗ್ಗೆ ನಾನೇನೂ ತಲೆ ಕೆಡಿಸಿಕೊಂಡಿಲ್ಲ ; ಕೆಡಿಸಿಕೊಳ್ಳಲೂ 
ಆರೆ. 

ಪತ್ನಿ ಲಕ್ಷ್ಮಿ ತದ್ವಿರುದ್ದ. ಆದರೆ ನಾನು ಭಾರತೀಯ ಗಂಡ, ಅನ್ನಸಂಪಾದನೆ 
ಮಾಡುವ ನಿರಂಕುಶ ದಂಡ, ಕೆಸರಿನಿಂದ ಮಾತ್ರ ಕಮಲ ಎಂದು ಮುಂತಾಗಿ ನನ್ನ 
ಅವೈಚಾರಿಕತೆಗೆ ವೈಚಾರಿಕತೆಯ ಉಡುಪು ತೊಡಿಸಿದ್ದ ಭಂಡ ! ನನ್ನನ್ನು ದುರಸ್ತಿ- 
ಅತೀತ ದುರಂತ ಎಂದು ವಜಾಮಾಡಿ ನನ್ನ ಅಧ್ಯಯನ ಕೊಠಡಿಗೆ ಪ್ರವೇಶಿಸುವುದನ್ನೇ 
—ಕಸಗುಡಿಸಲು ಕೂಡ--ಹೆ೦ಡತಿ ಕೈದು ಮಾಡಿದಳು. ಪರಿಪೂರ್ಣ ಸ್ವಾತಂತ್ರ್ಯ 
ಪ್ರಾಪ್ತವಾಯಿತೆಂದು ಸಂತೋಷವೇ ಆಯಿತು : increase in entropy means 
increase in joy (ಅವ್ಯವಸ್ಥೆಯ ಸೂಚ್ಯಂಕ ವೃದ್ಧಿಸಿದಷ್ಟೂ ಆನಂದ ವರ್ಧಿಸುತ್ತದೆ). 
ಮರವಾಗಿ ಬಗ್ಗದ (ಬಗ್ಗಿ ಸಲಾಗದ ಕೂಡ) ನನ್ನನ್ನು ಕೈ ಜಿಟ್ಟ ಅರ್ಧಾಂಗಿ ನಮ್ಮ 
ಮೂರು ಪುಟ್ಟ ಸಸಿಗಳನ್ನು ಎಳವೆಯಿ೦ದಲೇ ಬಗ್ಗಿಸಲು ನಿಷ್ಠುರ ದಕ್ಷತೆಯಿಂದ 
ಮುಂದಾದಳು. ಅವಳು ಪಂಚ ಪಾಠಗಳನ್ನು ವಿಧಿಸುತ್ತ ಅನುಸರಿಸುತ್ತ ಮಕ್ಕಳನ್ನು 
ತಿದ್ದುತ್ತ, ಪರೋಕ್ಸವಾಗಿ ನನ್ನಲ್ಲಿಯೂ ಸುಧಾರಣೆ ನಿರೀಕ್ಷಿಸುತ್ತ ಕರ್ತವ್ಯನಿರತಳಾ 
ದಳು : 
. ಹರಗಣ (unk) ಹರಡತಕ್ಕದ್ದಲ್ಲ. 
, ಒತ್ತರೆಯೇ (11617055) ಯಶಸ್ಸಿನ ಮೂಲ. 
ಇಂದು ಈಗ ಇಲ್ಲಿ, ನಾಳೆ ಆಗ ಅಲ್ಲಿ ಇಲ್ಲ. 
ಒಡಲ ತೊಳೆದ ಹೊರತು ಮನವ ತೊಳೆಯಲಾಗದು. 
. ಕೆಲಸದಲ್ಲಿ ಮೇಲು ಕೀಳು ಇಲ್ಲ, ತನ್ಮ ಯತೆಯೊಂದೇ ಸಾಧು. 
ಲಕ್ಷ್ಮಿದೇವೀಪ್ರಸಾದಿತ ಪಂಚಶೀಲಗಳಿವು. ಇವುಗಳ ಪೈಕಿ ಮೊದಲಿನ ಎರಡು 


೨ 


ಆ. 6೫ (3 


ಅಮರಾವತಿಯಲ್ಲಿ ಕುಚೇಲ 5೩ 


ಮಾತ್ರ ನನಗೆ ಶೂಲಗಳು, ಉಳಿದವು ನನ್ನ ಶೀಲಗಳು ಕೂಡ. 

ಮೊದಲನೆಯ ಮಗ ಅಶೋಕ ಮತ್ತು ಕೊನೆಯ ಮಗ ಅನ೦ತ ಈ ಮಾರ್ಗ 
ದರ್ಶನ ಮತ್ತು ಕರ್ತವ್ಯಪಾಲನಗಳಿ೦ದ ಪ್ರಭಾವಿತರಾದರು, ಮತ್ತು ಇವನ್ನು ತಮ್ಮ 
ಬದುಕು ಮತ್ತು ವ್ಯವಹಾರಗಳಲ್ಲಿ ಅಳವಡಿಸಿಕೊ೦ಡರು. ಹಿರಿಮಗನ ಮಳಿಗೆ ಮತ್ತು 
ಕಿರಿಮಗನ ಕಚೇರಿ ಅವರ ಅಪ್ಪನ ವೈಫಲ್ಯಕ್ಕೆ ಅ೦ತೆಯೇ ಅಮ್ಮನ ಸಾಫಲ್ಯಕ್ಕೆ 
ನಿದರ್ಶನಗಳಂತಿವೆ. 

ದ್ವಿತೀಯ ಕುಮಾರ ಕಂಠೀರವ ಆನಂದವರ್ಧನ ಮಾತ ತ ಹುಟ್ಟಾ ಬಂಡಾಯಗಾರ. 
ತನ್ನ ಕೀಟಲೆ ಕೋಟಲೆಯಿ೦ದಲೂ ಅಶಿಸ್ತು ಅವ್ಯವಸ್ಥಯಿ೦ದಲೂ ತಾಯಿಗೆ ಸದಾ 
ಆತಂಕವರ್ಧನನಾದ. ಕವಾಯತಿ ಡೋಲಿನ ಕುಟ್ಟು ಪೆಟ್ಟು ಜೊತೆ ಗಟ್ಟಿ ಹೆಜ್ಜೆ 
ಹೊಡೆಯುವ ಪದಾತಿಗಳ ಯಾಂತಿ ಶಿಕ ವರಿಸೆಗಳಿಗೆ ಹೊ೦ದಲಾಗದೆ ತಪ್ಪು ಹೆಜ್ಜೆ ಇಡು 
ವಾತನ ಶ್ರವಣೇ೦ದ್ರಿಯ ಬೇರೆಯದೇ ಒಂದು ಲಯಮಾಧುರ್ಯಕ್ಕೆ ಶ್ರುತಿಗೊಂಡಿರ 
ಬಹುದೇ ? Heard melodies are sweet, but those unheard are sweeter 
(Keats) ಶ್ರುತಗಾನಮಭಿರಾಮಮಶ್ರುತಗಾನಮಬಿರಾಮತರಂ (ಡಿವಿಜಿ). 

ಈ ಧಾಟಿಯಲ್ಲಿ ನಾನು ಅರ್ಧ ಗಂಬೀರವಾಗಿ ಆನಂದನ ಪರವಕಾಲತ್ತು ವಹಿಸಿ 
ದಾಗ ಕುಪಿತ ಭಾರ್ಯೆ ಪಾಟೀ ಸವಾಲು ಬಾರಿಸಿದಳು : “ಮೊದಲೆ ಮಂಗ, ಈಗ 
ನಿಮ್ಮ ಹೊಗಳಿಕೆಯ ಅಮಲು ಬೇರೆ... ” 

“ತಾಳು ತಾಳು. ರೂಪಕದೋಷ : ವೃಶ್ಚಿಕ ದ೦ಶನ ಮತ್ತು ಸುರಾಪಾನವಾದ ಮೇಲೆ 
ಅಮಲು. ನಿನ್ನ ಯಾಂತ್ರಿಕ ಶಿಸ್ತು ವೃಶ್ಚಿಕ ದ೦ಶನ, ವಾಗ್ಪ್ರಹಾರ ಸುರಾಪಾನ ! ನಾನು 
ನಿರ್ದೋಷಿ |” 

ಇಂಥ ಆನಂದನ ಮನೆಯಲ್ಲಿ ಈಗ ಸಾಕ್ಷಾತ್‌ ನನಗೇ ಉಸಿರು ಕಟ್ಟಿಸುವಂಥ 
ಮತ್ತು ಪರಕೀಯ ಪ್ರಜ್ಞೆ ಮೂಡಿಸುವಂಥ ಕಠೋರ ಶಿಸ್ತು ಮತ್ತು ದುಸ್ಪಹ ಒತ್ತರೆ. 
ಇವನಲ್ಲಿ ಎಂಥ ರೂಪಾಂತರಣ (metamorphosis) ಮತ್ತು ದ್ರವ್ಯಾಂತರಣ 
(transmutation ಎಂದು ಆಶ್ಚರ್ಯಚಕಿತನಾದೆ. ವ್ಯಕ್ತಿಯನ್ನು ಸುತ್ತುವರಿದು 
ಮೂರು ಮುಖ್ಯ 'ಪರಿ'ಗಳಿವೆ : ಪರಿಸರ, ಪರಿಸ್ಥಿತಿ ಮತ್ತು ಪರಿಚಯ. ಇವು ದೇಶಕಾಲ 
ದೊಂದಿಗೆ ಬದಲಾದಂತೆ ಆತನ ವ್ಯಕ್ತಿತ್ವದಲ್ಲಿ ಮಾರ್ಪಾಟು ಪ್ರಕಟವಾಗುತ್ತದೆ. 

ದಾರುಗೃಹವೆಂದೆ. ಹೌದು ನೆಲದ ಮೇಲೆ ಕೂಡ ಹಲಗೆ ಹಾಸು. ಮನೆಯೊಳಗೆ 
ಭೂಸಂಪರ್ಕವಿಲ್ಲ. ಹಲಗೆಹಾಸಿನ ಪೂರ್ತಿ ರತ್ನಗಂಬಳಿ ಹೊದೆಸಿದೆ “ನೀರಿನ ಬಳಕೆ 
ಆಗುವ ಬಚ್ಚಲು, ಅಡುಗೇಮನೆ, ನಿರ್ಮಲಮಂದಿರದಲ್ಲಿ ಕೂಡ. ಅಂದ ಮೇಲೆ 
ದೂಳು, ಕೆಸರು, ಒದ್ದೆ ಕಾಲಿನಲ್ಲಿ ನಡೆಯತಕ್ಕದ್ದಲ್ಲ, ನೀರಿನ ಹನಿಯೂ ರತ್ನಗ೦ಬಳಿಗೆ 
ಸೋಂಕದಂತೆ ಎಚ್ಚರವಹಿಸತಕ್ಕದ್ದು. ಮನೆ ಇರುವುದು ಮನುಷ್ಯನಿಗಾಗಿಯೋ 
ತದ್ದಿಲೋಮವೋ ಎಂದು ಆನ೦ದನನ್ನು ಪ್ರಶ್ನಿಸಿದೆ. 

ಅಮೆರಿಕನ್‌ ಶಿಸ್ತಿನ ಮೂರನೆಯ ನಿಯಮ. 


೯೪ ಸಪ್ತಸಾಗರದಾಚೆಯೆಲ್ಲೋ . .. 


* ರತ್ನಗ೦ಬಳಿಗೆ ಸೋ೦ಕದಂತೆ ನೀರನ್ನು ಬಳಸತಕ್ಕದ್ದು. 

ಸದ್ಯ ಜಲೋಪಯೋಗವನ್ನೇ ಮನ್ನಗೊಳಿಸಲಿಲ್ಲವಲ್ಲ, ಬಚಾವ್‌ ! ಮೀಯಲು 
ರಾವಣ ಬೋಗುಣಿ--ಪ್ಲಾಸ್ಟಿಕ್ಕಿನ ರಷ ub. ಇದೊಂದು ಪುಟ್ಟ ಈಜುಕೊಳವೇ. 
ಮುಖಮಾರ್ಜನೆಗೆ ಪಿಂಗಾಣಿ ತೊಳೆಬೋಗುಣಿ- ೩೩0 basin. ಕಾಲಪೃವೃತ್ತಿಗೆ 
ಕುರ್ಚಿ ಬೈಠಕ್‌--001717066. ಕುಕ್ಕುರುಗಾಲಿನ ಏರ್ಪಾಡು ಇಲ್ಲ. ಪಾತ್ರೆ ತೊಳೆ 
ಯಲು, ಬಟ್ಟೆ ಒಗೆಯಲು, ಕಾರಿಗೆ ಅಭ್ಯ೦ಜನವೀಯಲು, ತೋಟದ ಹಸುರಿಗೆ 
ನೀರೂಡಲು, ಇತ್ಯಾದಿ, ಯುಕ್ತ ವಿದ್ಯುಚ್ಚಾಲಿತ ಸಲಕರಣೆಗಳು೦ಟು. ವಿದ್ಯುತ್ಛ್ರವಾಹ 
ದಲ್ಲಿ ಏರಿಳಿತಗಳಾಗಲೀ ಸ್ಥಗಿತತೆಯಾಗಲೀ ಹಣುಕದ ದಕ್ಸತೆ ಸರ್ವತ್ರ. ಮನೆಯನ್ನು 
ಗುಡಿಸಲು ನಿರ್ವಾತ ಶುಚಿಕಾರಕವಿದೆ--1/800011 cleaner. ರತ್ನಗಂಬಳಿ ಮೇಲೆ 
ಇದನ್ನು ಉದ್ದ ಅಡ್ಡ ಹಾಯಿಸಿದರೆ--ಹುಲ್ಲುಗಾವಲಿನ ಮೇಲೆ ಸಪಾಟ ನೇಗಿಲನ್ನು 
ಅಡ್ಡಾಡಿಸಿದ೦ತೆ--ಕ೦ಬಳಿಯಲ್ಲಿಯ ದೂಳು, ಕೀಟ, ಹುಡಿ ಎಲ್ಲವನ್ನೂ ಇದು ಹೀರಿ 
ತನ್ನ ಉದರದೊಳಗೆ ಸ೦ಗ್ರಹಿಸುವುದು--ಜಿಗಣೆ ನೆತ್ತರು ಹೀರುವಂತೆ. 

ಈ ಎಲ್ಲ ಕೆಲಸಗಳನ್ನೂ ಮನೆಯವರೇ ಮಾಡಬೇಕು. ಅನ್ಯ ಮಾರ್ಗವಿಲ್ಲ. ಕೆಲಸಕ್ಕೆ 
ಜನ ? ಸಾಧಾರಣ ಆರ್ಥಿಕ ಮಟ್ಟದವರು--ವೈದ್ಯರು, ಎ೦ಜಿನಿಯರರು, ಶಿಕ್ಬಕರು, 
ವಕೀಲರು, ಸರ್ಕಾರೀ ನೌಕರರು ಎಲ್ಲರೂ ಈ ಮಟ್ಟದವರೇ--ಆ ದುಬಾರಿ ಕೂಲಿ 
ನೀಡಿ ಏಗಲಾರರು. ಮನೆಗುಡಿಸಿ ಚೊಕ್ಕಟ ಮಾಡಬೇಕೇ ? ಗಂಟೆಗೆ ಕನಿಷ್ಠ ೬ ಡಾಲರ್‌. 
ದ೦ಪತಿಗಳು ಕೆಲಸಕ್ಕೆ ಹೋದಾಗ ಮಗುವನ್ನು ನೋಡಿಕೊಳ್ಳಲು ದಾದಿ ಬೇಕೇ ? 
ಗಂಟೆಗೆ ೮ ಡಾಲರ್‌. ಇಂಥ (ಭಾರತೀಯರ ದೃಷ್ಟಿಯಿಂದ) ಚಿಲ್ಲರೆ ಕೆಲಸಗಳು 
ಒಟ್ಟಾಗಿ ಮಾಸಿಕ ತಲಜಿನ ಅರ್ಧಾ೦ಶವನ್ನೇ ಕಬಳಿಸಿಬಿಡುವುದು ಸಾಧ್ಯವಿದೆ. ಕೆಲಸ 
ಗಾರರು ಕೂಡ ಸ್ವಂತ ಕಾರಿನಲ್ಲಿ ಬಂದು ನಿಗದಿ ಕೆಲಸವನ್ನು ನಿಗದಿ ವೇಳೆಯಲ್ಲಿ 
ಪೂರೈಸಿ ನಿಗದಿ ಬಾಡಿಗೆ ಪಡೆದು ಹಿಂತಿರುಗುತ್ತಾರೆ. ಪ್ರತಿಯೊಬ್ಬನಿಗೂ ಅವನವನ 
ವೃತ್ತಿಗೌರವವಿದ್ದದ್ದೇ. ದುಡ್ಡೇ ಇಲ್ಲಿ ದೊಡ್ಡಪ್ಪ. ಕೆಲಸ ಮಾತ್ರ ಕರಾರುವಾಕ್ಕು. ವೇಳ 
ಕದಿಯುವ ಅಥವಾ ಸಾಮಗ್ರಿ ಪೋಲುಮಾಡುವ ಹೊಣೆಗೇಡಿತನವಿಲ್ಲ. 

ಗ೦ಡ ಹೆಂಡಿರಿಬ್ಬರೂ ದುಡಿದು ಸಂಪಾದಿಸುವುದು ಸಾಧಾರಣ ನಿಯಮ. ಗೃಹಿಣಿ 
ಯಾಗಿ ತಾಯಿಯಾಗಿ ಹೆಂಗಸು ಭಾರತದಲ್ಲಿಯಂತೆ ಮನೆಯಲ್ಲಿರುವುದು ತೀರ ಅಪ 
ವಾದ, 1uxury. ಆದ್ದರಿ೦ದ ಹಗಲು--ದುಡಿಮೆ, ದುಡ್ಡು ಗಳಿಕೆ, ಸಾಕಷ್ಟು ಮಾನಸಿಕ- 
ದೈಹಿಕ ಒತ್ತಡ ; ಇರುಳು--ಅತಿಥಿಗಳ೦ತೆ ಉಭಯರೂ ಮನೆಗೂಡಿಗೆ ವಾಪಾಸು, 
ಮತ್ತೆ ಇಬ್ಬರೂ ಮನೆಗೆಲಸ ಮಗುವಿನ (ಮಕ್ಕಳ) ಲಾಲನೆ ಪಾಲನೆಗಳಲ್ಲಿ ಮಗ್ನರಾಗ 
ಬೇಕು. ಇಲ್ಲವಾದರೆ ಆರ್ಥಿಕತೆ ಹದಗೆಡುತ್ತದೆ, ಮಾನಸಿಕ ಸ್ಟಾಸ್ಥ್ಯ ಹಳಿದಪ್ಪುತ್ತದೆ. 
ಮುಂದಿನದು ಗೊತ್ತೇ ಇದೆ : ವಿವಾಹ ವಿಚ್ಛೇದನ, ದುರ್ವ್ಯಸನ ದಾಸ್ಯ, ಒಟ್ಟಾರೆ 
ಅಸುಖ ಅಶಾಂತಿ. ಮಕ್ಕಳ ಸಂವರ್ಧನೆ, ಕಾನೂನುಪ್ರಕಾರ, ತಂದೆ ತಾಯಿಯರ 
ಹೊಣೆ. ಎಂದೇ ಮಕ್ಕಳು ಬಹುತೇಕ ದಾದಿ, ಶಿಶುವಾಟಿಕೆ, ಶಾಲಾತುರ೦ಗ ಹೀಗೆ 


ಅಮರಾವತಿಯಲ್ಲಿ ಕುಚೇಲ ೯೫ 


ಬೆಳೆಯುತ್ತವೆ. ಹೆತ್ತವರು ವೆಚ್ಚ ಪೂರೈಸಿದರೆ ಸಾಕು. ಮಾತೃ ವಾತ್ಸಲ್ಯ? ಪಿತೃ ಆದರ್ಶ? 
ಹಾಗೆ೦ದರೇನು ? ವ್ಯಕ್ತಿ ಇರುವುದು ತನಗಾಗಿ-- ದುಡಿದು ಗಳಿಸಿ ಮೆರೆದು ನಲಿಯುವ 
ಸಲುವಾಗಿ. ಐಹಿಕ ಸುಖಾನ್ಹೇಷಣೆಯೇ ಜೀವನದ ಧ್ಯೇಯ. ವಿತ್ತ ಪಾತ್ರ ನಿರ್ಣಾಯಕ 
ವಾಗುತ್ತದೆ. ಅಂತಿಮ ತೀರ್ಪು ಹಣದ್ದೇ, ಸದಾ. ಸಿದ್ಧಪದಾರ್ಥಗಳು ಯಥೇಚ್ಛವಾಗಿ 
ಎಲ್ಲೆಂದರಲ್ಲಿ ಎಷ್ಟು ಹೊತ್ತಿಗೂ ಲಭ್ಯವಿರುವುದರಿಂದ ಆಹಾರವೊಂದು ಸಮಸ್ಯೆಯೇ 
ಅಲ್ಲ. ಆಹಾರ ಪದಾರ್ಥಗಳು ಅತಿ ಶುಚಿ. ಕಲಬೆರಕೆ ಇಲ್ಲ. ಬೆಲೆ ತೀರ ಅಗ್ಗ. 

ಅಪಾರ ಅವಕಾಶ, ಪ್ರಚಂಡ ದಕ್ಷತೆ, ಕೂರಲಗು ಕಾಲಪ್ರಜ್ಞೆ ಸಮೃದ್ಧ ಸಂಪಾದನೆ, 
ಅಮಿತ ಅನುಭೋಗಾತಿರೇಕತ್ವ (consumerism), ಅತಿಶಯ ವ್ಯಕ್ತಿಸ್ಟಾತ೦ತ್ರ್ಯ, 
ಶೀತಲ ಅನೌಪಚಾರಿಕತೆ, ಅನಿವಾರ್ಯ ಯಂತ್ರದಾಸ್ಯ ಮುಂತಾದವು ಅಲ್ಲಿ ಎದ್ದು 
ಪ್ರಕಟವಾಗುವ ಲಕ್ಷಣಗಳು. ವಿರಳಾತಿವಿರಳ ಜನಸಂಖ್ಯೆ : ಭಾರತದ ಮೂರು ಪಟ್ಟು 
ವಿಸ್ತೀರ್ಣದಲ್ಲಿ ಇಲ್ಲಿಯ ಮೂರನೆಯ ಒ೦ದರಷ್ಟು ಜನ. ಆಡಳಿತ, ವಾಣಿಜ್ಯ, ವ್ಯವ 
ಹಾರ, ಶಿಕ್ಷಣ ಮುಂತಾಗಿ ಆಡಳಿತ ಹಿಡಿದಿರುವ ಇವರಾದರೂ ಯಾರು ? ಸ್ಥಳೀಯ 
ರಿಂದ (ರೆಡ್‌ ಇಂಡಿಯನ್ಸ್‌) ನೆಲ ಮತ್ತು ಸಂಪತ್ತು ಕಸಿದುಕೊಂಡ ಯೂರೊಪಿ 
ಯನ್‌ ಸುಶಿಕ್ಷಿತರ, ಯಂತ್ರಕುಶಲಿಗಳ, ತಂತ ್ರೈವೇತ್ತರ ಮತ್ತು ಸಾಹಸಿಗಳ ಪೀಳಿಗೆಯ 
ವರು. ಅಗ್ಗದ ದುಡಿಮೆಗೆ ಆಫ್ರಿಕಾ ಖಂಡದಿಂದ ಕಪ್ಪುಮ೦ದಿಯನ್ನು ಗುಲಾಮರಾಗಿ 
ದನಗಳಂತೆ ಹಿ೦ಡುಗಳಲ್ಲಿ ಖರೀದಿಸಿ ತಂದರು. ಸ್ಥಳೀಯ ಮಂದಿಯಾಗಿದ್ದ ರೆಡ್‌ 
ಇ೦ಡಿಯನ್ನರನ್ನು ಅವರಿಗೇ ಮೀಸಲಾಗಿರುವ ತಾ೦ಡೆಗಳಲ್ಲಿ (ನಮ್ಮ ಬುಡಕಟ್ಟಿನ 
ಜನರಂತೆ) ಕಾಣಬಹುದು. ಕಪ್ಪುಮಂದಿ ? 

Down-town (ಕೆಳ ಪಟ್ಟಣ) ಎಂಬ ನಗರ-ಹೊರವಲಯದಲ್ಲಿ ರಾಸುಗಳಂತೆ 
ಬಾಳುತ್ತಿರುವ ದುರದೃಷ್ಟಶಾಲಿಗಳು- ನಮ್ಮ ಕೊಳಚೆಗೇರಿಗಳಂಥ ಪ್ರದೇಶಗಳು ಪ ತಿ 
ಯೊಂದು tಂwಗನ ಪಾಪಶೇಷವಾಗಿ down-townನಲ್ಲಿ ಕಾಣುತ್ತವೆ. “ಕುಲೀನ”ರು(?) 
ಅತ್ತಕಡೆ ಸುಳಿಯುವುದಂತೂ ಇಲ್ಲವಲ್ಲ, ಮುಖಮಾಡಿ ಕೂಡ ನಿಲ್ಲವುದಿಲ್ಲ. ಕೊಲೆ, 
ಸುಲಿಗೆ, ಅತ್ಯಾಚಾರಗಳು ರಾಜಾರೋಷವಾಗಿ ನಡೆಯುತ್ತಿರುವ ಪಾಪಕೂಪಗಳೇ 
down-townnಗಲೆ೦ಂದು ಜನಭಾವಿಸುತ್ತಾ ರೆ. ಅನುಭೋಗಾತಿರೇಕತ ಕೈದ ಒಂದು ಉಪೋ 
ತೃನ್ನ ಕೆಳಪಟ್ಟಣ. ನಮ್ಮ ನಗರಗಳಲ್ಲೇ ಆಗಲಿ : ಗಗನಚು೦ಬಿಗಳ ಸಮೃದ್ಧಿಯ 
ತಳದಲ್ಲಿ ಕೊಳಚೆಗೇರಿಗಳ ಪಾತಾಳದಾಕಳಿಕೆ ನಾಗರಿಕತೆಗೆ ಅಂಟಿರುವ ಶಾಶ್ವತ ವ್ರಣ 
ವಲ್ಲವೇ ? ; 

ಅಮರಿಕದ ಈ ಅತಿಗಳ ಮತ್ತು ಅತಿರೇಕಗಳ ಕೃಥನಭಾ೦ಡದಲ್ಲಿ ನಮ್ಮ 
ಭಾರತೀಯ ದೃಷ್ಟಿ ಪೂರ್ತಿ ದಿಕ್ಕುಗಾಣದಾಗುತ್ತದೆ. ಭಾರತೀಯ ಮಾನಕದಿಂದ 
ಅಮೆರಿಕವನ್ನು ಅಳೆಯಬಾರದು, ಮತ್ತು ವಿಲೋಮವಾಗಿ, ಅಮೆರಿಕನ್‌ ಮಾನಕದಿಂದ 
ಭಾರತವನ್ನು ಅಳೆಯಬಾರದು ಎಂದು ಕೊಠಡಿ ಬೈಠಕ್ಕಿನಲ್ಲಿ ಅಪ್ಪಣೆ ಕೊಡಿಸುವುದು 
ಸುಲಭ. ಆದರೆ ಅಮೆರಿಕದಲ್ಲಿ ಅಮೆರಿಕನರ೦ತೆ ಬಾಳು ಎ೦ಬ ತತ್ತ್ವವನ್ನು ಆಚರಣೆಗೆ 


೯೬ ಸಪ್ತಸಾಗರದಾಚೆಯೆಲ್ಲೋ . . . 


ತರುವುದು ಒ೦ದನೆಯ ಪೀಳಿಗೆಯ ವಲಸಿಗರಿಗೆ ಕಡು ಕಠಿಣ. 

ಆನ೦ದ-ಜಯಶ್ರೀ ಇಂಥ ಒಂದನೆಯ ಪೀಳಿಗೆ ವಲಸಿಗರು. ಈಗ ಶಾಶ್ವತ 
ವಾಗಿಯೇ ಎನ್ನುವಂತೆ ಅಮೆರಿಕನ್‌ವಾಸಿಗಳು. ಆದರೆ ಒಳಗಿರುವುದು ಭಾರತೀಯ 
ಪ್ರಜ್ಞೆ ಮಕ್ಕಳು ಭಾರತೀಯ ಶೈಲಿಯಲ್ಲಿ ಅರಳಿದರೆ ಅವರ ಜೀವನ ಸುಖಮಯ 
ವಾಗುತ್ತದೆ, ಅಮೆರಿಕನ್‌ ಮುಕ್ತ ಲೋಲುಪ್ತಿಗೆ ವಶರಾದರೆ ಬಾಳು ಬೀಳಾಗುತ್ತದೆ 
ಎ೦ಬುದು ಈ ತಂದೆ-ತಾಯಿಯರ ನಂಬಿಕೆ ಮತ್ತು ಚಿಂತನೆ. ಭಾರತೀಯ ಹೂರಣ 
ಅಮೆರಿಕನ್‌ ತೋರಣ ಸಂಲಗ್ನತೆ ಸಾಧ್ಯವೇ ? ಅನ್ಯ ಸಮಾಜದಲ್ಲಿ, ಪರಕೀಯ 
ಸಂಸ್ಕೃತಿಯಲ್ಲಿ, ವಿಭಿನ್ನ ಆಸಕ್ತಿ ಆಕರ್ಷಣೆಗಳ ತಾಕಲಾಟದಲ್ಲಿ ಎಳೆ ಮಕ್ಕಳ ಶೀಲ 
ಸ೦ವರ್ಧನೆ ಮತ್ತು ಸರ್ವಾಂಗ ಸುಂದರಾಭಿವರ್ಧನೆ ಕುರಿತಂತೆ ತಂದೆ ತಾಯಿಯರ 
ಹೊಣೆ ಭಾರತಕ್ಕಿ೦ತ ಅಮೆರಿಕದಲ್ಲಿ ಅಧಿಕ ಗುರುತರವೆ೦ದು ಅವರ ಅನುಭವ ಮತ್ತು 
ಅಭಿಪ್ರಾಯ. 

ನಾನೆಂದೆ : “ಭಾರತವೂ ಸೇರಿದಂತೆ ಎಲ್ಲಿಯೂ ವ್ಯಾವಹಾರ್ಯವಲ್ಲದ 
ಯಾವುದೋ ಆದರ್ಶ ಸನ್ನಿವೇಶ ಕಲ್ಪಿಸಿಕೊ೦ಡು ತದನುಸಾರ ಈ ಪುಟ್ಟ ಮಕ್ಕಳ ನಾಳೆ 
ಕುರಿತು ನೀವು ಚಿ೦ತಿಸುತ್ತಿರುವಿರೆ೦ದರೆ ತಪ್ಪಾದೀತೇ ? ಉದಾಹರಣೆಗೆ ನೀವೆಲ್ಲರೂ 
ಎಳೆಯರಾಗಿದ್ದಾಗ ನಾನು ಹೇಗಿದ್ದೆ ? ನಿನ್ನ ಅಮ್ಮನ ಪಾತ್ರ ಏನಾಗಿತ್ತು? ಇಂದು 
ನೀವು ಮೂವರೂ (ನಮ್ಮ ಮೂವರು ಗ೦ಡು ಮಕ್ಕಳು) ಶೀಲ ಸಾಮಾಜಿಕತೆ ಆರ್ಥಿಕತೆ 
ಮತ್ತು ಸಾ೦ಸಾರಿಕತೆ ಕುರಿತಂತೆ ಬಲು ಚೆನ್ನಾಗಿರುವಿರಲ್ಲ ! ಮಕ್ಕಳು ತಂದೆ ತಾಯಿ 
ಯರನ್ನು ಅನುಕರಿಸಿ ಮೊದಲು, ಅನುಸರಿಸಿ ಬಳಿಕ ತಮ್ಮ ವಿಕಾಸಪಥ ರೂಪಿಸಿ 
ಕೊಳ್ಳತ್ತಾರೆ೦ಬುದು ನನ್ನ ಅನುಭವ. ಎಂದೇ ನೀವಿಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ವಹಿಸುತ್ತಿ 
ರುವ ಅತಿ ಕಾಳಜಿ ನಮಗೆ೦ದೂ ಅ೦ಟಲೇ ಇಲ್ಲ. ನಮ್ಮ ಅಕ್ಕ ಪಕ್ಕದವರ ಸ್ಥಿತಿಯೂ 
ಹೀಗೆಯೇ. "ನಮ್ಮ ಮಕ್ಕಳು ಇಂಥ ವೃತ್ತಿಯನ್ನೇ ಹಿಡಿಯಬೇಕು, ಅವರನ್ನು ಆರ್ಥಿಕ 
ವಾಗಿ ಅಧಿಕ ವರಮಾನವಿರುವ ಹುದ್ದೆಗಳಿಗೆ ಈಗಿನಿ೦ದಲೇ ತಯಾರಿಸುವುದು ನಮ್ಮ 
ಆದ್ಯ ಕರ್ತವ್ಯ' ಎ೦ಬ ಬಾಹ್ಯ ಪ್ರಲೋಭನೆಯಿಂದ ವಶೀಕೃತರಾಗಿ "ಮಕ್ಕಳು - ಕಚ್ಚಾ 
ಸಾಮಗ್ರಿ” ಮತ್ತು "ಅವರ ಭವಿಷ್ಯ - ಪೂರೈಸಿದ ಮಾಲು' ಎಂಬ ಸೂತ್ರಮನೋ 
ಭಾವನೆಯಿಂದ ಸ೦ಪೀಡಿತರಾಗಿ ಇಂದಿನ ಹೆತ್ತವರು ಚಡಪಡಿಸುತ್ತಿರುವುದನ್ನು ಕಾಣು 
ತ್ತಿದ್ದೇನೆ. ಭಾರತದಲ್ಲಿ ಇದೊಂದು ಸಾಂಕ್ರಾಮಿಕ ಪಿಡುಗಾಗಿದೆ. ತದನುಸಾರ ಶಾಲಾ 
ಕಾಲೇಜುಗಳಿಂದು ಶಿಕ್ಷಣ ಕಾರ್ಯಾನೆ ಅಥವಾ ಕಸಾಯಿಖಾನೆಗಳಾಗಿವೆ.” 

ಆನ೦ದ : “ಅನರ್ಫ್ಯು ಮತ್ತು ಐಶ್ವರ್ಯ ಮುಂದೆ ಇಂಥ ವೃತ್ತಿಯನ್ನೇ ಹಿಡಿಯ 
ಬೇಕೆಂಬುದು ನಮ್ಮ ಚಿಂತೆ ಅಲ್ಲ, ಎಂದೂ ಇಲ್ಲ. ಇಲ್ಲಿಯ ಹವೆ ಭಾರತದ್ದಕ್ಕಿ೦ತ 
ಪೂರ್ತಿ ಬೇರೆ. ಅವಕಾಶಗಳು ಅತಿ ಸಮೃದ್ಧ. ಲಂಗುಲಗಾಮಿಲ್ಲದ ಭೋಗಲಾಲಸ 
ಗಳು, ಜೊತೆಯಲ್ಲೇ ಶೈಕ್ಷಣಿಕ ಕ್ಷೇತ್ರ, ಸಾಹಸರ೦ಗ ಮತ್ತು ನೂತನ ಅನ್ವೇಷಣೆಗಳಲ್ಲಿ 
ಮುಕ್ತ ಪ್ರಪ೦ಚ ಎಳೆಯರೆದುರು ತೆರೆದುಕೊಂಡಿವೆ. ಇವರು ಅಡ್ಡದಾರಿ ಹಿಡಿಯದಂತೆ 


ಅಮರಾವತಿಯಲ್ಲಿ ಕುಚೇಲ ೯೭ 


11] ವಹಿಸುವುದೂ ಸ್ವಂತಾಸಕ್ತಿಯ ರಂಗದಲ್ಲಿ ಮುಕ್ತವಾಗಿ ಮುನ್ನಡೆಯುವಂತೆ 
ಪ್ರೇರಣೆ ನೀಡುವುದೂ ತಂದೆ ತಾಯಿಯರು ನಿರ್ವಹಿಸಲೇಬೇಕಾದ ಪಾತ್ರ. ಭಾರತ 
ದಲ್ಲಿ ಇಂಥ ಸನ್ನಿವೇಶವೇ ಇರುವುದಿಲ್ಲ.” 
“ಅ೦ದರೆ 7” 

“ನಾವೆಲ್ಲರೂ ಅಲ್ಲಿ ಚಿಕ್ಕವರಾಗಿದ್ದಾಗಿನ ಪರಿಸ್ಥಿತಿ ಏನು? ಮನೆ ಮಕ್ಕಳಾಗಿದ್ದುದರ 
ಜೊತೆಗೆ ಸಮಾಜದ ಶಿಶುಗಳೂ ಆಗಿದ್ದೆವು. ಅಂದರೆ ಸಮಾಜದ ಅವ್ಯಕ್ತ ಆದರೆ ಖಚಿತ 
ಪ್ರಭಾವ ನಮ್ಮ ಮೇಲೆ ಇದ್ದೇ ಇತ್ತು. ವ್ಯಕ್ತಿ-ವ್ಯಕ್ತಿ, ಮನೆ-ಮನೆ, ಮನೆ-ಸಮಾಜ 
ಸಂಬಂಧಗಳು ಭಾರತದಲ್ಲಿ ಅತಿಸ೦ಕೀರ್ಣ. ಎಂದೇ ಅವುಗಳ ಪ್ರಭಾವ ನಮ್ಮ 
ಬಾಳ್ವೆಗೆ ಒಂದು ಹದನೀಡುತ್ತಿತ್ತು.” 

“ಇಲ್ಲಿ ಅಮೆರಿಕಾದಲ್ಲಿ ?'' 

“ಮನೆ ಎಂದರೆ ನಮ್ಮ ಮನೆ ಮಾತ್ರ. ನೆರೆಮನೆ ಎಂದರೆ ಭೌತವಾಗಿಯೂ 
ಭಾವನಾತ್ಮಕವಾಗಿಯೂ ದೂರವಿರುವ ಇನ್ನೊಂದು ಗೂಡು. ಅವರು ಯಾರೋ 
ನಮಗೆ ಗೊತ್ತಿಲ್ಲ. ಅವರಿಗೂ ನಾವು ಹಾಗೆ : ಪರಸ್ಪರ ಶೀತಲ ಅನೌಪಚಾರಿಕ 
ಔದಾಸೀನ್ಯ. ಆದ್ದರಿ೦ದ ಇಲ್ಲಿ ಮಕ್ಕಳ ಮೇಲೆ ಸಮಾಜದ ಆರೋಗ್ಯಕರ ಪ್ರಭಾವ 
ಏನೂ ಇಲ್ಲ. ಇತ್ತ, ಮಕ್ಕಳು ಮನೆಯಿ೦ದ ಹೊರಟ ಬಳಿಕ ಅವರಿಗೆ ವಯಸ್ಸು ಬರುವ 
ತನಕ, ಕಾನೂನು ಪ್ರಕಾರ ಕೂಡ ನಾವೇ ಅವರ ಕೆಡುಕು ಒಳಿತುಗಳಿಗೆ ಹೊಣೆಗಾರರು. 
ದಕ್ಷತೆ, ನಿಷ್ಠೆ ಮತ್ತು ಸಾಮರ್ಥ್ಯ ಮಾತ್ರ ಯಶಸ್ಸಿನ ನಿಚ್ಚಣಿಕೆ ಏರಲು ಮಾರ್ಗ-- 
ಜಾತಿ, ಕುಲ, ಲಿಂಗ, ವಶೀಲಿ, ಹಿ೦ದುಳಿದವ, ದೀನ, ದಲಿತ ಮುಂತಾದ ಯಾವ 
ಅ-ಶೈಕ್ಸಣಿಕ ಬಲಗಳೂ ಜೀವನಯಾನದಲ್ಲಿ ಕೆಲಸಮಾಡವು. ಹೀಗಾಗಿ ಮನೆಯೇ 
ಮಕ್ಕಳಿಗೆ ಸರ್ವಸ್ವ.” 

ಜಯಶ್ರೀ : “ಈ ಕಾರಣದಿ೦ದಲೇ ನಮ್ಮಲ್ಲಿ ಆನಂದ ಮಾತ್ರ ಸಂಪಾದಿಸುವುದು, 
ನಾನು ಪೂರ್ತಿ ಗೃಹಿಣಿ ಆಗಿರುವುದು.” 

ಆನ೦ದ : “ಭಾರತೀಯ ಕುಟು೦ಬಮಾದರಿಯನ್ನೆ € ನಾವಿಲ್ಲಿ ಅನುಸರಿಸುತ್ತಿ ದ್ದೇವೆ. 
ಫಲವಾಗಿ ಬದುಕಿನಲ್ಲಿ ನೆಮ್ಮದಿ ಇದೆ. ಮಕ್ಕಳಲ್ಲಿ ನಾವು, ನಮ್ಮವರು ಎಂಬ 
ಅಭಿಮಾನ ಅರಳುತ್ತದೆ. ಅವರ ಸರ್ವಾಂಗ ಸುಂದರ ಅಭಿವೃದ್ಧಿಯೇ ನಮ್ಮ ಲಕ್ಷ್ಯ” ' 

ನಾನು : “ಎಲ್ಲವೂ ದುಡ್ಡಿನ ಮೂಲಕವೇ ನಡೆಯಬೇಕಾಗಿರುವ ಈ ದೇಶದಲ್ಲಿ 
ನಿಮ್ಮ ದಿವ್ಯ ಆದರ್ಶ ನಿಮ್ಮನ್ನು ಆರ್ಥಿಕ ಇಕ್ಕಟ್ಟಿಗೆ ಸಿಕ್ಕಿಸದೇ ? 

ಳ್ಳ “ಸರಳ, ಮೌಲ್ಯ ಬದ್ದ ಮತ್ತು ಪರಿಶುದ್ಧ ಜೀವನ ನಡೆಸುವಾತನಿಗೆ ಆ 
ಸ೦ಕಷ್ಟ ಎದುರಾಗದು. ಈಗ, ನನ್ನ ಿಬ್ಬನ ಸಂಪಾದನೆಯಲ್ಲಿ ನಾವು ಸ್ವಂತ ಮನೆ 
ಮಾಡಿದ್ದೇವೆ, ಎರಡು ಕಾರುಗಳನ್ನು ಕೊಂಡಿದೆ ಶ್ಷೀವೆ--ಒಂದು ನನ್ನ ಆವಶ್ಯಕತೆಗಳಿಗೆ, 
ಇನ್ನೊಂದು ಜಯಶ್ರೀಯ ಉಪಯೋಗಕ್ಕೆ. ಜೀವನ ಸೌಕರ್ಯ ಗಳಿಗೆ: 10ಸುಗ/ಗಳಿಗೆ 
ಅಲ್ಲ--ಇನಿತೂ ಅಡಚಣೆ ಇರದಂತೆ ಸಂತೋಷವಾಗಿ ಬಾಳುತ್ತಿದ್ದೇವೆ. ಮಕ್ಕಳಿಗೆ 


ಶ್ರಿ 


೯೮ ಸಪ್ತಸಾಗರದಾಚೆಯೆಲ್ಲೋ . . . 


ಉತ್ಕೃಷ್ಟ ಶಿಕ್ಷಣ ಒದಗಿಸುತ್ತಿದ್ದೇವೆ. ಇನ್ನು ನಿಮ್ಮಿಬ್ಬರನ್ನೂ ಇಲ್ಲಿಗೆ ಕರೆಯಿಸಿಕೊಂಡು 
ತಿರುಗಾಡಿಸುವುದೂ ಸಾಧ್ಯವಾಗಿದೆ. ಎರಡು ವರ್ಷಗಳಿಗೊಮ್ಮೆಯಾದರೂ ನಾವು 
ಭಾರತಕ್ಕೆ ಹೋಗಿ ಭಾರತೀಯ ಜೀವಸತ್ತ 4 ಸೇವಿಸಿ ಮರಳುತ್ತೇವೆ. ಮುಖ್ಯ ಸಂಗತಿ 
ಏನೆಂದರೆ :೪೮4ard-ಯಣ ಪತ್ರ--ಇದೆಯೆ೦ದು ಅತಿಭೋಗ ಜೀವನ ನಡೆಸುತ್ತ 
ವಿಲಾಸ ದುಂದುಗಳಲ್ಲಿ ಮಗ್ನರಾಗಬಾರದು, ನಮ್ಮ ಮೂಲಗಳನ್ನು ಮರೆಯಬಾರದು, 
ಹಾಸಿಗೆಗಿ೦ತ ಉದ್ದಕ್ಕೆ ಎಂದೂ ಕಾಲು ಚಾಚಬಾರದು.” 

ಖುಣಪತ್ರ ಎಂದರೆ “ಈಗ ಖರ್ಚು ಹೂಡು ಮುಂದೆ ಭರ್ತಿ ಮಾಡು” ಎಂಬ 
ಭವಿಷ್ಯ ಯಣಸ೦ದಾಯ ಆಶ್ವಾಸನೆ ; ನಮ್ಮ ಬ್ಯಾಂಕುಗಳಲ್ಲಿ ಕೊಡುವ ಮೀರೆಳೆತ 
ದ೦ಥ (0೪೮86೯೩೧) ಸೌಕರ್ಯ ; ಖುಣ೦ ಕೃತ್ವಾಘೃತ೦ ಪಿಬೇತ್‌ ಎ೦ಬ ಸೂತ್ರವನ್ನು 
ಪೋಷಿಸುವ ಸರ್ವಾಭೀಷ್ಟದಾಯಕ ಕಾಮಧೇನು. ಕಡ ಹುಟ್ಟಿ ಬಡವ ಕೆಟ್ಟ--ನಿಜವೇ? 
ಕಡ ಪಡೆದ ಬಡವ ವಿವೇಕಿ ಆಗದಾಗ ಮಾತ್ರ. ವಿವೇಕಿ ಆದಾಗ ಕಡಹುಟ್ಟಿ ಕಡು 
ಬಡವನೂ ಕಡವರದ ಕಡಗ ತೊಡುವುದು ಕೈಗೂಡಿತು ಎನ್ನಬಹುದು. 

ಸೌಕರ್ಯ : ನಿರ್ಜೀವ ವಸ್ತು ಅಥವಾ ಗುಣ. 

ವಿವೇಕ : ವ್ಯಕ್ತಿವಿಶಿಷ್ಟ ಸಂಸ್ಕೃತಿಸಾರ, ಶಿಷ್ಟತಾಮಾನಕ. 

ವಿವೇಕಯುಕ್ತ ಸೌಕರ್ಯ ಜೀವನಪೋಷಕ, ವಿವೇಕವಿಯುಕ್ತ ಸೌಕರ್ಯ ಜೀವನಾ 
ಪೋಶಕ ಮತ್ತು ಶೋಷಕ. 

ಚಳಿ ಇರುಳು. ಬೆಟ್ಟದ ಕೊಡಿಯ ಬೋಳು ಬಂಡೆ. ಹಲವಾರು ಮುಳ್ಳುಹಂದಿಗಳು 
ಅಲ್ಲಿ ಸೇರಿದ್ದುವು. ಕುಳಿರಿನ ಮೊನೆ ಇರಿತ ಸಹಿಸಲಾಗದಾಗ ಅವು ತೀರ ಹತ್ತಿರ ಹತ್ತಿರ 
ಸರಿಯುತ್ತ ಒತ್ತೊತ್ತಾಗಿ ಕೂರಲು ಪ್ರಯತ್ನಿಸಿದುವು. ಪ್ರತಿಯೊ೦ದರ ಮುಳ್ಳುಗಳು 
ಪಕ್ಕದವುಗಳಿಗೆ ಕುತ್ತಿ ನೋವು ಉ೦ಟುಮಾಡಿದುವು. ದೂರ ದೂರ ಸರಿದುವು. ಚಳಿಯ 
ಹೊಡೆತ ಕೊರೆತ ತಡೆಯಲಾಗಲಿಲ್ಲ. ಹತ್ತಿರ ದೂರ ಸರಿಯುತ್ತ ಅನುಭವದಿ೦ದ 
ಒಂದು ಪಾಠ ಕಲಿತುವು : “ಪಕ್ಕದವರ ಪ್ರೀತಿಯ ಕಾವಿನಿಂದ ನಾನು ವಂಚಿತನಾಗತಕ್ಕ 
ದ್ವಲ್ಲ, ಆದರೆ ನನ್ನ ಅನುಕೂಲತೆ ಅವರನ್ನು ಗಾಸಿ ಮಾಡತಕ್ಕದ್ದಲ್ಲ.” ಇದೇ ವಿವೇಕ: 
ವ್ಯಕ್ತಿ-ವ್ಯಕ್ತಿ ಪರಸ್ಪರ ಸೌಹಾರ್ದಯುಕ್ತರಾಗಿರುವಂತೆ ಆದರೆ ಮಾತ್ತರ್ಯವಂತರಾಗಿರ 
ದಂತೆ ತಮ್ಮ ನಡುವೆ ಜತನದಿಂದ ಕಾಪಾಡಿಕೊ೦ಡಿರಬೇಕಾದ ಅಂತರ. "ವಿನಯ' 
ಇದರ ಪರ್ಯಾಯ ನಾಮ. 

"ಸುಭಾಷಿತ ಚಮತ್ಕಾರ'ದಲ್ಲಿ ಪಾ. ವೆಂ. ಆಚಾರ್ಯರು ಬರೆದಿದ್ದಾರೆ : 


ಸರ್ವೇಷಾಮಪಿ ಶೌಚಾನಾಂ ಅರ್ಥ ಶೌಚಂ ಪರಂ ಸ್ಮೃತಮ್‌ 
ಯೋರರ್ಥೇ ಶುಚಿರ್ಹಿ ಸ ಶುಚಿರ್ನ ಮೃದ್ವಾಂ ಶುಚಿಃ ಶುಚಿಃ 
ಎಲ್ಲ ಶೌಚಗಳಲ್ಲಿ ಅರ್ಥಶೌಚವೆ ಮಿಗಿಲು 

ಅರ್ಥದಲಿ ಕೈಯ ಶುಚಿ ಕಾಯ್ದುಕೊ೦ಡವನೆ ಶುಚಿ 

ಮಣ್ಣಿ೦ದ ತೊಳೆದು ಶುಚಿಯಾಗ 


೭. ಇದು ಬರಿ--ಬೆಳಗಲ್ಲೋ ಅಣ್ಣಾ ! 


ಮೂಡಲ ಮನೆಯಾ ಮುತ್ತಿನ ನೀರಿನ 
ಸ ಎರಕೂವ ಹೊಯ್ದಾ 

ನುಣ್ಣ-ನ್ನೆರಕ5ವ ಹೊಯ್ದಾ 

ಬಾಗಿಲ ತೆರೆದೂ ಬೆಳಕು ಹರಿದೂ 
ಜಗವೆಲ್ಲಾ ತೊಯ್ದಾ 

ಹೋಯ್ತೋ-- ಜಗವೆಲ್ಲಾ ತೊಯ್ದಾ 

ಅರಿಯದು ಅಳವು ತಿಳಿಯದು ಮನವು 
ಕಾಣಃದೋ ಬಣ್ಣಾ 

ಕಣ್ಣಿಗೆ--ಕಾಣೀಃದೋ ಬಣ್ಣಾ 

ಶಾ೦ತೀ ರಸವೇ ಪ್ರೀತೀಯಿ೦ದಾ 
ಮೈದೋರೀತಣ್ಣಾ 

ಇದು ಬರಿ--ಬೆಳಗಲ್ಲೋ ಅಣ್ಣಾ ! 

—ಅಂಬಿಕಾತನಯದತ್ತ 
ನಿಲವು ನಮ್ಮ ಜೊತೆ ಒಯ್ದಿ ದ್ದ ಸಂಜೀವಿನೀಪರ್ವತೋಪಮ ಪೆಟ್ಟಿಗೆಗಳನ್ನು 
ನಯವಾಗಿ (ನನ್ನ ನಿಘಂಟುವಿನ ಪ್ರಕಾರ “ಒಡೆದು') ಬಿಚ್ಚಿ ಗರ್ಭಸ್ಥ ಉಡುಪು 
ಪೋಷಾಕುಗಳನ್ನು ವಸ್ತು ವಿಶೇಷಗಳನ್ನೂ ಭಕ್ಷ್ಯ ಭೋಜ್ಯ ಗಳನ್ನೂ ಯುಕ್ತ ವಿಲೆವಾರಿ 
ಮಾಡುವ ದುಷ್ಕರ ಸಾಹಸವನ್ನು (ನನ್ನ ದೃಷ್ಟಿಯಲ್ಲಿ; ಜಸ ಮತ್ತು ಅವಳ ಅತ್ತೆ 
(ಯಾನೆ ನನ್ನ ಪತ್ನಿ) ಅಮಿತ ತನ್ಮಯತೆ ಕುಶಲತೆಗಳಿ೦ದ ನಿರ್ವಹಿಸಿದರು. ನಾನು ? 
ದೂರದಿಂದ ನೋಡಿ running commentary (ಅನಾಹ್ವಾನಿತ ಟೀಕೆ ಟಿಪ್ಪಣಿ) ಕೊಡು 
ತ್ತಿದ್ದೆ, ಅಷ್ಟೆ. ಏಕೆಂದರೆ ವಿಜ್ಞಾನದಲ್ಲಿ “ಪೌಲಿಪರಿಣಾಮ'ದಂತೆ ನಮ್ಮ ವಲಯದಲ್ಲಿ 
“ಜಿಟಿಎನ್‌ ಪರಿಣಾಮ' (ಕು- -)ಪ್ರಸಿದ್ಧ ವಾಗಿದೆ. ಆಧುನಿಕ ಭೌತವಿಜ್ಞಾನದಲ್ಲಿ ವೂಲ್ಫ್‌ 
ಗಾ೦ಗ್‌ ಪೌಲಿ, ೧೯೦೦-೫೮, ಒಬ್ಬ ಸ್ಥೆ ಸೈದ್ಧಾಂತಿಕ ದಿಗ್ಗಜ. ಇವರ ಜ್‌ 
ಸುತ್ತ "ಮಿನುಗುತ್ತಿರುವ ದಯ” ಪರಿವೇಷವೇ ಪೌಲಿ ಪರಿಣಾಮ. ಈ 
ಮಹಾರಾಯನಿಗೆ ಪ್ರಯೋಗ ಎಂದರೆ ಏನೆಂದೇ ತಿಳಿಯದು ಎ೦ಬುದನ್ನು ಊಹಿಸಿ 
ಕೊ೦ಡು ಇವರ ಅಭಿಮಾನಿ ಶಿಷ್ಯರು ಮತ್ತು ಗೆಳೆಯರು ಕಟ್ಟಿರುವ ಕತೆ ಇದು 
(ಪ್ರ ಯೋಗಮಂದಿರಕ್ಕೆ ಅನ್ವಯ) : 

ವೂಲ್ಫ್‌ ಗಾ೦ಗ್‌ ಪೌಲಿಯು ಕಾಲಿಡುವಾಗಲೆ 
ಗಾಜಿನ ಬುರುಡೆಗಳೊಡೆಯುವುವು 
ತ್ರಾಸುಗಳಲ್ಲವು ತಪ್ಪೆಣಿಕೆಗಳನು 

ನಮೂದು ಮಾಡುತ ನಡುಗುವುವು ! 


೧೦೦ ಸಪ್ತಸಾಗರದಾಚೆಯೆಲ್ಲೋ . . . 


ಸಿದ್ಧಾ೦ತಿಗಳು ಬುರುಡೆ ಬಿಡುವುದರಲ್ಲಿ ನಿಪುಣರು, ನಿಜಗೆಲಸದಲ್ಲಿ ವಿಫಲರು 
ಎ೦ಬುದು ಧ್ವನಿ. ಈಗ ಜಿಟಿಎನ್‌-ಪರಿಣಾಮಕ್ಕೆ ವಿವರಣೆ. ನೀವು ಎಷ್ಟೇ ಕೌಶಲದಿಂದ 
ಪುಸ್ತಕ, ವಸ್ತ್ರ, ಪಾತ್ರೆ, ಅಣಿಕಟ್ಟು (furniture) ಮುಂತಾದವನ್ನು ಅಣಿಗೊಳಿಸಿಟ್ಟರೂ 
ಕೇವಲ ಐದೇ ನಿಮಿಷ ನಾನು ಅವುಗಳ ನಡುವೆ ವಿಹರಿಸಿದರೆ ಸಾಕು ನಿಮಗೆದುರಾಗುವ 
ಸನ್ನಿವೇಶ ವರ್ಣಿಸಲು ಕುಮಾರವ್ಯಾಸನೇ ಬರಬೇಕು : “ಹಡಗು ಜಲಧಿಯೊಳೋಡಿ 
ಗಿರಿಗಳನೆಡಹಿ ನುಗ್ಗಾದ೦ತೆ !” ಆದ್ದರಿಂದ ಮನೆಯೊಳಗಾಗಲಿ ಹೊರಗೇ ಆಗಲಿ. 
ಜಿಟಿಎನ್‌-ಪರಿಣಾಮಸ೦ತ್ರಸ್ತರು ನನ್ನ ಆಶೀರ್ವಾದ, ಶುಭಕಾಮನೆ ಮುಂತಾದ 
ಅಮೂರ್ತ ಅಸ್ಪಷ್ಟಗಳನ್ನು ಅಪೇಕ್ಸಿಸುತ್ತಾರೆಯೇ ಹೊರತು ಪ್ರತ್ಯಕ್ಷಭಾಗಿತ್ವವನ್ನಲ್ಲ. 
ಇಂಥ ವಿನಾಯತಿ ಅಥವಾ ರಿಯಾಯತಿ ಎಂದಿನಿಂದಲೂ ನನಗೆ ಪ್ರಿಯ ಕೆಲಸ 
ವೆಸಗದೆ ಫಲವ ಸವಿಯುವ ದಿವ್ಯ ಅವಕಾಶ ! ಆನ೦ದನಾದರೂ ನನ್ನ ಪಡಿಯಚ್ಚಾಗಿ 
ಬೆಳೆದು ಪಿತ್ರಾರ್ಜಿತ (ಅ-)ಕೌಶಲವನ್ನು ಯಥಾಶಕ್ತಿ ಯಥಾಮತಿ ಪ್ರಸರಿಸಬೇಕಾ 
ದವನು ಈ ಸ೦ಯುಕ್ತ ಜಯಶ್ರೀ-ಅಮೆರಿಕಾ ಪರಿಣಾಮದಿಂದ ಬೇರೆಯೇ ವ್ಯಕ್ತಿ 
ಆಗಿರುವುದು ನನಗೆ ಅಪಮಾನಕಾರಿಯಾಗಿದೆ ! 

ನಾಲ್ಕೈದು ದಿನ ಈ ರೀತಿ ಸುಖಸತ್ಕಥಾವಿನೋದದಲ್ಲಿ ಕಳೆದೆವು. ಅನ೦ದನ 
ಸ್ನೇಹಿತರ (ಎಲ್ಲರೂ ಭಾರತೀಯರೇ, ಸಾಕಷ್ಟು ಮಂದಿ ಕನ್ನಡಿಗರೂ ಇದ್ದರು) ಮನೆ 
ಗಳಿಗೆ ಹೋದೆವು, ಅವರು ನಮ್ಮಲ್ಲಿಗೆ ಬಂದರು. ಮುಂದೇನು ? ಸುಪ್ತಸಾಗರಯಾನ, 
ದರ್ಶನ? 

ದಿನಾ೦ಕ ೨೭ ಮೇ ೧೯೯೫ ಉದಯಿಸಿತು. ಚ೦ದ್ರಶೇಖರರ ನೆಲೆಯಾದ ಶಿಕಾಗೋ 
ದಲ್ಲಿ ಮುಂಜಾನೆ ೧೦ ಗಂಟೆ ನಡೆಯುವಾಗ ಆನಂದ ಅವರ ಸಂಖ್ಯೆಗೆ ದೂರವಾಣಿ 
ಕರೆ ನೀಡಿದ. ತಮ್ಮ ಖಾಸಗಿ (ಮತ್ತು ನೇರ) ದೂರವಾಣಿ ಸಂಖ್ಯೆಯನ್ನು ಅವರು 
ಆನಂದನಿಗೆ ಮೊದಲೇ ತಿಳಿಸಿ “ಯಾವಾಗ ಬೇಕಾದರೂ ನನಗೆ ಫೋನ್‌ ಮಾಡ 
ಬಹುದು” ಎಂದಿದ್ದರಂತೆ. ಎಂಥ ಔದಾರ್ಯ. ಇವನಲ್ಲಿ ಅವರಿಗಿದ್ದ ಭರವಸೆಯ 
ಮಾನಕವಿದು. | 

ಮೊದಲು ಆನಂದ ಪ್ರಸ್ತಾವಿಸಿದ : “ನಮ್ಮ ತಂದೆ ಅಮೆರಿಕಕ್ಕೆ ಸುಖವಾಗಿ ಬಂದು 
ತಲಪಿದ್ದಾರೆ. ಈಗ ಅವರೇ ನಿಮ್ಮ ಜೊತೆ ಮಾತಾಡುವರು.” 

ಮಾತು ಇಂಗ್ಲಿಷಿನಲ್ಲಿ. ಅಳುಕು, ಹಿಂಜರಿಕೆ ಹಿಂದಕ್ಕೆ ಎಳೆಯುತ್ತಿದ್ದುವು, ದುಡುಕು, 
ದಿಟ್ಟತನ ಮುಂದಕ್ಕೆ ತಳ್ಳುತ್ತಿದ್ದುವು. ಫಲಿತಾಂಶ : ಎದೆಯಲ್ಲಿ ತಳಮಳ, ಧ್ವನಿಯಲ್ಲಿ 
ನಡುಕ. “ನಮಸ್ಕಾರ ಮಾನ್ಯರೇ ! ನಾನು ಜಿ. ಟಿ. ನಾರಾಯಣರಾವ್‌. 

ಅವರ ಕ್ಷೀಣ ಆದರೆ ಸುಸ್ಪಷ್ಟವಾಣಿ : “ನೀವು ಅಮೆರಿಕಕ್ಕೆ ಬ೦ದಿರುವುದು 
ಸಂತೋಷ. ಎಷ್ಟು ಕಾಲ ಇಲ್ಲಿ ನಿಮ್ಮ ವಾಸ್ತವ್ಯ ?” 

“ಅಂದಾಜು ೩-೪ ತಿಂಗಳು. ನಿಮ್ಮ ಬೇಟಿಗೆ ಮೊದಲ ಮಣೆ.” 

“ಸದ್ಯ ಒ೦ದು ಪುಟ್ಟ ಶಸ್ತ್ರಕ್ರಿಯೆಗೆ ಒಳಗಾಗಬೇಕಾಗಿದೆ. ಮುಂದೆ ಆಸ್ಟ್ರೇಲಿಯಕ್ಕೆ 


ಇದು ಬರಿ--ಬೆಳಗಲ್ಲೋ ಅಣ್ಣಾ ! ೧೦೧ 


ಹೋಗಬೇಕಾದೀತು. ಜೂನ್‌ ಕೊನೆಯವಾರ ?' 

“ನಿಮ್ಮ ಅನುಕೂಲವೇ ಇಲ್ಲಿ ನಿರ್ಣಾಯಕ. ದಯವಿಟ್ಟು ದಿನಾ೦ಕ ಹೇಳ 
ಬಹುದೇ?” | 

“In view of the importance I attach to this meeting I have kept apart 
two full days June 22 and 23.” 

(“ನಿಮ್ಮ ಭೇಟಿಯ ಮಹತ್ವ ಗಮನಿಸಿ ಎರಡು ದಿನಗಳನ್ನು ಇದಕ್ಕಾಗಿ ಮೀಸಲಿಟ್ಟಿ 
ದ್ಹೇನೆ--ಜೂನ್‌ ೨೨ ಮತ್ತು ೨೩.'') 

“ Importance (ಮಹತ್ತೃ)”, “ಎರಡು ದಿನಗಳ ಭೇಟಿ” ಅಂದರೆ ಜ್ಞಾನಮೇರುವಿನ 
ಜೊತೆ ಮಾತು ಕಥೆ-ಮೊದಲು ನಡುಗಿದೆ, ಇದನ್ನು ನಾನು ನಿಭಾಯಿಸಬಲ್ಲೆನೇ 
ಎಂದು ಅಂಜಿ ; ಬಳಿಕ ಬೆಳಗಿದೆ, ಅವರ ಔದಾರ್ಯದೀಪ್ಲಿಯಿಂದ ; ಗಳ ತುಂಬಿ 
ಮಾತು ಹೊರಡದೆ ಮೂಕನಾದೆ. ತಡವರಿಸಿ ಗಂಟಲು ಸರಿಪಡಿಸಿಕೊಂಡು ನುಡಿದೆ : 
"" Certainly sir ! I’m indeed overwhelm’d by your generosity” (“ಆಗ 
ಬಹುದು ಮಾನ್ಯರೇ ! ನಿಮ್ಮ ಔದಾರ್ಯಕ್ಕೆ ನಾನು ಶರಣು.”) 

ದಾಸವಾಣಿ ನಿಜ : “ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು 
ಪಾಡಲು ನಿಂತು ಕೇಳುವ, ನಿಂತು ಪಾಡಲು ನಲಿದು ಕೇಳುವ, ನಲಿದು ಪಾಡಲು ಒಲಿವ 
ಸುಲಭ. 4 ಹಿ 

ವಿಜ್ಞಾನ ಗರ್ಭಗುಡಿಯ ಕೇ೦ದ್ರ ಸತ್ತ ಎ ಮತ್ತು ಶಕ್ತಿ ಅವರು. ನಾನು ? ವಿಜ್ಞಾನ 
ದೇವಾಲಯ ಪ್ರಾಕಾರದ ತೀರ ಹೊರಗಿನ ನಡೆಯಲ್ಲಿ ಅಲೆಯುತ್ತಿರುವ ಒಬ್ಬ ಭಕ್ತ. 
ಅವರು ಸ೦ತ ಪುರಂದರದಾಸ--ವಾಗ್ಗೆ ೀಯಕಾರ. ನಾನು ? ಅವರ ಕೃತಿಗಳನ್ನು 
ಒಡ್ಡೊಡ್ಡಾಗಿ ಹಾಡಲು ಪ್ರಯತ್ನಿಸುತ್ತಿರುವ ಒಬ್ಬ ದಾಸಯ್ಯ | 

ಎತ್ತಣ ಮಾಮರ ಎತ್ತಣ ಕೋಗಿಲೆ ? 
ಎತ್ತಣಿಂದೆತ್ತ ಸಂಬಂಧವಯ್ಯ ? 

ಬೆಟ್ಟದ ನೆಲ್ಲಿಯಕಾಯಿ ಸಮುದ್ರದೊಳಗಣ ಉಪ್ಪು 
ಎತ್ತಣಿಂದೆತ್ತ ಸಂಬಂಧವಯ್ಯ ? 
ಗುಹೇಶ್ಚರಲಿಂಗಕ್ಕೆಯೂ ಎನಗೆಯೂ 
ಎತ್ತಣಿಂದೆತ್ತ ಸಂಬಂಧವಯ್ಯ ? 


ಆದರೆ ಅವರೇ ಬರೆದಿರುವಂತೆ (ಪುಟ ೪೬) “ತಳದ ಕಣಿವೆಯಲ್ಲಿ ನಿಂತು, 
ಸೂರ್ಯ, ಕಾ೦ಚನಜುಂಗಾಶೃ೦ಗ ಏರಿಬರುವುದನ್ನು ಪ್ರತೀಕ್ಷಿಸುವುದರಲ್ಲಿ ಹೀನ 
ವಾದುದಾಗಲೀ ದೀನವಾದುದಾಗಲೀ ಏನೂ ಇಲ್ಲು,” 

ತೀರ ಸಾಧಾರಣ ಉಡುಗೊರೆ ದೊರೆತರೂ ಅದನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟ. 
ಇನ್ನು ನನ್ನಂಥ ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ಊಹಿಸಲೂ ಸಾಧ್ಯ, 
ವಾಗದಂಥ ವರ ಅನಿರೀಕ್ಷಿತವಾಗಿ ಪ್ರಾಪ್ತವಾದರೆ ನನ್ನ ಮನಃಸ್ಥಿತಿ ಏನಾಗಬೇಕು ? 


೧೦೨ ಸಪ್ತಸಾಗರದಾಚೆಯೆಲ್ಲೋ . . , 


ಮನದೊಳಗೆ ಅನಿರ್ವಚನೀಯ ಆನಂದದ ಕಾರಣವಾಗಿ ಜನಿಸಿದ ತುಮುಲ. 

ಅಂತರ್ವಾಣಿ : “ಇದು ಕನಸೇ ನನಸೇ 7” 

ಬಹಿರ್ವಾಣಿ : “ಖಾತ್ರಿ ನನಸು.” 

“ಇದು ನಿನಗೆ ದೊರೆತದ್ದು ಹೇಗೆ ? ಯಾವ ಅರ್ಹತೆಯಿಂದ ?” 

“ಆ ದಿಶೆಯಲ್ಲಿ ಜೀವನಪೂರ್ತಿ ಯಾವ ಫಲಾಪೇಕಿ ಯೂ ಇಲ್ಲದೇ ದುಡಿದಿದ್ದೆ.'' 

“ಫಲಾಪೇಕ್ಸೆ ಇಲ್ಲದ ದುಡಿಮೆ--ಇದೊ೦ದು 01006 (ಕ್ಲೀಶೆ--ಚರ್ವಿತ ಚರ್ವಣ, 
ಸವಕಲು ನಾಣ್ಯ). ಹಾಗಾದರೆ ಈಗ ಬ೦ದಿರುವ ಫಲವನ್ನು ನಿರಾಕರಿಸುವೆಯಾ ?” 

“ಇಲ್ಲೊ೦ದು ಸೂಕ್ಷ್ಮ ವ್ಯತ್ಯಾಸವಿದೆ. ಫಲಾಪೇಕ್ಟಿತ ಕಾರ್ಯದಲ್ಲಿ ಆದ್ಯತೆ ಸಲ್ಲು 
ವುದು “ಗಮ್ಯ'ಕ್ಕೆ ; ಇದಕ್ಕೆ ಅನುಗುಣವಾಗಿ "ಗಮನ'ದ ನಿಯಂತ್ರಣ--ಕತ್ತೆ ಮುಸು 
ಡಿನ ಎದುರು ಹಿಡಿದ ಹುಲ್ಲಿನಾಸೆಗೆ ಅದು ದೌಡಾಯಿಸುವಂತೆ. ಫಲೋಪೇಕ್ಬಿತ 
ಕಾರ್ಯದಲ್ಲಿ ಆದ್ಯತೆ ಸಲ್ಲುವುದು ವ್ಯಕ್ತಿ ತಾನು ಪ್ರೀತಿಸುವ ಅಥವಾ ಮೆಚ್ಚುವ ಕರ್ತವ್ಯ 
ವನ್ನು ಅದು ಕೊಡುವ ಆನಂದದ ಸಲುವಾಗಿ ಪ ನಿರ್ವಹಿಸುವುದರಲ್ಲಿ ಮಾತ್ರ. 

ದೊಂದು ಯೋಗ--ಯೋಗಃ ಕರ್ಮಸು ಕೌಶಲಂ. ಯಶಸ್ಸು, ಅಪಯಶಸ್ಸು ಇಲ್ಲಿ 
ಗೌಣ, ಶ್ರದ್ಧಾಪೂರ್ವಕ ಕರ್ತವ್ಯಮಗ್ನತೆಯೊ೦ದೇ ಪ್ರಧಾನ--ರಾಮಕಾರ್ಯನಿರತ 
ಹನುಮಂತನಂತೆ.” 

“ಸರಿ, ಈಗ ಲಭಿಸಿರುವ ಅನಿರೀಕ್ಷಿತ ವರವನ್ನು ಹೇಗೆ ಸ್ಟೀಕರಿಸುವೆ 7” 
“ಪರಿಮವಿನೀತತೆಯಿ೦ದ, ನಾನಿದಕ್ಕೆ ಅನರ್ಹನಾಗದಿರಲಿ ಎಂಬ ನಿವೇದಿತ ಭಾವನೆ 

ಯಿಂದ.” 

ಸಹಜವಾಗಿ ಮನಸ್ಸು ನಾನು ನಡೆದು ಬ೦ದ ಹಾದಿಯತ್ತ ಸುಳಿಯಿತು. ದೇಶಕಾಲ 
ದೂರತ್ವದ (ಅಮೆರಿಕ, ೧೯೯೫) ಕಾರಣವಾಗಿ ಜಾಡಿನ ಬಿಡಿ ವಿವರಗಳು ಮಸುಕಾಗಿ 
ಮುಖ್ಯ ದಿಶೆ ಮತ್ತು ಗುರುತುಗಳು ಮಾತ್ರ ಬಗೆಗಣ್ಣಿಗೆ ಕಂಡುವು. 

೫ * * * 

ನಾನು ಮದ್ರಾಸು ವಿಶ್ವವಿದ್ಯಾಲಯದ ಗಣಿತ-ಖಗೋಳವಿಜ್ಞಾನ ಎ೦ಬ ಪದವೀಧರ 
ನಾದಾಗ (೧೯೪೭, ಸ್ವಾತಂತ್ರ್ಯ ಬರುವ ಅದೇ ಮೊದಲು, ವಯಸ್ಸು ೨೧), ಕೊಡಗು 
ದೇಶದಲ್ಲಿ (7, ಆಕುಟ್ಟಕೊಡ್ಲೀಪೇಟೆ ಪರ್ಯಂತ ಹಬ್ಬಿದ್ದ "ಜಮ್ಮ ಕೊಡಗಿದು 
ನಮ್ಮದು' ನಾಡಿನಲ್ಲಿ, ಈ ಹಿರಿಮೆ ಗಳಿಸಿದ ಪ್ರಪ್ರಥಮನೆ೦ದು ಸ್ವಜನಾಭಿಮಾನಕ್ಕೆ 
ಪಾತ್ರನಾದಾಗ, ನನ್ನ ತುಂಬಿಬಿರಿವ ಉತ್ಸಾಹಕ್ಕೆ ಎದುರಾದದ್ದು ಮಾತ್ರ ಬಾಯಿಕಳೆದು 
ನಿ೦ತಿದ್ದ ನಿರುದ್ಯೋಗ ಮರುಭೂಮಿ, ನೈರಾಶ್ಯದಾಕಳಿಕೆ ! ಆದರೆ ನಾನು ನಡೆಯಲೇ 
ಬೇಕು, ನಡೆದೆ. 

ಮದ್ರಾಸಿನ ಇ೦ಡಿಯನ್‌ ಓವರ್‌ಸೀಸ್‌ ಬ್ಯಾಂಕ್‌ ಲಿಮಿಟೆಡ್‌ ಎ೦ಬ ವಾಣಿಜ್ಯ 
ಬ್ಯಾಂಕಿನ ಪ್ರಧಾನ ಲೆಕ್ಕಪತ್ರಾಧಿಕಾರಿಯ ವೈಭವೋಪೇತ ಒಡ್ಡೋಲಗ. ಆತನ 
ಸಮಕ್ಟಮ ನಾನು ಗುಮಾಸ್ತಿಕೆ ಎಂಬ ಕೃಪಾಭಿಕ್ಲೆ ಯಾಚಿಸುತ್ತ--ಇ೦ಥ ಸನ್ನಿವೇಶದ 


ಇದು ಬರಿ--ಬೆಳಗಲ್ಲೋ ಅಣ್ಣಾ ! ೧೦೩ 


ಪೂರ್ವಾನುಭವ ಏನೂ ಇರದ ಪ್ರಯುಕ್ತ ಸಾಕಷ್ಟು ಅಧೀರನಾಗಿ--ಕಾದು ನಿಂತಿದ್ದೇನೆ. 
ದಾನಿ ಎದುರು ದೇಹಿ ಆಸೀನನಾಗಬಹುದೇ ? ತಿರುಕರಿಗೆ ಆಯ್ಕೆ ಹಕ್ಕು ಉಂಟೇ ? 
ಇನ್ನು ಆತನ ಧೋರಣೆ : ಗಣಿತ-ಎ೦ಎ-ಪದವೀಧರನಾದ ನಾನು ಈ ಪುಟಗೋಸಿ 
ಹುದ್ದೆಗೂ ಹೇಗೆ ನಾಲಾಯಕ್ಕು ಎಂದು ಸಾಬೀತುಗೊಳಿಸುವುದರಲ್ಲಿಯೇ ತನ್ನ ದಕ್ಷತೆ 
ಹಾಗೂ ನಿಷ್ಟಕ್ಸಪಾತದ ಮಾನಕ ನೆಲಸಿದೆ ಎಂಬಂತೆ. 

ಇಂಥ ನಿಷೇಧಭಾವ ಮತ್ತು ಕ್ರೂರಾನ೦ದಪ್ರೇರಿತನಾಗಿ ತೂರಿದ್ದಾನೆ ಕೂರ೦ಬು: 
“ ನೀನು ಗಣಿತ ಎ೦ಎ ! ಮಾಡು ಈ ಸುಲಭ ಗಣನೆ : ರೂಪಾಯಿ ೩೭೮೩೫ ಆಣೆ 
೫ ಪೈ ೭ರ ೨೦ನೆಯ ೧೯ ಭಾಗ ಎಷ್ಟು ?'' ಅಂದರೆ ರೂ ೩೭೮೩೫-೫-೭ x೧೯/೨೦=? 

ಆತ ಕಾಗದ, ಪೆನ್ಸಿಲ್‌ ತೆಗೆದುಕೊಂಡು ಈ ಗಹನ ಸಮಸ್ಯೆ ಬಿಡಿಸಲು ಕಗ್ಗ೦ಟು 
ಬಿಚ್ಚಲು ಏಕಾಗ್ರಚಿತ್ತನಾಗಿ ದೌಡಾಯಿಸಿದ್ದಾನೆ, ಮತ್ತು ತನ್ಮೂಲಕ ನನ್ನ ಕ್ಷಿಪ್ರ 
ತೇಜೋವಧೆ ಎಸಗಲು ಕಾತರನಾಗಿದ್ದಾನೆ (ಇಂದಿನ ಓದುಗರಿಗೆ ಸೂಚನೆ : ೧ 
ರೂಪಾಯಿ = ೧೬ ಆಣೆಗಳು, ೧ ಆಣೆ - ೧೨ ಪೈಗಳು. ಅ೦ದು ಕಿಸೆಗುಣಕ, ಗಣಕ 
ಮುಂತಾದ ಸಹಾಯಕಗಳು ಇರಲಿಲ್ಲ. ಗಣಿತ ಪರಿಕರ್ಮಗಳನ್ನು ಕರಕುಶಲತೆ ಮತ್ತು 
ಮಾನಸಿಕ ಏಕಾಗ್ರತೆ ಮೂಲಕ ನಿರ್ವಹಿಸಬೇಕಾಗುತ್ತಿತ್ತು.) 

ಆ ಅಧಿಕಾರಿ ಮಹೋನ್ನತ (ಮದೋನ್ಮತ್ತ) ಕೂಡ ತನ್ನ ಗೋಜಲು ನೇಯ್ಗೆ 
ಯೊಳಗೆ ತಾನೇ ಸಿಕ್ಕಿ ಹಾಕಿಕೊ೦ಡು ಈಜಲು ಬರದೇ ಮುಳುಗಲೂ ಆರದೇ ವಿಲವಿಲ 
ತೊಳಲುತ್ತಿದ್ದಾನೆ, ನನ್ನತ್ತ ಓರೆ ನೋಟ ತಿವಿಯುತ್ತಿದ್ದಾನೆ. ನಾನು ನೇರವಾಗಿ ಉತ್ತರ 
ಬರೆದು ಅವನಿಗೆ ಒಪ್ಪಿಸಿದ್ದೇನೆ : ರೂ ೩೫೯೪೩-೯-೩.೬೫. 

“ಹೇಗೆ ? ಕರಡು ಹಂತಗಳೆಲ್ಲಿ ?' ಆತನ ದಿಟ ಅನುಮಾನ. 

“ಇದು ಕೇವಲ ಮಾನಸಿಕ ಗಣನೆ. ಗಣಿತ ಕುರಿತು ಸಾಮಾನ್ಯ ಪ್ರಜ್ಞೆ ಇರುವ 
ಯಾರೂ ಮಾಡುವಂಥಾದ್ದು. ಎಂಎ ಓದಬೇಕಾಗಿಲ್ಲ'' ಗೆದ್ದೆನೆ೦ಬ ಕಟಕಿ ಸಹಿತ ದಿಟ್ಟ 
ಅನುಸ೦ಧಾನ. 

“ಹೌದೇ ? !' ಅಧಿಕಾರದರ್ಪ. 

ನಾನು ಬರೆದು ತೋರಿಸಿದೆ : 

ರೂ ೩೭೮೩೫ - ೫ - ೭ «೧೯/೨೦ ಇರೂ ೩೭೮೩೫-೫೭ ೫ (೧--೧/೨೦) 

ಇ ರೂ ೩೭೮೩೫ - ೫ - ೭ 
೧೮೯೧ - ೧೨ - ೩೩೫ 
ಎ ರೂ ೩೫೯೪೩ - ೯. ಒ೬೫ 

ಆತ ಗರ್ಜಿಸಿದ : “ನಿನ್ನ ಈ ಗಣಿತಚಮತ್ಕಾ ರ ಬ್ಯಾಂಕಿನಲ್ಲಿ ಸಿಂಧುವಾಗದು. ನೇರ 
ಗಣನೆಯೊಂದೇ ಸಮರ್ಪಕ ಮಾರ್ಗ.” 

ಸೆಗಣಿಯವನ ಜೊತೆ ಮುದ್ದಾಟಕ್ಕಿಂತ ಗಂಧದವನ ಜೊತೆ ಗುದ್ದಾಟ ಲೇಸು 
ಎ೦ದು ಮನ ಮಿಡಿಯಿತು. ಆದರೆ ಹುದ್ದೆ ಕೊಡುವಾತ ಅವನು, ಪಡೆವಾತ ನಾನು. 


೧೦೪ ಸಪ್ತಸಾಗರದಾಚೆಯೆಲ್ಲೋ . . . 


ಹೀಗಾಗಿ ಬರಡು ಕರಡನ್ನು ಬರೆದು ಉತ್ತರ ತೋರಿಸಿ ಕೆಲಸ ಗಳಿಸಿದೆ. ಆದರೆ ಕೇವಲ 
ಮೂರು ತಿ೦ಗಳಲ್ಲೇ ಭ್ರಮನಿರಸನವಾಯಿತು : ಅಂಕೆ ಸಂಖ್ಯೆಗಳ, ಕಡತ ಚೀಟಿಗಳ, 
ಖಾತೆಯಾದಿಗಳ, ಯಣಿತ-ಧನಿತ-ಗುಣಿತಗಳ ನೀರಸ ಯಾಂತ್ರಿಕ ವರಿಸೆಗಳಲ್ಲಿ 
ಮೊದಲ ಬಲಿ ನನ್ನ ಬಡ ಮಿದುಳು, ಅತಿ ಶೀಘ್ರದಲ್ಲೇ ನನ್ನನ್ನೂ ಒಂದು ನಿರ್ಜೀವ 
ಸಂಖ್ಯೆಯಾಗಿ ಮಾರ್ಪಡಿಸಬಲ್ಲ ಹುದುಳು. ವ್ಯಕ್ತಿತ್ವಹನನಕಾರಿ ಕಸಾಯಿಖಾನೆಯೇ 
ಬ್ಯಾ೦ಕ್‌ on which you can’t bank ಎ೦ಬ ತೀರ್ಮಾ ನಕ್ಕೆ ಬಂದೆ : 

“ಕೋಡಗನ ಕೋಳಿ ನುಂಗಿತ್ತಾ !” 

ಅಲ್ಲಿಂದ ಕಂಬಿ ಕಿತ್ತೆ. ಮದ್ರಾಸ್‌ ಕ್ರಿಶ್ಚಿಯನ್‌ ಕಾಲೇಜ್‌ ತಾ೦ಬರಮ್‌ನಲ್ಲಿ ಗಣಿತ 
ಟ್ಯೂಟರ್‌ ಕೆಲಸ ಸುಲಭವಾಗಿ ಸಿಕ್ಕಿತು. ಅಲ್ಲಿಯ ಮುಕ್ತ ಶೈಕ್ಷಣಿಕ ಮತ್ತು ಉಲ್ಲಾಸ 
ಮಯ ಸ್ನೇಹ ಪರಿಸರದಲ್ಲಿ ೧೯೪೯ ಜೂನ್‌ ತನಕ ವಿಹರಿಸಿದೆ. ೧೯೪೯ರ ಶೈಕ್ಸಣಿಕ 
ವರ್ಷ ಆರಂಭವಾಗುತ್ತಿದ್ದಂತೆ (ಜುಲೈ) ಮಂಗಳೂರಿನ ಸೇಂಟ್‌ ಅಲೋಶಿಯಸ್‌ 
ಕಾಲೇಜಿನಿಂದ ಗಣಿತ-ಖಗೋಳವಿಜ್ಞಾನ ಉಪನ್ಯಾಸಕ (ಲೆಕ್ಚರರ್‌) ವೃತ್ತಿಗೆ ಆಹ್ವಾನ 
ಬಂದಿತು. ಸಂತೋಷವೇನೋ ಆಯಿತು. ಆದರೆ ಆ ಎತ್ತರಕ್ಕೆ ಏರಬಲ್ಲ ನನ್ನ 
ಸಾಮರ್ಥ್ಯದ ಬಗ್ಗೆ ಭಯವೇ ಹೆಚ್ಚಾಗಿತ್ತು. ಇದು ನನ್ನ ಮಿದುಳು (ವಿಷಯಜ್ಞಾನ) 
ಕುರಿತು ಅಲ್ಲ, ಜಿಹ್ಟ (ಸ೦ವಹನ ಕೌಶಲ) ಕುರಿತು ಹೌದು. ತುಸುವೇ ಕಡಿಮೆ ವಯಸ್ಸಿನ 
ಮತ್ತು ಬುದ್ಧಿ ಶೀಕ್ಷತೆಯಲ್ಲಿ ಸರಿಮಿಗಿಲಾದ ಜೀವಂತ ವಿಧ್ಯಾರ್ಥಿಗಳ ಎದುರು ನಾನು 
ತಡವರಿಸಬಾರದು, ಅವರಿಗೆ ನಾನು ಸದಾ ಮುಂದಾಳಾಗಿಯೇ ಇರಬೇಕು. ತಂತ್ರ 
ಏನು ? 

ಆ ಮೊದಲು ಅದೇ ಕಾಲೇಜಿನಲ್ಲಿ ನಾನು ಇ೦ಟರ್ಮಿಡಿಯೆಟ್‌ ಓದುತ್ತಿದ್ದಾಗ, 
೧೯೪೨-೪೪, ಸಮಸ್ತ ವಿದ್ಯಾರ್ಥಿಗಳಿಗೂ ಕಣ್ಮಣಿಗಳಾಗಿದ್ದ ಇಬ್ಬರು ಈಗ ನನಗೆ 
ಹಿರಿಯ ಸಹೋದ್ಯೋಗಿಗಳು : ಪ್ರೊ. ಕೆ. ಎ. ಕೃಷ್ಣಮೂರ್ತಿ (ಗಣಿತ) ಮತ್ತು ಪೊ. 
ಎಸ್‌. ನಾರಾಯಣಹೊಳ್ಳ (ಭೌತವಿಜ್ಞಾನ). ಇಬ್ಬರೂ ಅದ್ಭುತ ಸೃಜನಶೀಲ ಬೋಧ 
ಕರು, ವಿದ್ಯಾರ್ಥಿಗಳ ಬಗ್ಗೆ ಅತ್ಯ೦ತ ವಾತ್ಸಲ್ಯಭರಿತರು, ಮತ್ತು ಜೀವನ ದೃಷ್ಟಿಯಲ್ಲಿ 
ಉಲ್ಲಾಸ ಉತ್ಸಾಹ ಸ್ಫೂರ್ತಿ ಬೆಸೆದು ಮೂರ್ತರೂಪ ತಳದಂಥವರು. ಈ ಗುರು 
ದ್ವಯರ ಜೊತೆ ನನ್ನ ಆ೦ತರಿಕ ತುಮುಲ ತೋಡಿಕೊ೦ಡಾಗ ನನಗೆ ದೊರೆತ ಮಾರ್ಗ 
ದರ್ಶನ ಒಂದೇ : “ತರಗತಿ ಪ್ರವೇಶಿಸುವ ಮೊದಲು ನಿನ್ನನ್ನು ನೀನೇ ಪ್ರಶ್ನಿಸಿಕೊ : 
"ನನಗೆ ನನ್ನ ಅತ್ಯುತ್ಸಷ್ಟ ಗುರು ಏನಾಗಿದ್ದರೋ ಹಾಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ 
ಆಗಿರುವೆನೇ ?' ಇದಕ್ಕೆ ನಿನ್ನ ಮನಸ್ಸಾಕ್ಸಿ ನೀಡುವ ಉತ್ತರದ ಪ್ರಕಾರ ನಿನ್ನ ವೃತ್ತಿ 
ಯಶಸ್ಸು ಇರುವುದು.” 

“ಇಂದಿಗೂ ನೀವು ಈ ಸೂತ್ರ ಪಾಲಿಸುತ್ತಿರುವಿರಾ ?'' ನನ್ನ ಬಾಲಿಶ ಪ್ರಶ್ನೆ! 

“ಹಿಂದು, ಇ೦ದು, ಮುಂದು, ಎಂದೆಂದೂ! ಶಿಕ್ಷಕ ಒಬ್ಬ ನಿರಂತರ ಜಂಗಮ 
ವಿದ್ಯಾರ್ಥಿ ಆದ ಹೊರತು ತನ್ನ ವೃತ್ತಿಯಲ್ಲಿರಲು ಅನರ್ಹ--ಸ್ಥಾವರನಾಗತಕ್ಕದ್ದಲ್ಲ. 


ಇದು ಬರಿ--ಬೆಳಗಲ್ಲೋ ಅಣ್ಣಾ ! ೧೦೫ 


ಸ್ಥಾವರಕ್ಕೆ ಅಳಿವು೦ಟು, ಜಂಗಮಕ್ಕೆ ಇಲ್ಲ.” 

ನಿಜ, ಶಿಲ್ಪಿಯ ವೈಫಲ್ಯ ಎದ್ದುಕಾಣುವ ಸ್ಮಾರಕ, ವೈದ್ಯನದು ನೆಲದಡಿಯ ಹುಗಿತ, 
ಉಪಾಧ್ಯಾಯನದಾದರೋ ವಿಕೃತ ಮತಿಗಳ ಪೀಳಿಗೆಗಳೇ. ವರ್ತಮಾನದ (೧೯೯೯) 
ಅನುಭವ ಮಂಚಿಕೆಯ ಹಿರಿ ಎತ್ತರದಲ್ಲಿ ನಿಂತಿದ್ದೇನೆ, ನಡೆದುಬಂದ ಹಾದಿಯನ್ನು 
ಸಿ೦ಹಾವಲೋಕಿಸುತ್ತಿದ್ದೇನೆ. ನಾಲ್ಕು ಪ್ರಧಾನ ತತ್ತ್ವಗಳು ನನ್ನ ಬದುಕನ್ನು ಕ೦ಡರಿಸಿವೆ 
ಎ೦ದನ್ನಿಸುತ್ತದೆ : 


x 


ನೈತಿಕತೆ. ನೈತಿಕ ಭದ್ರತೆ ಅಥವಾ ಖುಜುತ್ಚ ಇರದ ಯಾವ ಕಾರ್ಯದಲ್ಲಿಯೂ 
ನನಗೆ ಆಸಕ್ತಿ ಮೂಡಲಿಲ್ಲ. ತಿಳಿಯದೇ ಹಾಗೇನಾದರೂ ದುಡುಕಿದ್ದಿದ್ದರೆ ಅತಿ 
ಶೀಘ್ರದಲ್ಲೇ ಅದರಿಂದ ಇಷ್ಟೂ ವಿಚಲಿತನಾಗದೆ ಹೊರಬಂದಿದ್ದೇನೆ. 
ಎಂದೂ ಅಂದಾಗಲೀ ಇಂದಾಗಲೀ ನನ್ನ ಬಗ್ಗೆ ನಾನೇ ಅಂತರಂಗದಲ್ಲಾ 
ದರೂ ಅಸಹ್ಯ ಪಡುವ ದುಃಸ್ಥಿತಿ ಒದಗಿಲ್ಲ. 

ಮಗ್ನತೆ. ಕಾರ್ಯನಿಷ್ಮೆ--ಅ೦ದರೆ ಉತ್ಕೃಷ್ಟತೆ ಎಡೆಗಿನ ನಿರಂತರ ಗಮನ-- 
ಕುರಿತು ಎಂದೂ ರಿಯಾಯತಿ ಆಶಿಸಿದ್ದಿಲ್ಲ, ಪಡೆದದ್ದೂ ಇಲ್ಲ. ಎತ್ತಿಕೊಂಡ 
ಕೆಲಸದಲ್ಲಿ ಮು೦ದುವರಿಯುತ್ತಿದ್ದಾಗ, ಅದು ನನ್ನ ಅಳವಿಗೆ ಮೀರಿದುದು 
ಎ೦ದು ಅನ್ನಿಸಿದರೆ, ಎರಡನೆಯ ಯೋಚನೆ ಇರದೆ ಅದರಿ೦ದ ದೂರವಾಗು 
ವುದು ನನ್ನ ಜಾಯಮಾನ. ಒಂದೋ ಪೂರ್ಣಮಗ್ನತೆ, ಇಲ್ಲವೇ ಪೂರ್ಣ 
ದೂರತೆ. 


ಸ೦ಘ ಪ್ರಜ್ಞೆ ನಿಸರ್ಗ ಮಾನವನನ್ನು ಸ೦ಘಜೀವಿಯಾಗಿ ಸೃಷ್ಟಿಸಿದೆ. ಆದ್ದ 
ರಿ೦ದ ವ್ಯಕ್ತಿ ಒ೦ಟಿಯಾಗಿ ಏನೂ ಮಾಡಲಾರ. ಆಸಕ್ತ ವ್ಯಕ್ತಿಗಳ ಒ೦ದು 
ತಂಡ ನಿಶ್ಚಿತೋದ್ದೇಶಸಾಧನಾರ್ಥ ಕಾರ್ಯಮಗ್ನವಾಗಿರುವಾಗ ಬಿಡಿ ವ್ಯಕ್ತಿ 
ತ್ವಕ್ಕೆ (ಅ೦ದರೆ ನನಗೆ) ಅಲ್ಲಿ ಅಸ್ತಿತ್ವ ಇಲ್ಲ ; ಸಂಘಕ್ಕೆ (ಅ೦ದರೆ ನಮಗೆ) 
ಮಾತ್ರ ಇರುವುದಾಗಿದೆ. ಸಾಮೂಹಿಕ ಪ್ರಯತ್ನದ ಪರಮಫಲವೇ ಉದ್ದೇಶ 
ಸಿದ್ಧಿ. ಇಲ್ಲಿ “ನನ್ನ” ರಕ್ಷಣೆ “ನಾನು” ಇತರರಿಗೆ ಅವರ. ಪೂರ್ಣ ವ್ಯಕ್ತಿತ್ವ 
ವಿಕಸನಕ್ಕೆ ಅವಕಾಶವಿತ್ತಾಗ ಮಾತ್ರ ಸಾಧಿತವಾಗುತ್ತದೆ. ಏಕೆಲದರೆ ಸರ್ವಜ್ಞ 
ನುಡಿದಿರುವಂತೆ “ಕೊಟ್ಟದ್ದು ತನಗೆ ಬೈಚಿಟ್ಟದ್ದು ಹೆರವರಿಗ.” ಗೊಂಡಾ 
ರಣ್ಯದ ಮುಕ್ತಜೀವಿಗಳಿಗೆ ನೈಸರ್ಗಿಕ ರಕ್ಷಣೆ ಒದಗುವುದರ ರಹಸ್ಯ ಇದೇ. 
ಅಂತೆಯೇ ನೆಡುತೋಟದ (plantation) ಅಥವಾ ಮೃಗಾಲಯದ ವಿಶಿಷ್ಟ 
ಸಸ್ಯ / ಪ್ರಾಣಿಗಳಿಗೆ ಕೃತಕ ರಕ್ಷಣೆ ಒದಗಿಸಬೇಕಾಗುವುದರ ಕಾರಣವೂ ಇದೇ. 


ನಿರ್ಲಿಪ್ತತೆ. ಶ್ರೀಮದ್ಭಗವದ್ಗೀತಾ ೫-೧೦ರಲ್ಲಿ ಹೇಳಿರುವಂತೆ ಬಾಳಬೇಕು : 


ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ 
ಲಿಪ್ಯತೇ ನಸ ಪಾಪೇನ ಪದ್ಮ ಪತ್ರಮಿವಾಂಭಸಾ 


೧೦೬ ಸಪ್ತಸಾಗರದಾಚೆಯೆಲ್ಲೋ . . , 


ಫಲದಾಸೆಯನ್ನಿಡದೆ ಪರಮಾತ್ಮಗರ್ಪಿಸಿರೆ 
ಕರ್ಮಗಳ ಹೊರೆಯ ಲವಲೇಶವಿರದಂತೆ 
ತಟ್ಟದಾ ನರಗೆ ಪಾಪದ ಲೇಪ, ನೈದಿಲೆಯ 
ಎಲೆ ನೀರೊಳದ್ದಿದರು ಪಸೆ ಹೀರದಂತೆ —ವಿಜಯಿನಿ 


ಸೇ೦ಟ್‌ ಅಲೋಶಿಯಸ್‌ ಕಾಲೇಜಿನಲ್ಲಿ ಶ ಶ್ರದ್ದೆಯಿಂದ ಕಲಿತು ಕಲಿಸಿದೆ, ವಿದ್ಯಾರ್ಥಿ 
ಗಳ ಪ್ರೀತಿ ಗೌರವಗಳಿಗೆ ಅಭಾಜನನಾಗಲಿಲ್ಲ. ಆರ೦ಭದ ದಿನಗಳಲ್ಲೇ ಒಬ್ಬ ಸುಟಿ 
ವಿದ್ಯಾರ್ಥಿ ಹೇಳಿದ : “ನೀವು ಈ ನೀರಸ ವಿಷಯ ಖಗೋಳವಿಜ್ಞಾನವನ್ನು ರಸವತ್ತಾಗಿ 
ಸುವ ಪರಿ ಅನ್ಯಾದೃಶವಾದುದು. ನಾಕ್ಷತ್ರಿಕ ವಿಕಾಸವನ್ನು ನೀವು ವಿವರಿಸುತ್ತಿರುವಾಗ 
ನಾನೇ ಆ ನಕ್ಷತ್ರ ಎ೦ಬ ಅನನ್ಯ ಭಾವ ನನ್ನಲ್ಲಿ ಮೊಳೆಯುತ್ತದೆ. ಆ ನಕ್ಟತ್ರಗಳನ್ನೂ 
ಅವು ರೂಪಿಸುವ ಪು೦ಜಗಳನ್ನೂ ನೋಡಬೇಕೆ೦ಬುದು ಇಡೀ ತರಗತಿಯ ಆಸೆ. 
ದಯವಿಟ್ಟು ತೋರಿಸುವಿರಾ ಈ ರಾತ್ರಿ ? 
ಆ ಗಳಿಗೆ ನನ್ನಲ್ಲಿ ಹೊಸ ಅರಿವು ಮೂಡಿತು : ನನಗೆ ಖಗೋಳವಿಜ್ಞಾನ ತಿಳಿದಿಲ್ಲ! 
ಬಲ್ಲೆನೆ೦ಜೀ ಮಾತು ಸಲ್ಲದು ಎಲ್ಲರಿಗೆ 
ಬಲ್ಲರೆ ಬಲ್ಲೆನೆನಬೇಡ ತನ್ನ ತಾ 
ಬಲ್ಲರೆ ಸಾಕು ಸರ್ವಜ್ಞ 
ನಾನು ಎ೦ಎಯಲ್ಲಿ ಕಲಿತದ್ದು ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದದ್ದು 
ಪರಿಶುದ್ಧ ಗ್ರಂಥಸ್ಥ ಜ್ಞಾನ, ಅರ್ಥಾತ್‌ ಪುಸ್ತಕದ ಬದನೇಕಾಯಿ, ಇನ್ನೂ ಮಸ್ತಕಕ್ಕೇ 
ರಿರದ ಕಸುಗಾಯಿ. ಆಕಾಶವನ್ನೆ೦ದೂ ಚಿಕಿತ್ಸಕವಾಗಿ ವೀಕ್ಷಿಸಿರದ, ನಕ್ಸತ್ರ-ಗ್ರಹ 
ವೈದೃಶ್ಯ ಅರಿತಿರದ, ಅಷ್ಟೇಕೆ ಖಗೋಳದ ಗು೦ಬ ಧ್ರುವನಕ್ಷತ್ರವನ್ನೇ ಕಂಡಿರದ ನಾನು 
ವ್ಯೋಮ ಕುರಿತ೦ತೆ ಪೂರ್ಣ ಅ೦ಧ. ಹಾಗಾದರೆ ಓದಿದ್ದೇನು ? ಕಲಿಸುತ್ತಿದ್ದುದೇನು? 
ಗಣಿತೀಯ ಖಗೋಳವಿಜ್ಞಾನ, ಗೋಳೀಯ ತ್ರಿಕೋಣಮಿತಿ (spherical trigono- 
metry), ಗಣಿತ ಸೂತ್ರಗಳಲ್ಲಿ ವಿಹಾರ : ಖಗೋಳಕ್ಕೆ ಸಿದ್ಧಾ೦ತ-ವೀಕ್ಷಣ ಚತುರರು 
ತೊಡಿಸಿದ್ದ ಗಣಿತ ವಸನದಲ್ಲಿ ಕುಸುರಿ ಕೆಲಸ. ಅಲ್ಲಿ, ಬಾನಿನಲ್ಲಿ, ಚುಕ್ಕಿಗಳ ನಾಡಿನಲ್ಲಿ 
ಇದರ ಅನ್ವಯವೇನು ? ಗೊತ್ತಿಲ್ಲ ! ವಾಸ್ತವತೆಯನ್ನು ಪ್ರತಿಬಿಂಬಿಸದ, ಅಥವಾ 
ಅದರಿ೦ದ ದೂರವಾದ ಸಿದ್ಧಾ೦ತ ಬೇರು ಇರದ ಮತ್ತೂ ಊರಿರದ ಮರ, ತಳರಹಿತ 
ಮಂದಿರ, ಕ೦ಕಾಲರಹಿತ ದೇಹ. 
ಉಪಾಧ್ಯಾಯರೆಲ್ಲರೂ ವೇದನಾಸಹಿತ ಗ್ರಹಿಸುವ ಸಂವೇದನೆಯೊಂದುಂಟು : 
ಅವರೆಂದೂ ವಿದ್ಯಾರ್ಥಿಗಳಿಗೆ ಗಫಾ ಹೊಡೆದು ಖುಜುವ್ಯಕ್ತಿತ್ಚ ಉಳಿಸಿಕೊಳ್ಳಲಾರರು. 
“ನಿಸರ್ಗದ ಎದುರು, ಮತ್ತು ತನ್ನ ವಿದ್ಯಾರ್ಥಿಗಳ ಎದುರು ಕೂಡ, ನಿಂತ ಸೈದ್ದಾಂತಿಕ 
ಭೌತವಿಜ್ಞಾನಿ ಎಂಥ ರಿಕ್ತ ಮತ್ತು ಅಸಮರ್ಪಕ ವ್ಯಕ್ತಿ !” (ಐನ್‌ಸ್ಟೈನ್‌) 
ನನ್ನ ಅಜ್ಜತೆಯನ್ನು ಅಷ್ಟು ನೇರವಾಗಿ, ಆದರೆ ಅಂಥ ಯಾವ ಉದ್ದೇಶವೂ ಇರದೆ, 
ನನಗೆ ತೋರಿಸಿಕೊಟ್ಟ ಆ ವಿದ್ಯಾರ್ಥಿಗುರುವಿಗೆ ನುಡಿದೆ : “ಒ೦ದು ತಿ೦ಗಳ ಕಾಲಾವ 


ಇದು ಬರಿ--ಬೆಳಗಲ್ಲೋ ಅಣ್ಣಾ ! ೧೦೭ 


ಕಾಶ ಕೊಡು. ಮೊದಲು ನಾನು ಕಲಿತು ಬಳಿಕ ತರಗತಿಗೆ ವಿವರಿಸಲು ಪ್ರಯತ್ನಿಸು 
ಅ೦ದಿನಿ೦ದ ಮುಂದೆ ಪ್ರತಿರಾತ್ರಿ ಬಾನಬಟ್ಟಲ ಕೆಳಗೆ ಅ೦ಗಾತ ಮಲಗಿ ನಿಜ 
ಮತ್ತು ಬಗೆಗಣ್ಣುಗಳನ್ನು ತೆರೆದು ಕರ್ತಾರನ ಕಮ್ಮಟದ ಅನಂತ ವೈವಿಧ್ಯಗಳನ್ನು 
ಶಾಸ್ತ್ರೀಯವಾಗಿ ಅಧ್ಯಯನಗೈಯಲು ತೊಡಗಿದೆ. ಅನ೦ತಗೋಳದ ನುಣುಪುಮೈ 
ಯಲ್ಲಿ ಅಜ್ಞಾತ ಕಲಾವಿದ ಕುಂಚಿಸಿದ್ದ ಬ್ರೇಲ್‌ಲಿಪಿಯನ್ನು ಓದಿ ಅರ್ಥವಿಸುವುದರಲ್ಲಿ 
ನಿರತನಾದೆ : “ದೇವಸ್ಯ ಪಶ್ಯ ಕಾವ್ಯಂ ನಮಮಾರನಜೀರ್ಯತಿ” (ಯಗ್ರೇದ)--ದೇವರ 
ಕಾವ್ಯ ನೋಡು, ಅದಕ್ಕೆ ಮರಣವಿಲ್ಲ, ಜೀರ್ಣವೂ ಇಲ್ಲ. 
ವಿದ್ಯೆ, ಯೌವನ, ವೃತ್ತಿ ತ್ರಿವೇಣೀ ಸಂಗಮದಲ್ಲಿ ವ್ಯಕ್ತಿ ಬಾಳ ಗೆಳತಿಯನ್ನು!ಗೆಳೆಯ 
ನನ್ನು ಅಪೇಕ್ಷಿಸುವುದು ನೈಸರ್ಗಿಕ ವಿದ್ಯಮಾನ. ನೀಲ್ಸ್‌ ಬೋರ್‌ಅವರ ಸಂಶೋಧನ- 
ವಿದ್ಯಾರ್ಥಿ ತನ್ನ ವಿವಾಹ ನಿಶ್ಚಿತಾರ್ಥವನ್ನು ಗುರುವಿಗೆ ಅರುಹಿದಾಗ ಇವರು ಉದ್ಗರಿಸಿ 
ದರು :“ವ್ಯಕ್ತಿಗೆ ತನ್ನ ಸಕಲ ಸಂತೃಪ್ತಿಯನ್ನೂ ವಿಜ್ಞಾನತಪಸ್ಸ್ಟಾಧ್ಯಾಯಮಗ್ನತೆಯಿ೦ದ 
ಗಳಿಸಲಾಗುತ್ತಿಲ್ಲವಲ್ಲ ಎಂಬುದು ಬಲು ಸಂಕಟದ ಸಂಗತಿ.” 
ಸೋದರಮಾವನ ಮಗಳು ಲಕ್ಷ್ಮಿ ಜೊತೆ ನನ್ನ ಮದುವೆ ಆದಾಗ (೧೯೫೧) ನಮ್ಮ 
ಬಾಳಬಂಡಿಗೆ ಉರುವಲೆ೦ದರೆ ಉಗ್ರ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ, ಮತ್ತು 
ಅಭದ್ರ ಆರ್ಥಿಕತೆ ಮತ್ತು ವೃತ್ತಿ. ಬೇ೦ದೈಯವರೆ೦ದಂತೆ “ನಾನು ಬಡವಿ ಆತ ಬಡವ 
ಒಲವೆ ನಮ್ಮ ಬದುಕು.” ಲೋಕದ ದೃಷ್ಟಿಯಿಂದ ನಮ್ಮ ಬಿಡಾರ ಹೂಡಿಕೆ ಒಂದು 
ಕುದ್ರಾತಿಕ್ಷುದ್ರ ಘಟನೆ. ಆದರೆ ನಮಗೋ ? ಕಡಿಮೆ ಪಗಾರ ನೂರು ಆಸಕ್ತಿಗಳು. 
ಹೊಂದಿಸುವುದು ಹೇಗೆ ವೆಚ್ಚಪಟ್ಟಿಯನ್ನು? 
ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೆನು 
ಇನ್ನು ಉಸಿರಾಡಬಹುದೇ ? 
ಸೀರೆಯ೦ಗಡಿಯವನು ಕೈಮುಗಿದು ನಿಂತಿಹನು 
ಎಷ್ಟುಸಲ “ನಾಳೆ ನಾಳೆ ?” 
—ಕೆ. ಎಸ್‌. ನರಸಿಂಹಸ್ವಾಮಿ 
ಕಾಲೇಜಿನಲ್ಲಿಯ ವೃತ್ತಿವರಿಷ್ಠರು ಖಾಸಗಿ ಪಾಠ ಹೇಳಿ ಒಂದಿಷ್ಟು ಮೇಲುವರಿ 
ಹಣಗಳಿಸುವುದು-ಅದು ಕಾನೂನುಸಮ್ಮತವಲ್ಲವೆ೦ದು ತಿಳಿದಿದ್ದರೂ-ಮಾಮೂಲೀ 
ಕ್ರಮವಾಗಿತ್ತು. ಕಾನೂನು ಕತ್ತೆಯ ಒತ್ತ ತಪ್ಪಿಸುವ ಕರಾಮತ್ತು ಹಿಕ ಮತ್ತು ಈ 
ಬುದ್ದಿವ೦ತರಿಗೆ ಸಿದ್ಧಿಸಿದ್ದುವು. ಅಂದು ಕೂಡ ಇಂದಿನಂತೆಯೇ ಅತ್ಯಧಿಕ ಬೇಡಿಕೆ 
ಇದ್ದುದು ಇಂಗ್ಲಿಷ್‌ ಮತ್ತು ಗಣಿತ-ಭೌತ-ರಸಾಯನವಿಜ್ಞಾನಗಳಿಗೆ. ಏಕೆ ಗೊತ್ತೇ ? 
ಪಾಶ್ಚಾತ್ಯ ಸ್ವರ್ಗಕ್ಕೆ ಅಧಿಕ ಜ್ಞಾನ, ವಾಸ್ತವವಾಗಿ ಧನ ಸಂಪಾದನಾರ್ಥ ಯಾನಿಸಲು 
ಒದಗುವ ಏಕೈಕ ಪುಷ್ಪಕ ಇಂಗ್ಲಿಷ್‌. ಇನ್ನು ವೈದ್ಯಕೀಯ ಕುಬೇರ ಭ೦ಡಾರಗಳನ್ನು 
ತೆರೆಯಬಲ್ಲ ಕೀಲಿ ಗಣಿತ-ಭೌತ-ರಸಾಯನ ಸ೦ಯೋಜನೆ (PCM group). ಅಂದು 


೧೦೮ ಸಪ್ತಸಾಗರದಾಚೆಯೆಲ್ಲೋ . 


PCM ತೆಗೆದುಕೊ೦ಡವರು ಎಂಜಿನಿಯರಿಂಗ್‌, ವೈದ್ಯಕೀಯ, ಕೃಷಿವಿಜ್ಞಾನ ಮು೦ತಾದ 
ಸಮಸ್ತ ತಾಂತ್ರಿಕ ಅಧ್ಯಯನಗಳಿಗೂ ಪ್ರವೇಶ ಪಡೆಯಬಹುದಾಗಿತ್ತು. ಇಂದಿನ 
ಕಲ್ಪದ್ರುಮ ಗಣಕದ ಹೆಸರೇ ಕೇಳಿದ್ದಿಲ್ಲ. ಎಂದೇ 8೮% ಎಂದರೆ royal group, 
ತತ್ರಾಪಿ ಗಣಿತ ಅಧಿಕಾಧಿಕ 0೩1. ಆದ್ದರಿ೦ದ “ಗಣಿತ ಟ್ಯೂಶನ್‌ ತಕೋ, ರ್ಯಾಂಕ್‌ 
ಹೊಡೀ, ದಾಖಲಾಗು ತಾಂತ್ರಿಕ ಕಾಲೇಜ್‌, ಐಕ್ಯವಾಗು ಅಮೆರಿಕದಲ್ಲಿ !” ಇದೊಂದೇ 
ಜೀವನ ಸಾರ್ಥಕಯಂತ್ರ, ಅಂದಿನ ಬೀಜ ಮಂತ್ರ, ಮಿಕ್ಕುದೆಲ್ಲವೂ ಪಿಷ್ಟಪೇಷಣ 
ತ೦ತ್ರ. 

ಅದೇ ನಾಲ್ಕು ವರ್ಷಗಳ ಹಿಂದೆ, ೧೯೪೭, ದೇಶಕ್ಕೆ ಸ್ವಾತಂತ್ರ್ಯ ಪ್ರಾಪ್ತವಾದಾಗ 
ಯಶಸ್ಸಿನ ಅಮಲಿನಲ್ಲಿ, ಜನಾನುರಾಗದ ಕನಸಿನಲ್ಲಿ ಮತ್ತು ಸ್ವಘೋಷಿತ ಪ್ರವಾದಿತ್ವ 
ದಲ್ಲಿ ಜವಾಹರಲಾಲ್‌ ನೆಹ್ರೂ ಉದ್ದರಿಸುತ್ತಿದ್ದರು : “ನಮ್ಮ ಇಂದಿನ ದೇವಾಲಯ 
ಗಳ೦ದರೆ ಯಂತ್ರ ಸ್ಥಾವರಗಳು, ನೀರಾವರಿಯೋಜನೆಗಳು, ಗ ಕೇ೦ದ್ರಗಳು, 
ವಿಶ್ವವಿದ್ಯಾಲಯಗಳು, ಇತ್ಯಾದಿ.” 

ಯುವಮಂದಿ ಈ ನವ ಬೌದ್ದಿಕ ಕ್ರಾ೦ತಿಯತ್ತ ಮಿಗಿಲಾಗಿ ಸುವರ್ಣಧಾವಂತದತ್ತ 

gold rush) ಆಕರ್ಷಿತರಾದರು. "ತಂದೆ ತಾಯಿಯರು ತಮ್ಮ ಮುದ್ದು ಕಂದಮ್ಮಗಳ 
ನಾಳೆಗಳನ್ನು ರೂಪಿಸುವ ಸಲುವಾಗಿ ಇಂದೇ ಚಡಪಡಿಸತೊಡಗಿದರು. ತಮ್ಮ 
“ಕುವರ೦ ವ೦ಶಕೆ ಭೂಷಣ”'ನಿಗೆ ಗಣಿತಮತಿ ಇದೆಯೇ, ಅಥವಾ ಆತನ ಒಲವು ಬೇರೆ 
ವಿಷಯದತ್ತ ಮಾಲಿದೆಯೇ ಎಂಬುದು ಅವರಿಗೆ ಪ್ರಸ್ತುತವಾಗಲಿಲ್ಲ ; ಬದಲು, ಹೇಗೆ 
ಆತನಿಗೆ ಗಣಿತದ ಜೀವಸತ್ತೃ-ಚುಚ್ಚು ಮದ್ದು ಕುತ್ತಿ ಆತನನ್ನು ಎಂಜಿನಿಯರ್‌ 
ಅಥವಾ ವೈದ್ಯ ಆಗಿ ಟಂಕಿಸಬಹುದು ಎಂಬುದು ಪ್ರಸಕ್ತ ಚಿಂತನೆ ಆಯಿತು. ಇಂಥ 
ಹುಚ್ಚು ಮತ್ತು ಚುಚ್ಚು ಹವೆಯಲ್ಲಿ ಟ್ಯೂಶನ್‌ ಕಸಾಯಿಖಾನೆಗಳು (ಇವುಗಳಲ್ಲಿ 
ಶಿಕ್ಷಣ ಮೊದಲ ಬಲಿ) ವಿಜೃಂಭಿಸಿದುದು ಆಶ್ಚರ್ಯವೇನೂ ಅಲ್ಲ ಕಾಲೇಜಿಗೆ 
ದಾಖಲಾಗುವುದು ಹಾಜರಾತಿ ಗಿಟ್ಟಿಸಲು, ಖಾಸಗಿ ಪಾಠಕ್ಕೆ ಶರಣಾಗುವುದು ಪರೀಕ್ಷೆ 
ದಾಟಲು. 

ಮದುವೆಗೆ ಮೊದಲ ಎರಡು ವರ್ಷ (೧೯೪೯-೫೧) ನಾನು ಒ೦ಟಿಗನಾಗಿದ್ದಾಗ 
ಟ್ಯೂಶನ್‌-ಕೊಡುವ ಹಾಗೂ ಹಣ-ಗಳಿಸುವ ಆಮಿಷಕ್ಕೆ ಬಲಿ ಆಗಿದ್ದೆ : 

ಮನಸ್ಸಾಕ್ಸಿ : “ಇದು ಅನೀತಿ.” 

ಕುವೈಚಾರಿಕತೆ : “ಹಿರಿಯರ ಆದರ್ಶ ಮಿಗಿಲಾಗಿ ಬೋಧನೆ ಇದೆಯಲ್ಲ : ಮುಖ್ಯ 
ವೃತ್ತಿಗೆ ಊನ ಬಾರದಂತೆ ಬಿಡಿವೇಳೆಯಲ್ಲಿ ಮೇಲುಸ೦ಪಾದನೆ ತಪ್ಪಲ್ಲ.” 

ಮನಸ್ಸಾಕ್ಷಿ : “ಅವರಿವರ ನಂಬುಗೆಯ ಮಳಲ ರಾಶಿಯ ಮೇಲೆ ನೀನು ನಿನ್ನ ಬಾಳ 
ಮನೆಯ ಕಟ್ಟಲಿಹೆಯಾ ? ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ.” 

ಕುವೈಚಾರಿಕತೆ ತೆರೆದುಕೊ೦ಡಿತ್ತು ವಾಸ್ತವ ಕಠೋರತೆಗೆ, ಮನಸ್ಸಾಕ್ಸಿ ಜಿ೦ಜಿಸು 
ತ್ತಿತ್ತು ಶ್ರೀರಾಮನ ಆದರ್ಶವನ್ನು : ಧರ್ಮಸಮ್ಮತವಲ್ಲದ ಅರ್ಥ ಸ೦ಪಾದನೆ 


ಇದು ಬರಿ--ಬೆಳಗಲ್ಲೋ ಅಣ್ಣಾ ! ೧೦೯ 


ಅನರ್ಥಕಾರಿ. 

ಆಗ ಕುವೈಚಾರಿಕತೆ ಗೆದ್ದಿತು. ಮನಸ್ಸಾಕ್ಸಿ ಮ೦ದ್ರಸ್ಥಾಯಿಯಲ್ಲಿ ನಿಮ್ನ ನಾದದಲ್ಲಿ 
ತನ್ನ ಪ್ರತಿಭಟನೆಯನ್ನು ಮಿಡಿಯುತ್ತಲೇ ಇತ್ತು. 

ಮಾದಕ ಪಾನೀಯ ದೇಹಕ್ಕೆ ಮತ್ತು ಬರಿಸಿ ಮಿಥ್ಯಾ ಸ್ಪಾಸ್ಥ್ಯ ಭಾವವನ್ನು ಒದಗಿಸಿ 
ಅ೦ತಿಮವಾಗಿ ವ್ಯಕ್ತಿಯನ್ನು ಸರ್ವಾಪೋಶಿಸಿ ಸ೦ಹರಿಸುತ್ತದೆ. ಖಾಸಗಿ ಪಾಠ (ಧರ್ಮ 
ಸಮ್ಮತವಲ್ಲದ ಯಾವುದೇ ಗಳಿಕೆ) ಮನಸ್ಸಿಗೆ ವಿಷ ಊಡಿ ಕೃತಕ ಅಂತಸ್ತನ್ನು ಒದಗಿಸಿ 
ವ್ಯಕ್ತಿಯನ್ನು ಮಾತ್ರವಲ್ಲ ಆತನ ಸ೦ಸಾರವನ್ನೇ ಸ್ವಾಹಾಕರಿಸಿ ನಾಶಗೊಳಿಸುತ್ತದೆ. 
ಇಂಥ ಯೋಚನೆಗಳು ಅಂದು ನನಗೆ ಬಂದಿರಲಿಲ್ಲ, ಬಂದಿದ್ದರೂ ಕುವೈಚಾರಿಕತೆ 
ಇವನ್ನು ತಾರ್ಕಿಕವಾಗಿ ಬಲಿಹಾಕಿ ಬಿಡುತ್ತಿತ್ತು. 

ಮದುವೆಯಾಗಿ ಮನೆ ಹೂಡಿದಾಗ ಆರ್ಥಿಕ ಸ್ಥಿತಿ ಬಿಗಡಾಯಿಸಿತು : ತಿಂಗಳ 
ಕೊನೆಗೆ ಆಹಾರಕ್ಕೇ ಸಂಚಕಾರ ಬರುವಂಥ ಸ್ಥಿತಿ. ಸಾಲ ಮಾಡತಕ್ಕದ್ದಲ್ಲ, ತಂದೆ 
ಅಥವಾ ಮಾವನಿ೦ದ ಏನನ್ನೂ ತರ-/ಪಡೆಯ-ತಕ್ಕದ್ದಲ್ಲ ; ಅನ್ಯ ಸ೦ಪಾದನೆ ಇಲ್ಲ. 
ಮುಂದೇನು ! ಈ ವೇಳೆಗೆ ಖಾಸಗಿ ಪಾಠದ ಅಮಲು ತಲೆಗೇರಿತ್ತು. 

ಶ್ರೀಮಂತ ಪುತ್ರ ಬಂದ. ಪ್ರತಿ ಮುಂಜಾನೆ ೭ರಿಂದ ೮ರ ತನಕ ಮನೆಯಲ್ಲೇ 
ಪಾಠ. ಅಪ್ಪನೇ ಕಾರಿನಲ್ಲಿ ಈ ಭಾವೀ ಎ೦ಜಿನಿಯರನನ್ನು ನನ್ನ ಮನೆಗೆ ತ೦ದುಜಿಟ್ಟು 
ಪಾಠಾನಂತರ ಕರೆದುಕೊಂಡು ಹೋಗುತ್ತಿದ್ದ. ಆ ಠೀವಿ, ಠೇಂಕಾರ ನನ್ನ ಆತ್ಮ 
ಪುತ್ಯಯಕ್ಕೆ ಸವಾಲಾಗಿದ್ದುವು. ಆದರೆ ನಾನು ಬಡವ, ಆತ ದುಡ್ಡಿನ ಗಡವ. 

ಒ೦ದು ತಿ೦ಗಳು ಸ೦ದಿತು. ಪಾಠ ಶುಲ್ಕ ಅ೦ದಿನ ನನ್ನ ಸ೦ಬಳದ ಶೇಕಡಾ ೬೦ 
ರಷ್ಟಿತ್ತು ದೊಡ್ಡ ಮೊತ್ತ, ಹಿರಿ ನಿರೀಕ್ಷೆ : ಬರುವನು ನಾಳೆ, ತರುವನು ಥೈಲಿ, ಮಡದಿಗೆ 
ಹೊಸ ಸೀರೆ, ಮನೆಗೆ ಪರಿಕರ, ನನಗೆ ಸುರಾಲು . . . 

ಬಂದರು ತಂದೆ, ಮಗ. ಈ ಮಗರಾಯ ಶತದಡ್ಡ, ಬರಿಬೊಡ್ಡ, ಲೆಕ್ಕದ ಗಂಧವೂ 
ಸೋ೦ಕದ ಹಿರಿಗುಡ್ಡ. ಅಪ್ಪ (ಥೈಲಿ) : “ಮೇಷ್ಟಾ ! ನೀನು ನನ್ನ ಮಗನಿಗೆ ಗಣಿತದಲ್ಲಿ 
ರ್ಯಾಂಕ್‌ ಬರುವಂತೆ ಪರೀಕ್ಷೆಗೆ ಅವಶ್ಯವಾದಷ್ಟನ್ನು ಮಾತ್ರ ಬೋಧಿಸಬೇಕು. ಪುರಾಣ 
ಪ್ರವಚನ ಬೇಕಾಗಿಲ್ಲ.” 

“ಹೇಗೆ ಪಾಠ ಮಾಡಬೇಕು ಎ೦ಬುದು ನನ್ನ ಇಷ್ಟ,” ನನ್ನ ಏರುದನಿಯ ಪ್ರತಿಭಟನೆ. 
(ಅಂದ ಹಾಗೆ "ಮೇಷ್ಟ್ರು' 'ಪದದಲ್ಲಿಯ "ರು' ಗೌರವಸೂಚಕವೆಂದು ಭಾವಿಸುವ 
ದುರಹಂಕಾರಿಗಳು ಈ ಪದವನ್ನು "'ಮೇಷ್ಟು೨ಮೇಷ್ಞಾ' ಎ೦ದು ವಿರೂಪಗೊಳಿಸಿ 
ದ್ದಾರೆ.) 

“ದುಡ್ಡು ಕೊಡುವಾತನ ಇಚ್ಛೆಗೆ ಅನುಸಾರ ನೀನು ಹಾಡಬೇಕು.” 

“ತೊಲಗಿ ಇಲ್ಲಿಂದ. ನಿಮ್ಮ ಪಾಪಕಲುಷಿತ ಕುರೂಪಿ ಹಣಕ್ಕೆ ಧಿಕ್ಕಾರ.” 

ಅವರು ಹೋದರು. ನಶ್ಚರ ಕಾ೦ಚನ ತೊಳೆದೇ ಹೋಯಿತು--ಮನಸ್ಸಾಕ್ಬಿ ಪೂರ್ಣ 
ನಿರ್ಮಲವಾಯಿತು. ನಾನು ಎಂದೆಂದೂ ಖಾಸಗಿ ಪಾಠದಿಂದ ಹಣಗಳಿಸತಕ್ಕದ್ದಲ್ಲ, 


೧೧೦ ಸಪ್ತಸಾಗರದಾಚೆಯೆಲ್ಲೋ . . . 


ಧರ್ಮಸಮ್ಮತವಲ್ಲದ ಧನಸಂಪಾದನೆ ಮಾಡತಕ್ಕದ್ದಲ್ಲ ಎ೦ಬ ಅರಿವು ಮಿನುಗಿತು. 

ಅದೇ ವೇಳೆಗೆ ಮೂರು ವಿಸ್ಮಯಗಳು ಅಥವಾ ಆಕಸ್ಮಿಕಗಳು ಬೆನ್ಸಾಲಿನಲ್ಲಿ 
ಸ೦ಭವಿಸಿ ನನ್ನ ಬದುಕಿಗೆ ನವಪಥಸ೦ಚಲನೆ ನೀಡಿದುವು : ಒ೦ದು, ನನ್ನ ಎರಡು 
ಕಥಾಸಂಕಲನಗಳು ತೀರ ಅನಿರೀಕ್ಷಿತವಾಗಿ ಮತ್ತು ಅಯಾಚಿತವಾಗಿ ಮದ್ರಾಸು 
ಸರ್ಕಾರದ ಎಸ್‌ಎಸ್‌ಎಲ್‌ಸಿ ತರಗತಿಗೆ ಉಪಪಠ್ಯಪುಸ್ತಕಗಳಾಗಿ (ನಾಲ್ಕು ವರ್ಷ 
ಪರ್ಯಂತ) ಆಯ್ಕೆ ಆದುವು. ಅರ್ಥ : ನನಗೆ ಅಗತ್ಯವಾಗಿದ್ದ ಅರ್ಥ ಲಾಭವಾಯಿತು. 
ಎರಡು, ಮದ್ರಾಸು ವಿಶ್ವವಿದ್ಯಾಲಯ ಕನ್ನಡದಲ್ಲಿ ಖಗೋಳವಿಜ್ಞಾನ ಗ್ರಂಥ ರಚನೆಯ 
ಸ್ಪರ್ಧೆ ಘೋಷಿಸಿತು. ಇದಕ್ಕಿಂತ ಪ್ರಿಯವಾದ ಸವಾಲು ಎದುರಾಗುವುದುಂಟೇ ? ಈ 
ಜ್ಞಾನ ಹಾಗೂ ಖಗೋಳಯಾನದಲ್ಲಿ ನಾನು ಪೂರ್ಣಲೀನನಾದೆ. (ಸ್ಪರ್ಧೆಯಲ್ಲಿ ನಾನು 
ಗೆಲ್ಲಲಿಲ್ಲವೆ೦ಬ ಸ೦ಗತಿ ಗೌಣ. ಆಗ ಕಡಿದ ಹೊಸ ಜಾಡು, ಲಭಿಸಿದ ಆನ೦ದ, 
ಗಳಿಸಿದ ಆತ್ಮ ಭರವಸೆ ಎಲ್ಲವೂ ಅಮೂಲ್ಯ. ನನಗೆ ಗುರುಗಳಾಗಿರಬಹುದಾಗಿದ್ದ 
ಜ್ಞಾನವಯೋವೃದ್ಧ ಹಿರಿಯ ವಿಜ್ಞಾನ ಲೇಖಕ ಕೋಟ ಲಕ್ಷ್ಮೀನಾರಾಯಣ ಕಾರಂತರಿಗೆ 
—ಶಿವರಾಮಕಾರಂತರ ಅಣ್ಣ--ಆ ಬಹುಮಾನಪ್ರದಾನವಾದದ್ದು ಅರ್ಹತೆಗೆ ಮತ್ತು 
ಪಕ್ವತೆಗೆ ಸಂದ ಯೋಗ್ಯ ಪುರಸ್ಕಾರ.) ಮೂರು, ಕೇ೦ದ್ರ ಸರ್ಕಾರದ ರಕ್ಷಣಾ 
ಸಚಿವಾಲಯ ಆಗ ದೇಶಾದ್ಯಂತ ಎನ್‌ಸಿಸಿಯನ್ನು ವಿಸ್ತರಿಸುತ್ತಿತ್ತು. ನಮ್ಮ ಕಾಲೇಜಿ 
ನಲ್ಲಿ ಪ್ರಾರಂಭವಾಗಲಿದ್ದ ಎನ್‌ಸಿಸಿ ದಳದ ಅಧಿಕಾರಿಯಾಗಿ ನನ್ನನ್ನು ಆಯ್ಕೆ ಮಾಡಿ 
ದರು. ಆ ಪ್ರಯುಕ್ತ ೧೯೫೨ರ ಬೇಸಗೆಯಲ್ಲಿ ಮೂರು ತಿಂಗಳು ಮದ್ರಾಸ್‌ ರೆಜಿ 
ಮೆಂಟಲ್‌ ಸೆಂಟರ್‌, ವೆಲ್ಲಿಂಗ್ಟನ್‌, ನೀಲಗಿರಿಯಲ್ಲಿ ಕಠಿಣ ಸೇನಾಶಿಕ್ಷಣ ಪಡೆದೆ. 
ಜೊತೆಗೆ ಗೌರವ ಸಂಭಾವನೆ ಕೂಡ ದೊರೆಯಿತು. 

ಇ೦ದು, ೧೯೯೯, ಹಿನ್ನೋಟ ಬೀರಿ ಕ್ರೋಡೀಕರಿಸುವುದಾದರೆ-- 

ಒ೦ದನೆಯ ಆಕಸ್ಮಿಕ ನಮ್ಮ ಬದುಕು ಜಟಕಾಬಂಡಿ ಸಲೀಸಾಗಿ ಉರುಳಲು 
ಸಾಕಷ್ಟು ಆರ್ಥಿಕ ಹೆರೆಯೆಣ್ಣೆ (lubricant) ಒದಗಿಸಿತು ; ಎರಡನೆಯದು, ನನ್ನ ಜ್ಞಾನ 
ಮತ್ತು ಆಸಕ್ತಿ ಕ್ಷಿತಿಜವನ್ನು ಅತಿಶಯವಾಗಿ ವಿಸ್ತರಿಸಿತು ; ಮತ್ತು ಕನ್ನಡದಲ್ಲಿ ವಿಜ್ಞಾನ 
ಗ್ರಂಥ ರಚನೆಯ ಕೌಶಲ ಕಲಿಯಲು ಸಹಾಯಕವಾಯಿತು ; ಮೂರನೆಯ ಆಕಸ್ಮಿಕ, 
ನನ್ನ ವ್ಯಕ್ತಿತ್ವದ ಸಾಮರ್ಥ್ಯ ದೌರ್ಬಲ್ಯ ಅರಿತು ಅವನ್ನು ಪ್ರಾಯೋಗಿಕ ಪರೀಕ್ಷೆಗೆ 
ಒಳಪಡಿಸಿ ನವಸಾಹಸ ಪ್ರವರ್ತನೆಗೆ ವೇದಿಕೆ ಒದಗಿಸಿತು. (ಈ ಸಾಹಸಗಳ ಬಗೆಗಿನ 
ವಿವರಗಳನ್ನು “ಎನ್‌ಸಿಸಿ ದಿನಗಳು' ಮತ್ತು "ಸವಾಲನ್ನು ಎದುರಿಸುವ ಛಲ' ಪುಸ್ತಕ 
ಗಳಲ್ಲಿ ನೋಡಬಹುದು.) 

ಸೂತ್ರ ರೂಪದಲ್ಲಿ : ಜ್ಞಾನೈಕನಿಷ್ಠೆ, ಕರ್ತವ್ಯಮಗ್ನತೆ, ಸ್ಥಾ ್ವರ್ಥರಾಹಿತ್ಯ ಮತ್ತು ನೈತಿಕ 
ಪಾರಿಶುದ್ಹ್ಯ ಸ೦ಗಳಿಸಿದಲ್ಲಿ ಅಸಾಧ್ಯ ಪದಕ್ಕೆ ಅಸ್ತಿತ್ವವಿಲ್ಲ. 

ಧರಣೀಶ೦ ಧುರಧೀರನಾಗೆ ಧನಮುಳ್ಳ೦ ತ್ಯಾಗಿಯಾಗಲ್‌ ಕವೀ 
ಶ್ಚರ ಸ೦ಗೀತದಿ ಜಾಣವಾಗೆ ಸುಕಲಾ ಪ್ರೌಢ೦ಗಿರಲ್‌ ಪ್ರೌಢೆವೆಣ್‌ 


ಇದು ಬರಿ--ಬೆಳಗಲ್ಲೋ ಅಣ್ಣಾ ! ಟೀ 


ಬರೆವ೦ ಧಾರ್ಮಿಕನಾಗೆ ಮಂತ್ರಿ ಚತುರೋಪಾಯಂಗಳಂ ಬಲ್ಲೊಡ೦ 
ದೊರೆವೋಲ್‌ ಚಿನ್ನಕೆ ಸೌರಭಂ ಹರಹರಾ ಶ್ರೀ ಚೆನ್ನಸೋಮೇಶ್ವರಾ 
ಈ ಸುದೀರ್ಫಾವಧಿಯಲ್ಲಿ ನಮ್ಮ ಮಕ್ಕಳೂ ಅಶೋಕ (೧೯೫೨), ಆನ೦ದ (೧೯೫೭) 
ಮತ್ತು ಅನಂತ (೧೯೫೯)--ನಾವೂ ಬೆಳೆದಿದ್ದೇವೆ. ಬದುಕು ನನಗೆ ಕಲಿಸಿರುವ ನಾಲ್ಕು 
ಮೂಲಭೂತ ಪಾಠಗಳನ್ನು ಇಲ್ಲಿ ಉಲ್ಲೇಖಿಸಬೇಕು : 

* ಮಕ್ಕಳು ಕಾರ್ಯಾನೆಯಿ೦ದ ಏಕಸ್ವ ಬೊಹರು ಸಹಿತ ಹೊರಬರುವ ಸಿದ್ಧ 
ಪದಾರ್ಥಗಳಲ್ಲ, ಬದಲು, ವಿವಿಧ ಸಾಧ್ಯತೆ ಆಶಯ ಮತ್ತು ರಾಗಭಾವಯುಕ್ತ 
ಜೀವಂತ ವ್ಯಕ್ತಿಗಳು. 

* ತಂದೆತಾಯಿಯರ ವರ್ತನೆ (ಬೋಧನೆ ಅಲ್ಲ), ಆಚರಣೆ (ಮಂತ್ರ ಅಲ್ಲ) 
ಮತ್ತು ಅನುಷ್ಠಾನ (ವಿಧಿ ನಿಷೇಧ ಅಲ್ಲ) ಮಕ್ಕಳನ್ನು ಅತಿ ಸೂಕ್ಷ್ಮವಾಗಿ, 
ಆದರೆ ಅಷ್ಟೇ ಖಚಿತವಾಗಿ, ಪ್ರಭಾವಿಸುತ್ತವೆ. ಆದ್ದರಿ೦ದ ನನ್ನ ಕುಮಾರ 
ಕಂಠೀರವ ಮುಂದೆ ನರಶಾರ್ದೂಲನಾಗಬೇಕೆ೦ದು ನಾನು ಬಯಸುವುದಾದರೆ 
ನಾನು ಕನಿಷ್ಠ ಪಕ್ಸ ನರಶೃಗಾಲವಾದರೂ ಆಗಿರಬಾರದು. 

* ಸಾಹಸಪ್ರಿಯತೆಯೂ ಕಡ್ಡಾಯತನದ ಎದುರು ಅಸಹಿಷ್ಣತಾಪ್ರದರ್ಶನವೂ 
ಮಗುವಿನ ಸಹಜ ಗುಣಗಳು. ಈ ಸೂಕ್ಷ್ಮ ಗ್ರಹಿಸಿ ತದನುಸಾರ ಹಿರಿಯರು 
ಅವರಿಗೆ ಮಾರ್ಗದರ್ಶಕರಾಗಬೇಕು. 

* ಮಕ್ಕಳು ಹುಟ್ಟಾ ಪ್ರಾಮಾಣಿಕರು. ತ್ರಿ-ಅಸಾ೦ಗತ್ಯ (ನಡೆ ನುಡಿ ಬಗೆಗಳಲ್ಲಿ 
ಸಾಮರಸ್ಯವಿರದ ಸ್ಥಿತಿ) ಮಕ್ಕಳಿಗೆ ಗು ಆದರೆ ಅವು ತಂದೆ 
ತಾಯಿಯರನ್ನು ಅನುಕರಿಸಿ, ಅನುಸರಿಸಿ, ಮುಂದೆ ಅವರ ರೂಪಾಂತರಿತ 
ಪ್ರತಿಬಿಂಬಗಳಾಗುವುದರಿಂದ ಈ ಹಿರಿಯರು ಸದಾ ನೇರ ನಡೆ ನುಡಿ 
ಬಗೆಗಳನ್ನು ಜೀವನಧರ್ಮವಾಗಿ ಅನುಷ್ಕಾನಿಸಬೇಕು : “ನಡೆ ಚೆನ್ನ, ನುಡಿ ಚೆನ್ನ, 
ಎಲ್ಲಿ ನೋಡಿದರಲ್ಲಿ ಚೆನ್ನ” (ಬಸವಣ್ಣ). ಮನೆ ಮಾಡದ್ದನ್ನು ಶಾಲೆ ಕಲಿಸದು, 
ಸಮಾಜ ಎಂದೂ ಬೋಧಿಸದು. 

ಹಳೆಯ ಯಾವುದೋ ಕಡತದಲ್ಲಿ ಅಕಸ್ಮಾತ್ತಾಗಿ ಕಣ್ಣಿಗೆ ಬಿದ್ದ “ Levenson’s 

Ten Commandments to parents : Thou shalt perform active roles in thy 
child’s life” ಏನು ಹೇಳುತ್ತ ದೆ ನೋಡಿ-- 

ನಿಮ್ಮ ಮಗುವಿನ ಪುರೋಭಿವೃದ್ಧಿ ಸಲುವಾಗಿ ನೀವು ನಿರ್ವಹಿಸಲೇಬೇಕಾದ ಹತ್ತು 

ye ಪಾತ್ರಗಳು : 


* ಬಿಡತಕ್ಕದ್ದ ಿಲ್ಲ--ಮಗುವನ್ನು ಮನೆಯೊಳಗೂ ಹೊರಗೂ ನಿಮ್ಮ ರಕ್ಷಿತ 
ವಲಯದಿಂದಾಚೆಗೆ 


ಒದಗಿಸತಕ್ಕದ್ದಲ್ಲ- ಮಗುವಿಗೆ ಅನಗತ್ಯ ಸೌಕರ್ಯ ಗಳನ್ನು ಮತ್ತು ವಿಲಾಸ 
ಸಾಮಗ್ರಿಗಳನ್ನು 


೧೧೨ 


ಸಪ್ತಸಾಗರದಾಚೆಯೆಲ್ಲೋ . . . 


ಕಡೆಗಣಿಸತಕ್ಕದ್ದಲ್ಲ- ಕರುಣೆ ಎ೦ಬ ತಪ್ಪು ಕಲ್ಪನೆಯ ಕಾರಣವಾಗಿ ನಿಮ್ಮ 
ಮಗುವಿನ ಲೋಪದೋಷಗಳನ್ನು 

ಬಾಳತಕ್ಕದ್ದಲ್ಲ--ಇಬ್ಬ೦ದಿ ಬದುಕನ್ನು ; ಏಕೆಂದರೆ ಮಗು ನಿಮ್ಮ ಪ್ರತಿಬಿಂಬ 
ಕೊಡತಕ್ಕದ್ದಲ್ಲ--ದೇಶಸೇವೆಯ ಹೊರತು ಬೇರೆ ಯಾವ ಕಾರಣಕ್ಕೂ ಮಗು 
ವಿಗೆ ಶಸ್ತ್ರಾಸ್ತ್ರಗಳನ್ನು 

ರೂಪಿಸತಕ್ಕದ್ದು--ಮನೆಯನ್ನು ಪ್ರೀತಿವಿಶ್ವಾಸಗಳ ಆಲಯವಾಗಿ 
ಗೌರವಿಸತಕ್ಕದ್ದು--ಮಗುವಿನ ಗುರುಗಳನ್ನು, ಮತ್ತು ವಿಧಿಸತಕ್ಕದ್ದು 
ಮಗುವೂ ತದನುಸಾರ ವರ್ತಿಸಬೇಕೆಂದು 

ಬೋಧಿಸತಕ್ಕದ್ದು--ಮಗುವಿಗೆ ಕಾನೂನಿನ ಬಗ್ಗೆ ಗೌರವ, ಮತ್ತು ದೂರ- 
ವಿರಿಸತಕ್ಕದ್ದು ಮಗುವನ್ನು ಆ ಗೌರವವಿರದವರ ಸ೦ಗದಿ೦ದ 
ಕಾಪಾಡತಕ್ಕದ್ದು--ಮಗುವಿನ ಶೀಲವನ್ನು ಹದಿಹರೆಯದ ಅತಿರೇಕಗಳಿ೦ದ 
ಪಾಲಿಸತಕ್ಕದ್ದು--ಮಗಳ ಉಡುಪಿನಲ್ಲಿ. ಮರ್ಯಾದೆ, ಮಗನದರಲ್ಲಿ 
ಗಾ೦ಭೀರ್ಯ 


* ೫ % ೫ 


“ಊಟಕ್ಕೆ ಸಿದ್ದವಾಗಿದೆ. ಆನಂದ ಬಂದು ಕಾಯುತ್ತಿದ್ದಾನೆ” ಎಂದು ಜಯಶ್ರೀ 
ಹೇಳಿದಾಗ ನಾನು ಹಗಲುಗನಸಿನಿಂದ ಹೊರಬಂದೆ. 


೮. ಮುಷ್ಟಿಯಲ್ಲಿ ಆಕಾಶ 


ಈಸಾಯಿ ಚಿ೦ತನದ ಕ್ರಿಸ್ತ ಸಾಧನೆಯ 

ಸಕಲ ಸತ್ತ್ಯಸಾರಾ 

ಎಕ್ಟಿನಾಸ [Thomas Aquinas] ಐವತ್ತು ಸಂಪುಟದಿ 
ಬರೆದೇ ಬರೆದ ಪೂರಾ 


ಆ ಗ್ರಂಥದಂಥ ಘನಕೃತಿಯೆ ಇಲ್ಲ 
ಆ ಧರ್ಮತತ್ತ ತಿಳಿಸೆ 
ಆದರೂನು ಆ ಗ್ರ೦ಥಕಾರನಿಗೆ 
ಆಗಿಲ್ಲ ತೃಪ್ತಿಗಳಿಸೆ 

ಸಾಯುವಾಗ ಶಿಷ್ಕರಿಗೆ ಅ೦ದ 

ಆಗಿಲ್ಲ ಹೇಳಲೆನಗೆ 

ಹೇಳಬೇಕು ಅನಿಸಿದ್ದು ಸತ್ಯ 

ಬರೆದದ್ದು ಕಚಡ ಕೊನೆಗೆ 


ಮುಷ್ಟಿಯಲ್ಲಿ ಆಕಾಶ (೩ 


ಮುಷ್ಟಿಯಲ್ಲಿ ಆಕಾಶ ಹಿಡಿದು 

ಇಡಲೆ೦ದು ನಾನು ಹೊರಟೆ 

ತೆರೆದೇನೆ ಬಿತ್ತು ಎಲ್ಲ ಐವತ್ತು 

ಸ೦ಪುಟಾ ಬಿಕ್ಕೆಗರಟೆ ದಿ. ಜಿ. ಭಟ್ಟ 


ಮು೦ದಿನ ಮೂರು ದಿನ ನಾನು ನಿರ೦ತರ ಚಿ೦ತನೆ ಮತ್ತು ಅಧ್ಯಯನ ನಡೆಸಿ 
ಒಂದು ಪ್ರಶ್ನಾಮಾಲಿಕೆ ತಯಾರಿಸಿದೆ--ಚ೦ದ್ರಶೇಖರರ ಜೀವನ ಮತ್ತು ದರ್ಶನ 
ಪ್ರಧಾನ ವಸ್ತು, ವಿಜ್ಞಾನದ ಇತರ ಸಂಗತ ವಿವರಗಳು ಆನುಷಂಗಿಕ ಆಗಿರುವಂತೆ : 


The Questionnaire 


1. Professor Kameshwar C. Wali writes in Chandra : “The simple 
15 the seal of the true, And beauty is the splendor of truth. With the 
above, Chandra concluded his Nobel lecture on 8 December 1983 
. . . In your lecture “Shakespeare, Newton, and Beethoven, or 
Patterns of Creativity” (delivered on 22 April 1975) you had made 
a reference to the same ‘mottos’ and added “This ‘shuddering 
before the beautiful,’ this incredible fact that a discovery motivated 
by a search of the beautiful in mathematics should find its exact 
replica in Nature, persuades me to say that beauty is that to which 
the human mind responds at its deepest and most profound.” 

1 request you to expand the concepts “the simple” in relation to 
“simplicity,” “the true” to “truth,” and “the beautiful” to “beauty,” 
and finally to explain the interrelationship between truth (satyam), 
peace (sivam) and beauty (sundaram). Where does the concept 
Easwaram, or Saswatam fit into this mosaic of great ideas ? 

2. Creativity, as inferred from your lecture “Patterns of Crea- 
tivity,” 15 what an inspired soul, “scaling the very summits of human 
achievement” in its own way, sees from those “rarified heights,” 
and describes in joy transcendental. It appears as though, ‘“mecha- 
nicalness” and “creativity” are interrelated concepts, the former 
comprising mainly grammar (nritta) and the latter content (n ritya). 
Mechanicalness is the launching pad for creativity to soar to ethe- 


real heights of beauty. Poincare raises the question “... Whatis 
mathematical creation 7” and answers it thus : “ . , , To create 
consists precisely . , . in making those [combinations] which are 


useful and which are a smal] minority. Invention is discernment, 
choice.” f 


೧೧೪ ಸಪ್ತಸಾಗರದಾಚೆಯೆಲ್ಲೋ . . . 


The theoretical derivation of Chandrasekhar Limit leading to its 
observational confirmation later, provides an excellent example for 
Poincare’s “mathematical creation.” 1 request you:to expand the 
concepts “mechanicalness” and “creativity” in relation to “beauty.” 


3. It1s often said that philosophy is the mother of sciences. T have 
heard ‘knowledgeable’ people explaining how the Jewish philo- 
sophy, that had been imparted to the young Einstein, had subcon- 
sciously played a role in influencing his thoughts towards a unified 
theory. Now, Sir, I would like to have your comments on the role 
the Indian advaita philosophy would have played in your scientific 
pursuits. One gets a strong feeling that in your rejection of the 
permanence of the White Dwarf model of the universe, the advaita 
philosophy, perhaps, might have had its say, imperceptibly though. 
Since it is impossible to expose a young Einstein or Chandrasekhar 
to different types of philosophy and watch the evolution of their 
scientific personalities, your observation on this topic would be 
most appropriate. 


4. "“10 say religion could save a person doesn’t help me because 
Idon’t have the faith,” Chandra (page 305). Einstein speaks of three 
types of religious feeling : fear-based, moralitybased, and cosmic. 
The former two have led to the ‘creation’ of appropriate Gods, 
prophets, religions, rituals and so on. Not so with the last one. 
Einstein asks “How can cosmic religious feeling be communicated 
from one person to another, if it can give rise to no definite notion 
of a God and no theology ? In my view, 1! 15 the most important 
function of art and science to awaken this feeling and keep it alive 
in those who are receptive to it.” (Quoted from Einstein Lived Here, 
Abraham Pais, page 120.) In your lecture “The Pursuit of Science: 
Its Motivations” you quote the experience of Dirac and say “Dirac’s 
recollection, that the ideas underlying his work on Poisson brackets 
and his relativistic wave equation of the electron came to him ‘out 
of the blue,’ is an example of what is apparently not a unique pheno- 
menon : those who have made great discoveries seem to remember . 
and cherish the occasions on which they made them.” In the light 
of the above statements, please, let me know more about your 
‘religious feelings,’ sources of inspiration, any Eureka-like revela- 


ಮುಷ್ಟಿಯಲ್ಲಿ ಆಕಾಶ ೧೫ 


tion, and your “principal goal. . . .'' which is the “quest after 
perspectives ....”(Chandra, Page 27). 


5. ""... whether there is any similarity in the motivations of artists 
and scientists in their quest for beauty.” In your lectures “Patterns 
of Creativity” and “The Series Paintings of Claude Monet” one 
perceives a scientist probing into the inner recesses of the minds of 
four geniuses. I had a similar experience while studying the two 
modern Kannada epics Sri Ramayana Darsanam by K. V. Puttappa 
(Kuvempu) and Mankutimmana Kagga by D. V. Gundappa (DVG). 
These eminent poets, both of the present century, had no special (1 
mean, technical) exposure to modern science. Yet the modern 
scientific concepts occurring in their works as metaphors are ama- 
zing. These metaphors lend charm and elegance to the epics. I had 
invited the attention of the poets to this fact. Kuvempu said he had 
read popular science works by Jeans, Eddington and so on. DVG 
was more specific in his explanation : “T haven't crossed even the 
Matriculation barrier. However, when you say that at the level of 
metaphors, one is able to discern parallels between my thoughts and 
modern scientific concepts, I feel reassured about my perception of 
truth.” He added how the seekers of knowledge in their upward 
march on their chosen paths saw glimpses of the landscape of truth 
gradually unfolding in front of them and tried to paint them as best 
as they could through appropriate media suited to their genus. Itis 
possible that along common border areas. two different creative 
explorers see the same portion of the landscape and describe it in 
their media. Thus a literary work suggesting scientific concepts, 
and vice versa, are quite logical. Could it be that your own search 
for “any similarity” between “the very summits of human achieve- 
ment” be yet another illustraion of DVG’s explanation ? With your 
interest in and insight into Karnatak and Western classical music, 
could you see any similarity between, say, Tyagaraja and Beetho- 
ven? This isa virgin field with immense potentialities. Thus, further 


elucidation and guidance from you would be of great help to future 
studies. 


6. Every human being is surrounded by three man-generated 
forces, individually as well as societally. They can be broadly 


೧೧೬ ಸಪ್ತಸಾಗರದಾಚೆಯೆಲ್ಲೋ . . , 


grouped under ‘religion,’ ‘authority,’ and ‘science.’ The interac- 
tion between the human intellect and the unknown gives rise to the 
first, the fellow human beings the second, and the physical universe 
the third. As such the first two—religion and authority—are 
subjective, while the third is objective. Thus even atthe origin there 
appears a ‘conflict’ of interests between science and the other two 
forces. Science, we are told, is built on three axioms : 


(1) There is order in the universe. 


(11) The human mind has the capacity to grasp, understand, 
interpret and communicate this order. 


(111) “Subtle is the Lord, but malicious He is not” (Einstein). 


Science by its very nature ‘dictates’ a certain method for investi- 
gating nature. This 1s the ‘scientific method.’ When one is involved 
intensely in the scientific method the state of one’s mind is called 
the ‘scientific temper.’ Scientific method can be applied with ad- 
vantage to all the various kinds of problems that confront us, and 
as such, the attainment of scientific temper can be set as a universal 
goal—sthitaprajnatwa. Sir, the foregoing statement gives a gist of 
what we have been teaching in the college classes on ‘scientific 
temper.’ Your critical comments on it will go along way in eluci- 
dating the entire topic. 


7. Wali quotes Bohr in Chandra (page 147) “It is a great pity 
that human beings cannot find all their satisfaction in scientific 
contemplativeness.” Whether in science or in other forms of human 
endeavour, the ‘possessed’ always feel so : the mythological figures 
Valmiki or Karna, and the historical characters Archimedes or 
Panini, but illustrate this point. Nevertheless, in the blossoming of 
a dominant character in the personality of an individual, the sup- 
porting roles played by recessive characters cannot be under- 
estimated. Sir ! How far music and other forms of fine arts, your 
own chosen hobbies, and interaction with friends and strangers On 
non-scientific matters have helped you in your scientific pursuits 7 

8. Though ancient Indian seers have extolled the virtues of 
pursuit of knowledge for its own sake, selfless service for the joy 
it provides, a life motivated by high thinking and simple living and 


ಮುಷ್ಟಿಯಲ್ಲಿ ಆಕಾಶ ೧೧೭ 


compassion for all, one does not see them in action in modern India. 
Talent 1s just not recognized. Raw passions are on the rise. Poten- 
tially one of the richest countries, endowed with a living civilization 
extending to the past several millennia, India at the present juncture, 
seems to be on a wrong course. Viewing from your position, in 
height as well as distance, what are your observations on India’s 
current state and future possibilities 7 


9. “Science and Tradition”—TIt is said that IQ-wise Archimedes, 
Newton, Gauss and Einstein belong to one category, and that if they 
are made to sit for a dialogue on scientific matters they will be 
perfectly at ease in understanding each other. This point is made 
out to stress the role tradition plays in the formation of scientific 
concepts. 1 have read an illuminating article on “Science and 
Tradition” by Heisenberg. Could you please develop this point with 
special reference to your epoch-making discovery, the Chandra- 
sekhar Limit? Suppose you had been born into a different tradition 
and environment, at the same time as now, as also at an earlier 
period, would you have still discovered it ? 


10. Pardon me for the slight autobiographical digression. I taught 
mathematical astronomy to the undergraduate classes. Out of curio- 
sity and interest I read astrophysics at the conceptual level (or 
descriptive stage) as explained in articles in the Scientific American, 
books by Gamow, Asimov, Sagan, Penrose and others. To be 
specific, I have no mathematical introduction to astrophysics. Yet, 
Iamstriving my best atthe popular science level in Kannada. Youn g 
talents in their formative years get greatly interested and involved 
in astrophysics. Here are a few questions they have been asking me. 
I am unable to clarify the issues. Nor sitting at Mysore do 1 get 
proper reference material. (i) Current thinkin 8 or conjecture regard- 
ing thé birth and evolution of the universe covers the period Big 
Bang to Big Crunch. Pre-Big Bang and Post-Big Crunch ? (ii) Any 
observational, indirect though, evidence for the existence of Black 
Holes ? (iii) Frontier (or cutting edge) of research today in astro- 
physics. (iv) How did the earth (and in general, planets) get/ 
manufacture the complex chemical elements which the stars. such 
as the sun, do not have or cannot ‘cook’ ? (wv) Possibility of 


೧೧೮ ಸಪ್ತಸಾಗರದಾಚೆಯೆಲ್ಲೋ . . . 


extraterrestrial civilizations. 


( 11. 1 obtained my Mathematics MA degree from the University 
of Madras in 1947, taught mathematics to undergraduate classes, 
1947-69, and later worked as Science Editor, Kannada Encyclo- 
paedia, University of Mysore till I retired at 60 in 1986. During my 
student days, 1931-47, teachers used to motivate us towards the 
topics, first by tracing the evolution of the concepts. For example 
Calculus was just not dy/dx or irigonometry sinx, but were the very 
extensions of human ingenuity invented to tide over immediate 
hurdles faced in the then existing mathematics. Thus Newton, 
Leibniz, Euler, Ramanujan and a galaxy of mathematical geniuses 
became very relevant to us. If they could, why not we, “standing 
on the shoulders of giants peep a little farther than others and see 
better vistas 7” Teachers of my generation who practised this art in 
our professional careers felt, gradually though, we were out of step 
with current modes of teaching. Form, rather than content, and 
information rather than knowledge, seemed to call the tune. The 
earlier ‘outmoded’ concept of motivation was simply not legal 
tender in the changed scene. New motivation, if any, was to prepare 
the student to succeed in his life via scoring grades in the examri- 
nations. Cramming and ೧177178, and not curiosity and inquiry, are 
the order of the day. Medium of instruction is yet another self- 
inflicted hurdle. A student in Karnataka today does not understand 
English, of course, but worse, he has no roots in his mothertongue 
Kannada either. I understand that the situation is no better in the 
other States of India. The educational system of the nation thought- 
lessly hitched on to the US model has resulted in this chaos : 
Gresham’s Law in education. Sir, I should like to have your com- 
ments on this situation with perhaps, possible remedial suggestions. 


12. It is said that Faraday ‘visualized’ the theories and then 
arrived at the abstract equations, while Newton formulated the 
equations and then explained the visual phenomena : the former 
from reality to abstraction, the latter from abstraction to reality. In 
the light of your own research leading to the Chandrasekhar Limit 
and the further stages in the life of a massive star, would you please 
let me know more about these two approaches ? 


ಮುಷ್ಟಿಯಲ್ಲಿ ಆಕಾಶ 2೯ 


13. “The less they know about physics, the more they philoso- 
phize.” This unusually cryptic statement, attributed to Einstein, puts 
- philosophy at ೩ disadvantage visavis science (physics). 1 suppose, 
there is no need to mix the two main streams of human thought and 
get tough with one or the other by contrast. I agree, the practitioners 
of the two disciplines should not attempt at the mixing of the two 
“unmixables’ and then watch the fun ! For example the needless 
contoversy between religion and science is causing even today 
terrible human misery. Your reflections on this issue are most 
welcome. 


14. Looking back at your scientific trackrecord : (1) Do you feel 
satisfied at what you have accomplished ? (11) Do you feel unhappy 
that you could not realize your full potential because of extraneous 
factors ? (11) Or do you accept things as they come, get involved 
in them completely, and derive pleasure in moving on your chosen 
path of adventure ? (iv) In short, if your experience and outlook of 
today had been integrated with your youth of the thirties, would you 
have planned differently ? 


15. The menace of astrology is corroding the vitals of the nation. 
especially in India. If possible a detailed note by you to the people 
explaining scientifically why astrology is bogus and calling them 
to depend on their own honest work and inherent strength will be 
greatly helpful. 


16. I understand that you are now working on Newton. Could 
you throw more light on this evergreen subject ? Let there be light! 


17. Quotation from Karen Blixen by Wali (Chandra, Page 245) 
“The rich and the poor are two locked caskets of which each 


contains the key to the other” is great. I should very much like to 
have your interpretation. 


18. In the essay “Tradition and Science” (qn no 9) Heisenberg 
writes : “I remember a conversation with Enrico Fermi a short time 
before the first hydrogen bomb was to be tested in the Pacific. We 
discussed this plan, and 1 suggested that one should perhaps abstain 
from such a test considering the biological and political conse- 
quences. Fermi replied, “But it is such a beautiful experiment.’ This 


೧೨೦ ಸಪ್ತಸಾಗರದಾಚೆಯೆಲ್ಲೋ . . . 


IS probably the strongest motive behind the application of science: 
the scientist needs the confirmation from an impartial judge, from 
nature herself, that he has understood her structure. And he wants 


to see the effect of his effort.” May I have your views on this 
subject ? 


19. It is a hypothetical question often posed by our. young 
students: Why the inverse square law (of gravitation)? Why not, for 
instance, the inverse cube law, or some such different law ? 


20. May I request you to favour me with copies of your popular 
lectures on stellar evolution ? Birth evolution death (supernova), 
and further on. 


21. A message to the people, especially the youth, of India. 


ಈ ಪ್ರಶ್ನಾವಳಿ ಜೊತೆ ನಾನು ಅವರಿಗೆ ಕಳಿಸಿದ ಕಾಗದ 

Thank you for giving me an appointment to meet you and spend 
some precious moments with you. My son G. N. Anandavardhana 
(38) and I (69) will be arriving at Chicago on the night of June 21. 
On the following morning, June 22, we will contact you over the 
phone and get directions for the meeting. We have set both the days, 
June 22 and 23, exclusively for this purpose. I want to meet Mr 
Cartwright during my stay at Chicago and express my personal 
thanks to him for his kind cooperation. 


I am deeply aware of your generosity in granting me an 
interview. To make it really purposeful, I have formulated a few 
questions, which I am enclosing to this letter for your kind perusal. 
I hope they will serve as the pallavi. 


Along with this letter 1 am sending you a copy of the Kannada 
“nok Subrahmanyan Chandrasekhar as a token of my profound 
oratitude to you. Please accept it. Per separate post 1 have mailed 
copies of the book one each to Prof Wali and Mr Cartwright. Earlier 
at Banalore 1 had personsally presented copies to Dr S. Bala- 
krishnan and Prof S. Ramaseshan. 


Daring our earlier telephonic conversation today [27th May] 1 
had:requested you to permit my Son to videorecord/photograph our 


ಮುಷ್ಟಿಯಲ್ಲಿ ಆಕಾಶ ೧೨೧ 


meeting, to which you had kindly given your approval. 
Thank you. Yours sincerely 
| G. T Narayana Rao 
Professor S. Chandrasekhar 
Emeritus, Professor 
The University of Chicago 
The Enrico Fermi Institute 
933 East 5600 Street, Chicago, Illinois 60637 


ಶೇ ಜ್ಯ * ಚ 


ಈ ಪ್ರಶ್ನಾವಳಿ ಅಥವಾ ಪತ್ರ ತಲಪಿದುದಕ್ಕೆ ಅವರಿ೦ದ ದೂರವಾಣಿ/ಮಾರೋಲೆ 
ಯಾವುದೂ ಬರಲಿಲ್ಲ. ಆದರೆ ಜ್ಞಾಪಕಪತ್ರ ಬರೆಯುವುದು ಇಲ್ಲವೇ ದೂರವಾಣಿ ಕರೆ 
ನೀಡುವುದು ಸಭ್ಯವರ್ತನೆ ಆಗದು ಎ೦ಬ ಅಳುಕಿನಿ೦ದ ನಾನು ದಿನ ದಿನ “ಇಂದು 
ಬಂದೀತು ಕರೆ, ನಾಳೆ ಬಂದೀತು ಕಾಗದ” ಎಂದು ಮನದಲ್ಲಿ ಮಂಡಿಗೆ ಮೆಲ್ಲುತ್ತ 
ಅವರ ಕೃತಿಗಳ ಪುನರಪಿ ಅಧ್ಯಯನದಲ್ಲಿ ನಿರತನಾದೆ, ಜೀವನಚರಿತ್ರೆಯನ್ನು ಮಗು 
ದೊಮ್ಮೆ ಓದಿದೆ. 

ಶಸ್ತ್ರಕ್ರಿಯೆ ಸಮರ್ಪಕವಾಯಿತೇ, ಆಸ್ಚೆ ೇಲಿಯಾಕ್ಕೆ ಹೋಗಿ ಸುಖವಾಗಿ ಹಿಂತಿರುಗಿ 
ದರೇ, "ಈಗಿನ ಆರೋಗ್ಯಸ್ಥಿ ತಿ ನೆಮ್ಮದಿ ಯಂ ಇಂಥ ಚಿ೦ತನೆಗಳು ನನ್ನ ದೈನಂದಿನ 
ಒಡನಾಡಿಗಳಾಗಿದು eles of Tantulusನಿಂದ ಬಾಧಿತನಾಗಿದ್ದೆನೋ 
ಎಂಬಂತೆ. (ಟಾ೦ಟಲಸ್‌ನಿಗೆ ಆತ ಮಾಡಿದ ಯಾವುದೋ ತಪ್ಪಿಗಾಗಿ ದೇವತೆಗಳು 
ವಿಧಿಸಿದ ಶಿಕ್ಷೆ : ಬಾಯಾರಿ ಬಸವಳಿದು ಮತ್ತು ಹಸಿವಿನಿಂದ ಕಂಗೆಟ್ಟು ಆದರೂ ನೀರ 
ಹರವಿನ ನಡುವೆ ಮತ್ತು ಫಲಭರಿತ ವೃಕ್ಸಶಾಖೆಗಳು ಜೋಲುತ್ತಿರುವ ಸಮೃದ್ಧಿಯ 
ಕೆಳಗೆ ನಿ೦ತಿರತಕ್ಕದ್ದು, ಹಸಿವೆ೦ದು ಹಣ್ಣು ಕೀಳಲು ಕೈಚಾಚಿದಾಗ ಎಲ್ಲ ಕೊ೦ಬೆಗಳೂ 
ಗಗನಗಾಮಿಗಳಾಗಿಐಡುತ್ತಿ ದ್ದುವು, ತೃಷೆಯೆಂದು ಬಗ್ಗಿ ಬೊಗಸೆ ನೀರು ಎತ್ತಲು 

ಪ್ರಯತ್ನಿಸಿದಾಗ ಇದ್ದಕ್ಕಿದ್ದ೦ತೆ ನೀರು ಮಂಗಮಾಯವಾಗಿರುತ್ತಿ ತ್ತು-- ಸಮೃ ದ್ದಿಯ 
ನಡುವೆ ದಾರಿದ ಶ್ರ). ಕಾಯುವುದರಲ್ಲಿಯ ಸವೇದನಾನಂದದ Me ee 
ಸಂದರ್ಭಗಳಲ್ಲಿಯೇ- “ಕಾದಿರುವಳು ಶಬರಿ ರಾಮಬರುವನೆಂದು” (ವಿಸಿಲ. 


೯. ಶ್ರಾವಣಾ ಬಂತು ಊರಿಗೆ ! 


ಶ್ರಾವಣಾ ಬಂತು ಕಾಡಿಗೆ | ಬಂತು ನಾಡಿಗೆ 
ಬಂತು ಬೀಡಿಗೆ | ಶ್ರಾವಣಾ ಬಂತು 

' ಕಡಲಿಗೆ ಬಂತು ಶ್ರಾವಣಾ | ಕುಣಿದ್ಧಾಂಗ ರಾವಣಾ - 
ಕುಣಿದಾವ ಗಾಳಿ | ಭೈರವನ ರೂಪ ತಾಳಿ 


ಬೆಟ್ಟ ತೊಟ್ಟಾವ ಕುತನಿಯ ಅಂಗಿ 
ಹಸಿರು ನೋಡ ತಂಗಿ 
ಹೊರಟಾವೆಲ್ಲೊ ಜಂಗಿ 
ಜಾತ್ರೆಗೇನೋ | ನೆರೆದದ ಇಲ್ಲೆ ತಾನೋ 
—ಅಂಬಿಕಾತನಯದತ್ತ 


ಅಲಿತೂ ಬಂತು ಶ್ರಾವಣಾ ! ಉತ್ಸಾಹಕ್ಕೆ ನೀಡಿತು ಹೊಸ ಪ್ರಾಣಾ, ನವತ್ರಾಣಾ 
ಕಾಣಾ ! ಜೂನ್‌ ೨೧. “ಅಡಗುವ ರಾತ್ರಿಯನೆಬ್ಬಟ್ಟುತ ಮೂಡಲ ಕೆಂಪೇರುತಿರೆ ಹುಲಿ 
ಬೇಟೆಗೆ ಹಯವೇರಿದ ವಿದ್ಯಾನಗರದ ರಾಮದೊರೆ” (ಸೇಡಿಯಾಪು). ಆನಂದ ಮತ್ತು 
ನಾನು ಪೋರ್ಟ್‌ಲೆ೦ಡಿನಿ೦ದ ವಿಮಾನದಲ್ಲಿ ಗಗನಗಾಮಿಗಳಾಗಿ, ಆದರೂ ನಕ್ಚತ್ರ 
ಸಮೀಪರಾಗದೇ, ಕೆಳಗಿನ ವಿಶಾಲಪರದೆಯ ಮೇಲಿನ ಪ್ರಾಕೃತಿಕ ಚಿತ್ತಾರಗಳನ್ನು 
ಅವಲೋಕಿಸುತ್ತ, ನಾಳೆ ಒದಗಲಿರುವ (ಖಂಡಿತವೇ ? ಅವರ ದೇಹಸ್ಥಿತಿ ಹೇಗಿ 
ದೆಯೋ?) ಜೀವನದ ಪರಮಸಿದ್ದಿ ಮುಹೂರ್ತವನ್ನು ಪ್ರತೀಕ್ಷಿಸುತ್ತ ಉಲ್ಲಾಸ 
ಉದ್ದಿಗ್ನತಾಪೂರಿತರಾಗಿ ಶಿಕಾಗೋದತ್ತ ಯಾನಿಸಿದೆವು. ಅಲ್ಲಿ ನೆಲ ಮುಟ್ಟಿದಾಗ ರಾತ್ರಿ 
ಆಗಿತ್ತು. ಬೆಳಕಿನ ಕಡಲೇ ಸೂರೆಹೋದಂತಿತ್ತು ವಿದ್ಯುದ್ದೀಪಗಳ ವೈಭವ. ನಗರದ 
ಅಂಚಿನ ಮಿಶಿಗನ್‌ ಸರೋವರ, ಸಮುದ್ರವನ್ನು ಮೀರಿಸುವ ಗಾ೦ಭೀರ್ಯವನ್ನೂ 
ಗಹನತೆಯನ್ನೂ ಆ “ಸಿದ್ದಾರ್ಥ ಬುದ್ಧನಾಗುವ” ರಾತ್ರಿಗೆ ಪೂಸಿತ್ತು. ಅಮೆರಿಕದ 
ಯಾಂತ್ರಿಕ ದಕ್ಷತೆ ಮತ್ತು ವೈದ್ಯುತಕ್ಷಿಪ್ರತೆಗಳ ಪರಿಚಯ ಚೆನ್ನಾಗಿದ್ದ ಆನಂದ 
ಮುಂದಾಗಿಯೇ ಏರ್ಪಡಿಸಿದ್ದ೦ತೆ ಅಲ್ಲಿ ನಮ್ಮನ್ನು ಕಾಯುತ್ತಿದ್ದ ಹಾಲಿಡೇ ಇನ್‌ನ 
ರಥವೇರಿ ಆ ಪಂಚತಾರಾಸ್ಕರ್ಗ ಸೇರಿದೆವು. 

ನಿದ್ದೆ ಹತ್ತಿತೇ ಇಲ್ಲವೇ ತಿಳಿಯಲಿಲ್ಲ--ಬೆಳ್ಳನೆ ಬೆಳಗಾಯಿತು, ಜೂನ್‌ ೨೨ 
ಮೂಡಿಯೇ ಮೂಡಿತು. ಅದು ಗರಿಷ್ಠ ದಿವಾದಿವಸ (ಕರ್ಕಾಯನ” summer 
solstice), ನನ್ನಂಥ ಒಬ್ಬ ಸಾಮಾನ್ಯ ಪ್ರಜೆ ಪ್ರಪಂಚದ ಅತ್ಯುನ್ನತ ಬುದ್ಧಿ 
ಶ್ರೀಮ೦ತನ ದರ್ಶನ ಪಡೆಯಲಿರುವ ದಿವಸ, ಆ ವೈದ್ಯುತಾಲಿ೦ಗನದ ಕಾರಣವಾಗಿ 
ಈ ಕಬ್ಬಿಣಕ್ಕೆ ತಾತ್ಕಾಲಿಕ ಕಾಂತತ್ವ ಆವಾಹನೆಗೊಳ್ಳುವ ಪರ್ವದಿವಸ. 


ಶ್ರಾವಣಾ ಬ೦ತು ಊರಿಗೆ ! ೧೨೩ 


ಮುಂಜಾನೆ ೮ ಗಂಟೆ. ಈಗ ಅವರಿಗೆ ತೊಂದರೆ ಆಗಲಾರದೆ೦ದು ಭಾವಿಸಿ 
ಹೊಟೇಲಿನಿ೦ದ ಅವರ ಮನೆಗೆ ದೂರವಾಣಿ ಕರೆ ಕಳಿಸಿದೆ. ಅದಕ್ಕೆ ಓಗೊಟ್ಟವರು 
ಚಂದ್ರಶೇಖರರ ಪತ್ನಿ ಲಲಿತ. ಅವರು ಬತ್ತ ಹುರಿದಂತೆ ಮಾತಾಡಿ ನನ್ನ ಮನ 
ಅರಳಿಸಿದರು :“ಚ೦ದ್ರ ಈಗ ಮಾಮೂಲಿ ವೈದ್ಯಕೀಯ ತಪಾಸಣೆ ಸಲುವಾಗಿ ಆಸ್ಪತ್ರೆಗೆ 
ಹೋಗಿದ್ದಾರೆ. ಅಲ್ಲಿಂದ ಸೀದಾ ತಮ್ಮ ಕೊಠಡಿಗೆ ತೆರಳುತ್ತಾರೆ : ಎನ್ರಿಕೋ ಫರ್ಮಿ 
ಇನ್‌ಸ್ಟಿಟ್ಯೂಟ್‌, ೯೩೩ ಪೂರ್ವ ೫೬ನೆಯ ಮಾರ್ಗ, ಶಿಕಾಗೊ ವಿಶ್ವವಿದ್ಯಾಲಯ. ಅಲ್ಲಿ 
ಅವರು ೧೦ ಗಂಟೆಯಿಂದ ನಿಮ್ಮ ನಿರೀಕ್ಸಣೆಯಲ್ಲಿರುತ್ತಾರೆ.'' ಆನಂದ ಅವರ ಜೊತೆ 
ಮಾತು ಮುಂದುವರಿಸಿ ನಮ್ಮ ನೆಲೆಯಿಂದ ಆ ಸ್ಥಳಕ್ಕೆ ತೆರಳಲು ಯುಕ್ತ ಮಾರ್ಗ 
ದರ್ಶನ ಪಡೆದ. ಕೇವಲ ೨೦ ಮಿನಿಟುಗಳ ಕಾರ್‌ಪಯಣದೂರವೆ೦ದು ತಿಳಿಯಿತು. 

ಅಲ್ಲಿ ನಗರ ಸಾರಿಗೆ ಪ್ರಾಯಶಃ ಇಲ್ಲ. ಇದ್ದರೆ ಅದರ ಪತ್ತೆ, ಸ೦ಚಾರ ಪಥ, 
ವೇಳಾಪಟ್ಟಿ ಎಲ್ಲವನ್ನೂ ಅರಿತು ಅನುಸರಿಸಲು ನಮಗೆ ಕಾಲಾವಕಾಶವಿಲ್ಲ. ವೈಯಕ್ತಿಕ 
ಸ್ವಾತಂತ್ರ್ಯ, ಅನೇಕ ಸಂದರ್ಭಗಳಲ್ಲಿ ಸ್ವಾಚ್ಛಂದ್ಯದ ಸೀಮೆಯನ್ನೂ ನುಗ್ಗಿರುವ, ಆ 
ವಿಶ್ವಾಮಿತ್ರಸೃಷ್ಟಿಯಲ್ಲಿ ದಿನಗೂಲಿ (ಗ೦ಟೆಗೂಲಿ) ಕೆಲಸಗಾರರೂ ಸ್ವಂತ ಕಾರ್‌ 
ಹೊಂದಿರುವುದು ವಾಡಿಕೆ. ಆ ಊರ್‌ನಲ್ಲಿ ಕಾರ್‌-ಇರದ ವ್ಯಕ್ತಿ ಮತ್ತು ಬಾರ್‌-ಕಾಣದ 
ತಾಣ ವಿರಳಾತಿವಿರಳ. ಅಮೆರಿಕದಲ್ಲಿ ಪ್ರಾಯಶಃ ಜನಸಂಖ್ಯೆಗಿಂತ ಕಾರ್‌ ಸಂಖ್ಯೆಯೇ 
ಅಧಿಕ. ನಮ್ಮಂಥ ಕಾರ್‌ ಒಯ್ದಿರದ ಅಲೆಮಾರಿಗಳಿಗೆ ಬೇಕೆ೦ದಲ್ಲಿ ನಾವೇ ಚಾಲೂ 
ಮಾಡಿ ಹೋಗಬಲ್ಲಂಥ ಬಾಡಿಗೆ ಕಾರುಗಳು ದೊರೆಯುತ್ತವೆ. 

ನನ್ನನ್ನು ಪಂಚತಾರಾ ಪರ್ಣಕುಟಿಯಲ್ಲಿ ಬಿಟ್ಟು ಆನ೦ದ ಬಾಡಿಗೆ ಕಾರ್‌ ಮಾಯಾ 
ಮೃಗಾನ್ವೇಷಣೆ ಣೆಗೆ ಹೋದ. ನನ್ನ ಆತಂಕ-ಪಾದರಸಸ್ಮಂಭ ತಾರಕ್ಕೆ ಏರುತ್ತಲೇ ಇತ್ತು. 
ಅವನಿನ್ನೂ ಬರಲಿಲ್ಲ “ಇನ್ನೂ ಯಾಕಾ ಬರಲಿಲ್ಲ?” | ಕಾರ್‌ಸಹಿತ ಬ೦ದ 
-ಗ೦ಟೆ ೯ ದಾಟಿತ್ತು. ನನ್ನ ಕೈಗಡಿಯಾರ ಏಕೆ ಕೈಗೊಟ್ಟಿದೆ ? ಇಂಥ ತೀವ್ರದರದಲ್ಲಿ 
ಇಂದೇಕೆ ಮು೦ದೋಡುತ್ತಿದೆ ? ಇಲ್ಲ ಸಿ ಗಡಿಯಾರ, ಆನಂದನ ವಾಚ್‌ 
ಎಲ್ಲವೂ ತೋರಿಸುತ್ತಿದ್ದದು ೯- ೧೫ನ್ನೇ, ದರ್ಶನ ಮುಹೂರ್ತಕ್ಕೆ ೪೫ ಮಿನಿಟ್‌ ಮಾತ್ರ 
ಬಾಕಿ ಎಂಬುದನ್ನೇ. ಅಪರಿಚಿತ ನಗರದಲ್ಲಿ, ಅರಿಯದ ತಾಣಕ್ಕೆ, ಕುರುಡ ಕುಂಟ 
ಜೋಡಿ ಸಕಾಲದಲ್ಲಿ ತಲಪುವುದುಂಟೇ ? 

ಕಾಲನಿಷ್ಠ ಕುರಿತಂತೆ ನನ್ನ ಇಡೀ ಬದುಕೇ “ಅ೦ತಕನ ದೂತರಿಗೆ ಕಿ೦ಚಿತ್ತು 
ದಯವಿಲ್ಲ” ಎಂಬ ನಿಷ್ಠುರ ನಿಯಮದ ಮೇಲೆ ನಿಂತಿದೆ. ಕಾಲೇಜಿನಲ್ಲಿ, ಎನ್‌ಸಿಸಿ 
ಯಲ್ಲಿ ಮತ್ತು ಸಾರ್ವಜನಿಕ ರಂಗಗಳಲ್ಲಿ ನನ್ನ ಘೋಷಣೆ ಮತ್ತು ಶೇಕಡಾ ೯೯ರ 
ವರೆಗೂ ಆಚರಣೆ : “ನಿರ್ದಿಷ್ಟ ನೆಲೆಗೆ ಪೂರ್ವನಿಶ್ಚಿತ ವೇಳೆಯಲ್ಲಿ ನಾನು ಹಾಜರಾಗ 
ದಿದ್ದರೆ ಮೃತನಾಗಿದೆ ಕೀನೆ೦ದೇ ತಿಳಿಯಿರಿ.” ಕಾಲನಿಷೆ ಇತರರಿಗೆ ನಾವು ಸಲ್ಲಿಸುವ 
ಮತ್ತು ಸಲ್ಲಿ ) ಸಲೇಬೇಕಾದ ಗೌರವವಿದು : ; ಜೊತೆಯಲ್ಲೇ ನಮ್ಮ ಜೀವನವನ್ನು ಕ್ರಮ 
ಬದ್ದವಾಗಿ ರೂಪಿಸಲು ನಾವು ಅನುಸರಿಸಬೇಕಾದ ಶಿಸ್ತು ಕೂಡ. ಇಲ್ಲಿ ರಿಯಾಯತಿ 


೧೨೪ ಸಪ್ತಸಾಗರದಾಚೆಯೆಲ್ಲೋ . 


ಎ೦ದರೆ ಹರಾಕಿರಿ, ದೇಶಕ್ಕೆ ಗಂಡಾಂತರ. ಆನ೦ದ ಕಾರ್‌ ತಂದ ಆ ಮುಹೂರ್ತದಲ್ಲಿ 
ನನ್ನ ಬದುಕಿನ ಸಾರ ಸರ್ವಸ್ವ ನನ್ನನ್ನು ಏಡಿಸುವಂತಿತ್ತು ಪರಿಸ್ಥಿತಿ. 

“ಕಾರನ್ನು ಗೊತ್ತು ಮಾಡುವಲ್ಲಿ ತುಸು ತಕರಾರಾಯಿತು. ಚಿಂತೆ ಇಲ್ಲ. ಇಲ್ಲಿ೦ದ 
ಅಲ್ಲಿಗೆ ಕೇವಲ ೨೦ ಮಿನಿಟುಗಳ ನೇರ ಚಾಲನೆ” ಎ೦ದನಾ ಮಗರಾಯ. ಶಿಕಾಗೊ 
ನಗರ ಅವನಿಗೆ ಹೊಸತು, ಪೂರ್ಣ ಅಪರಿಚಿತ. ಇಲ್ಲಿಯ ವಾಹನ ನಿಬಿಡತೆ ಪೋರ್ಟ್‌ 
ಲೆಂಡಿನದಕ್ಕಿಂತ ಎಷ್ಟೆಷ್ಟೊ ಹೆಚ್ಚು, ಎಂದೇ ಪ್ರವೇಶ-ನಿರ್ಗಮ (ಗry-exit) 
ನಿರ್ಬಂಧಗಳು ಅಷ್ಟೇ ತೀವ್ರ. ನಗರದ ಶಿಷ್ಟ ಭೂಪಟವಿದೆ, ಅದನ್ನು ಓದಿ ಕ್ಷಣಕ್ಟಣ 
ಬದಲಾಗುತ್ತಿದ್ದ: ನೆಲಗುರುತುಗಳೊ೦ದಿಗೆ ಹೋಲಿಸಿ, ಯುಕ್ತ ಮಾರ್ಗದರ್ಶನ 
ನೀಡಲು ನಾನಿದ್ದೇನೆ (1೩11881೦ ನೌಕಾಯನಕಾರ), ರಥ ಸ೦ಚಾಲಿಸಲು ಆನಂದ 
ನಿದ್ದಾನೆ--ಕು೦ಟನನ್ನು ಹೊತ್ತ ಕುರುಡ ಸಾಗಿದಂತೆ. ಗಂಟೆಗೆ ೬೦ ಮೈಲು ವೇಗ ಮೀರಿ 
ಜಿಗಿಯಿತು ಮು೦ದಕೆ ನಮ್ಮ ರಥ. (ವೇಗಮಿತಿ ೫೫ನ್ನು ಮೀರುವುದು ಅಲ್ಲಿ ಅಪರಾಧ, 
ಇಂಥ (ದುರ್‌)ವೇಗಿಗಳ ಪತ್ತೆ ಮತ್ತು ಶಿಕ್ಷೆ ಅಮೆರಿಕ ಸರ್ವತ್ರ ನಡೆಯುತ್ತಲೇ 
ಇರುವುದು. ಸದ್ಯ ನಾವು ಪತ್ತೆ ಆಗಲಿಲ್ಲ, ಬಚಾವ್‌.) 

ಮಾರ್ಗಮಧ್ಯೆ ಎಲ್ಲಿಯೂ ಕಾರ್‌ ನಿಲ್ಲಿಸುವಂತಿಲ್ಲ. ದಾರಿಹೋಕರೇ ಇರದ ಮತ್ತು 
ಕಾರ್‌ಹೋಕರೇ ತುಂಬಿರುವ ಹಾದಿ ಬೀದಿಗಳಲ್ಲಿ ಯಾರನ್ನು ಕೇಳುವುದು “ದಾರಿ 
ಯಾವುದಯ್ಯಾ ವೈಕು೦ಠಕೆ--ಕೊಠಡಿ ೨೦೧ಕ್ಕೆ ?' ಎಂದು. ಸರಿಯಾದ “ಪ್ರವೇಶ” 
ವನ್ನು ಸಕಾಲದಲ್ಲಿ ಸ೦ಚಾರನಿಯಮಬದ್ಧವಾಗಿ ಹೊಕ್ಕರೆ, ಅಂತೆಯೇ “ನಿರ್ಗಮ” 
ದಿ೦ದ ಹೊರಹೊರಟರೆ, ಯೋಜನೆಯಂತೆ ಗುರಿ ತಲಪಬಹುದು. ಬದುಕು ಕೂಡ 
ಹೀಗೆಯೇ ಅಲ್ಲವೇ ? ಪ್ರವೇಶ-ನಿರ್ಗಮ : ಜೀವನನೌಕೆಯ ಚಾಲನ ಸೂತ್ರ. ಆದರೆ 
ಹೊಸ ನೆಲದಲ್ಲಿ, ನಾವೆಷ್ಟು ಅನುಭವಸ್ಥರು ಮತ್ತು ಬುದ್ದಿವಂತರು ಆಗಿದ್ದರೂ, 
Peter’s principle ಮತ್ತು Murphy’s law ಸ೦ಯುಕ್ತವಾಗಿ ವರ್ತಿಸಿ, ಲಕ್ಷ್ಯಚ್ಯುತ 
ರಾಗುವುದೇ ನಿಯಮ. (ಪೀಟರ್‌ ತತ್ತ್ವ : ಪ್ರತಿಯೊಬ್ಬನೂ ಅವನ ಅದಕ್ಟತೆಯ 
ಮಟ್ಟಕ್ಕೆ ಏರುತ್ತಾನೆ; ಮರ್ಫೀ ನಿಯಮ : ದೋಷ ಘಟಿಸುವ ಸಾಧ್ಯತೆ ಇದ್ದರೆ ಅದು 
ಘಟಿಸುವುದು ಖರೆ.) ಅಪ್ಪ-ಮಗನ ಸ೦ಯುಕ್ತ ಅಸಾಮರ್ಥ್ಯ ಹಾಗೂ ಅಪರಿಚಿತ 
ಸ್ಥಳದಲ್ಲಿ ದಾರಿತಪ್ಪುವ ಗರಿಷ್ಠಸ೦ಭಾವ್ಯತೆ ಎರಡೂ ಒಟ್ಟು ಸೇರಿ ನಮ್ಮೆದುರು 
ಪಿತೂರಿ ಹೊ೦ಚಿದುದರ ದುಷ್ಟಲವಾಗಿ ನಾವು ಹಾದಿ ತಪ್ಪಿದೆವು ಅಥವಾ, ಸರಿ ಹಾದಿ 
ಹಿಡಿದಿರಲಿಲ್ಲ. 

ಭಾರತದ ನಗರಗಳಲ್ಲಿಯ ದೈವಿಕ ಅರಾಜಕತೆಯಲ್ಲಿ ದಾರಿ ತಪ್ಪುವ ಅನುಭವ 
ನನಗೆ ಚೆನ್ನಾಗಿದೆ. ಆದರೆ ಅಮೆರಿಕನ್‌ ನಗರಗಳ ಗಣಕನಿಯಂತ್ರಿತ ಅತಿರಾಜಕತೆಯೂ 
ಹೀಗಾಗುತ್ತದೆ೦ಬುದು ಬದುಕಿನ ಬಗ್ಗೆ ಹೊಸ ಒಳನೋಟ ಒದಗಿಸಿತು : ಮಾನವ 
ಮತಿ ಎರಡು ಖಚಿತ ಮಿತಿಗಳ ನಡುವೆ ಮಾತ್ರ ಸಹಜಸ್ಥಿತಿಯಲ್ಲಿರುವುದು ಮತ್ತು 
ಹಾಗೆ ವರ್ತಿಸುವುದು : ಅಶಿಸ್ತು, ಗೊಂದಲ ಒಂದು ಮಿತಿ ; ಅತಿಶಿಸ್ತು, ಬಿಗಿತನ 


ಶ್ರಾವಣಾ ಬ೦ತು ಊರಿಗೆ ! ೧೨೫ 


ಇನ್ನೊ೦ದು ಮಿತಿ. ವಿದ್ಯುತ್ಕಾ೦ಂತವಿಕಿರಣರೋಹಿತದಲ್ಲಿ ರಕ್ತ-ನೇರಿಳೆ ವರ್ಣವ್ಯಾಪ್ತಿ 
ಮಾತ್ರ ನಮಗೆ ಗೋಚರಿಸುತ್ತದೆ, ಈ ವ್ಯಾಪ್ತಿ ಯಿ೦ದಾಚೆಗೆ ನಾವು ಅಂಧರು. 
ಹಾಗೆಯೇ, ಅಶಿಸ್ತು-ಅತಿಶಿಸ್ತು ವ್ಯಾಪ್ತಿಯಿ೦ದಾಚೆಗೆ ಮಾನವಮತಿ ವಿವೇಚನಶೂನ್ಯ 
ವಾಗುತ್ತದೆ. 

ಶಿಕಾಗೊನಗರದ ಪ್ರವೇಶ-ನಿರ್ಗಮ ಚಕ್ರವ್ಯೂಹ ಹೊಕ್ಕ ನಮ್ಮ ಮನಃಸ್ಥಿತಿ 
ಹಾಗಿತ್ತು, ಉದ್ವಿಗ್ನತೆ, ಖಿನ್ನತೆ ಮತ್ತು ಸ್ಪಮರುಕ. ಈ ಏಣಿ-ಹಾವು ಆಟ ಮುಗಿದು 
ಶಿಕಾಗೊ ವಿಶ್ವವಿದ್ಯಾಲಯದ ಆವರಣ ಪ್ರವೇಶಿಸಿದಾಗ ಗ೦ಟೆ ೯-೫೯ ದಾಟಿತ್ತು-- 
ಪುರುಷಾಮೃಗ-ಭೀಮ ಓಟಭರಾಟೆಯಲ್ಲಿ ಭೀಮನ ಉತ್ತಮಾಂಗ ಹಸ್ತಿನಾವತಿಯ 
ದೇಹಲಿ ಸ್ಪರ್ಶಿಸಿದ ಅದೇ ಕ್ಷಣದಲ್ಲಿ ಪುರುಷಾಮೃಗ ಅವನ ಮೇಲೆ ವಿಜಯಾಕ್ರಮಣ 
ಗೈದ ಮತ್ತು ಶ್ರೀಕೃಷ್ಣ ಈ ಸಂದಿಗ್ದತೆ ಪರಿಹರಿಸಿದ ದೃಶ್ಯ ಮನದಲ್ಲಿ ಮಿಂಚಿತು. 
ಆದರೆ ನಮ್ಮ “ಶ್ರೀಕೃಷ್ಣ” ಎಲ್ಲಿದ್ದಾನೆ ? ಕೊಠಡಿ ಸಂಖ್ಯೆ ೨೦೧ರಲ್ಲಿ ತವಕಿಸುತ್ತಿರ 
ಬಹುದೇ ? ಸಂದರ್ಶನೇಚ್ಛುವಿನ ಆಶೋತ್ತ ರಗಳು ಸಂದರ್ಶಿತನವಾಗಿರಬೇಕೆಂದಿಲ್ಲ. 
ವಷ್ಟ? ನಾವು ಹೇಗೂ ಕಿ ಕೊಠಡಿ ೨೦೧ನ್ನು ತಲಪುವುದು ಈಗ ಕಟ್ಟಿಟ್ಟ, ಬುತ್ತಿ: 
ನಾವು ಕಾಲನಿಷ್ಕರಾಗಲಿಲ್ಲ ಎ೦ಬ ಕಾರಣಕ್ಕೆ ಆ ಚೇತನ ಅಲ್ಲಿಂದ ನಿಷ್ಕ್ರಮಿಸಿರ 
ಬಹುದು, ಅಥವಾ ಅಲ್ಲೇ ಇದ್ದರೂ ನಮಗೆ ಸ೦ದರ್ಶನ ನೀಡಲು ನಿರಾಕರಿಸುವುದೂ 
ಸಾಧ್ಯವಿದೆ. ಉಭಯ ಸನ್ನಿವೇಶಗಳಲ್ಲಿಯೂ ಹ್ಯಾಪುಮೋರೆ ಹಾಕಿಕೊ೦ಡು ಹಿ೦ತಿರು 
ಗುವುದೊಂದೆ ಶರಣು. 

ವಿಶ್ವವಿದ್ಯಾಲಯ ಪ್ರದೇಶ. ವಾಹನ ಚಲನವಲನ ನಿಲುಗಡೆ ಕುರಿತಂತೆ ಅತಿ 
ನಿರ್ಬಂಧಿತ ಮತ್ತು ಕಡು ದಟ್ಟ ವಲಯ. ನಾಮಫಲಕರಹಿತ ಮಹೋನ್ನತ ಸೌಧಗಳು, 
ಭಿತ್ತಿಪತ್ರ ಹೋಗಲಿ, ಯಾವುದೇ ಕಲೆ ಅಥವಾ ಚಿತ್ತು ಕೂಡ ಸೋಂಕಿರದ ಯಮ 
ಭಿತ್ತಿಗಳು, ಗಗನಚುಂಬಿ ವೃಕ್ಸಗಳು, ಕೊಳ ಕಾರಂಜಿಗಳು, ಆಟದ ಮತ್ತು ಆರಾಮದ 
ಬಯಲುಗಳು, ಹೂದೋಟಗಳು--ಎಲ್ಲೆಲ್ಲಿಯೂ ಶಿಸ್ತು, ಅಚ್ಚುಕಟ್ಟು, ಚೊಕ್ಕಟ 
ಮತ್ತು ಸೌಂದರ್ಯಪ್ರಜ್ಞೆ ಜನಸ೦ಚಾರ ನಿಬಿಡವಾಗಿತ್ತು. ಆದರೆ ಎಲ್ಲಿಯೂ ಗಟ್ಟಿದನಿ 
ಕೇಳ. ಕಾರುಗಳು ನಿಗದಿ ಜಾಡುಗಳಲ್ಲಿ ಸರಿಯುತ್ತಿದ್ದುವು ನಿಶ್ಶಬ್ದವಾಗಿ. ಕಾಡಿನ ನಡುವೆ 
ಓಡುವ ಹೆದ್ದಾರಿಯಲ್ಲಿ ಕೂಡ ಕಾರ್‌-ಹಾರ್ನ್‌ ಅರಚಿಸುವುದು ಅಮೆರಿಕದಲ್ಲಿ 
ಅಸಂಸ್ಕೃತಿ ಎ೦ದೇ ಪರಿಗಣಿಸಲ್ಪಡುತ್ತದೆ. ಅಂದ ಮೇಲೆ ವಿಶ್ವವಿದ್ಯಾಲಯದ ಪರಿಸರ 
ಎಂಥ ಭಾವಗರ್ಭಿತ ದಿವ್ಯಮೌನಧಾರಿ ಆಗಿರಬೇಡ ! ಅಲ್ಲಿ ಸಂವಹನ ಮಾಧ್ಯಮವಾಗಿ 
ಬೆಳಕಿನದು ಪೂರ್ಣ ಪಾತ್ರ, ವಾಯುವಿನದು (ಅ೦ದರೆ ಮಾತುಕತೆ ವಿಚಾರಣೆ ) ಶಸನ 
ಮಾತ್ರ. ಮೂಕ ವಿಸ ಒಯದಿಂದ ನೋಡಬಹುದು, ಏನನ್ನೂ ಕೇಳಲಾಗದು. 

ಗ೦ಟೆ ೧೦-೩೦ ದಾಟಿದೆ. ಅರ್ಧ ತಾಸು ತಡವಾಗಿದೆ. ಅದು ಎಲ್ಲಿದೆ ? ಅವರು 


ಎಲ್ಲಿ ದ್ದಾರೆ ? “ಎಲ್ಲಿ ಒರುವನೋ ರಂಗ ಎಂಬ ಸಂಶಯ ಬೇಡ” ಸರಿ ಹರಿದಾಸರಿಗೆ. 
ಪಾಮರರಿಗೆ ? ತದ್ದೂ ರೇ ತದ್ಭಂತಿಕೇ ! 


೧೨೬ ಸಪ್ತಸಾಗರದಾಚೆಯೆಲ್ಲೋ . . . 


ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೇ 
ತದ೦ತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ 
-ಈಶಾವಾಸ್ಯ 
ಅರ್ಥ : ಅದು ಚಲಿಸುವುದು, ಚಲಿಸುವುದಿಲ್ಲ. ಅದು ದೂರದಲ್ಲಿದೆ, ಹತ್ತಿರ 
ದಲ್ಲಿದೆ. ಅದು ಎಲ್ಲದರ ಒಳಗೆ ಇದೆ, ಅದೇ ಎಲ್ಲಕ್ಕೂ ಹೊರಗೆ ಇದೆ. ಸೋಮನಾಥಾ 
ನಂದ) 
ಯುಗಯುಗಗಳ ಸಂಚಿತ ಜ್ಞಾನ ಅಲ್ಲಿ ಸ೦ಘನಿಸಿ ನಿರಂತರ ಗತಿಶೀಲತೆಯಲ್ಲಿದೆ-- 
ಚಿರಂತನ ಚೇತನ nm” ಹೆಪ್ಪುಗಟ್ಟಿ ಶಕ್ತಿ £ ಮೈದಳೆಯಿತೋ ಎಂಬಂತೆ. ನಿಸರ್ಗದ 
ಈ ಬೌದ್ಧಿಕ ಪ್ರತಿಬಿಂಬ ಮೂಲದ೦ತೆಯೇ ನವನವೋನ್ಮೇಷಶಾಲಿನಿ. ಪರಿಕಲ್ಪನೆ, 
ಸೂತ್ರ, ನಿಯಮಗಳ ಸಮೃದ್ಧ ಸಮುದ್ರ ಪರಮೌದಾರ್ಯದಿಂದ ನಮ್ಮನ್ನು ಆಹ್ವಾನಿ 
ಸುತ್ತಿದೆ : “ಬಾರಯ್ಯ ರಥಿಕಾ ! ಹಿಡಿ ಬೊಗಸೆ, ಕುಡಿನಿನ್ನಳವಿನವರೆಗೆ ವಿಶ್ವರಸ. ಇದು 
ಅನ೦ತ. ಅನ೦ತದಿ೦ದ ಸಾ೦ತ ತೆಗೆದರೆ ಉಳಿವುದೂ ಅನ೦ತವೇ. ನಿನಗಾಗ ಲಭಿಸು 
ವುದು ಆನಂದ.” 
ಬೆಳಕನ್ನು ಮೂಸಿ ಅರಿಯುವುದುಂಟೇ ? ಅರಿವಿನ ಭಾರ ಅಳೆಯಲಳವೇ ? ಈ 
ಭೌತ ಅಸಾಧ್ಯತೆಗಳು ಅಲ್ಲಿ ಸಾಧ್ಯವಾಗಿದ್ದುವು : “ಸ್ತಬ್ಧ ಗಿರಿವನ ಧರಣಿ ಸಪ್ರಾಣಿಸಿತು 
ಕೂಡೆ ಚೈತ್ರ ಲಕ್ಷ್ಮೀ ಸ್ಪರ್ಶಮಾದಂತೆ” (ಕುವೆಂಪು). ಆದರೆ ಎಲ್ಲಿದೆ ಎನ್ರಿಕೋ ಫರ್ಮಿ 
ಇನ್‌ಸ್ಟಿಟ್ಯೂಟ್‌? ಅಲ್ಲಿಯ ಬೃಹತ್ಛೌಧಗಳಿಗೆ ನಾಮಫಲಕಗಳಿಲ್ಲ. ತರುರಾಜಿಗಳಿಗೆ 
ಬಿಡಿ ಹೆಸರುಗಳೇಕೆ ? ಸೂರ್ಯನಿಗೆ ಹಣೆ ಚೀಟಿ ಅನವಶ್ಯ, ನಿಜ. ಆದರೆ ಯಾರಿಗೆ ? 
ಶಿಶು ಆ೦ಜನೇಯನಿಗೆ ಸೂರ್ಯ ಕಳಿತ ಮಾವಿನ ಹಣ್ಣಿನಂತೆ ಕಂಡಿತು. ಉಮರ್‌ 
ಖಯ್ಯಾಮನಿಗೆ ಗ್ರಹಣವೆ೦ದರೆ ಮಾಯಲಾ೦ದ್ರದ ಆಟವೆಂಬಂತೆ ಭಾಸವಾಯಿತು : 
ಮೇಲೂ ಕೆಳಗೂ ಒಳಗೂ ಹೊರಗೂ 
ನೋಡೋ! ನಡೆದಿದೆ ಜಂಜಾಟ-- 
ಇದು ಅಲ್ಲೋ ಬರಿದೇ ನೆರಳಾಟ : 
ಪೆಟ್ಟಿಗೆಯೊಳಗಡೆ ನೇಸರೆ ದೀವಿಗೆ 
ಉಡುಪತಿ ಪಿಡಿದಿಹ ತೆರೆಯನು ತಾರೆಗೆ 
ಕಾಣೋ ಮಾಂತ್ರಿಕರಾಟೋಟ ! 


ಧೃತರಾಷ್ಟ್ರನಿಗೆ ಹಠಾತ್ತನೆ ನೇತ್ರ ಪ್ರಾಪ್ತವಾದರೆ ಸ೦ಜಯ ಪರಿಚಯಿಸಬೇಕಾ 
ದೀತು : “ಇದು ಸೂರ್ಯ, ಇದು ಚಂದ್ರ, ಇದು ತಾರೆ.” 

ಕೊನೆಗೂ ಆ ಮಂದಿರ ಪತ್ತೆ ಆಯಿತು--ಅಸ೦ಖ್ಯ ಬ್ರಹ್ಮಾ೦ಡಗಳ ಸಮುದಾಯ 
ವಾದ ವಿಶ್ವದಲ್ಲಿ ನಮ್ಮ ಆಕಾಶಗಂಗೆಯನ್ನು ಹೆಕ್ಕಿದೆವು, ಇತರರ ನೆರವಿನಿಂದ. 
ಇದರೊಳಗಿನ ಸೂರ್ಯ ? ಗಂಟೆ ೧೧--ಮರುಕರಹಿತ ಕಾಲ ಸರಿಯುತ್ತಿತ್ತು. 

ಕಾರನ್ನು ಎಲ್ಲಿ ಪಾರ್ಕಿಸುವುದು ? ಒಂದು ಪಾರ್ಕಿಂಗ್‌ ಲಾಟ್‌ಗೆ (ಕಾರ್‌ ನಿಲ್ಲಲು 


ಶ್ರಾವಣಾ ಬ೦ತು ಊರಿಗೆ ! ೧೨೭ 


ನಿಗದಿ ಮಾಡಿರುವ ಜಾಗ) ಕನಿಷ್ಠ ಐದು ಕಾರ್‌ಗಳು ತಮ್ಮ ಮೂತಿ ತೂರಿಸಿ ನಿಲ್ಲಲು 
ಕಾದಿರುವಾಗ ಇಲ್ಲಿ ನ್ಯಾಯ ನಿರ್ಣಯಿಸಲು ಕುಂತಿಯನ್ನೆಲ್ಲಿಂದ ತರೋಣ ? ನೆಲೆ 
ಖಾಲಿ ಆಗುವುದನ್ನು ಊಹಿಸಿ, ಆ ಎಡೆಯಲ್ಲಿ ಕಾದಿದ್ದು, ಯುಕ್ತಕ್ಸಣದಲ್ಲಿ, ನಮ್ಮಂತೆ 
ಹೊಂಚುತ್ತಿರುವ ಇತರರನ್ನು ಹಿಂದೆ ಹಾಕಿ ಅಲ್ಲೀ ನುಗ್ಗಿ ಕಾರ್‌ಪತಾಕೆ ಹಾರಿಸಬೇಕು! 
ಹಕ್ಕು ಸ್ಥಾಪಿಸಬೇಕು. 

* “ಹಾದಿ ಬದಿಯಲ್ಲಿ ಎಲ್ಲೋ ಒಂದೆಡೆ ನಿಲ್ಲಿಸಿ ಹೋದರಾಯಿತಲ್ಲ ! ಈ ದ್ರಾವಿಡ 
ಪ್ರಾಣಾಯಾಮವೇಕೆ ?'' ಎಂದು ನೀವು ಧರ್ಮಾರ್ಥ ಸೂಚನೆ ಗುನುಗುತ್ತಿರುವುದು 
ನನಗೆ ಕೇಳುತ್ತಿದೆ. ಆದರೆ ತಿಳಿದಿರಲಿ : ಇದು ಅಮೆರಿಕ, ಧರೆಗವತರಿಸಿದ ನಾಕ, 
ಅಲ್ಲವಿದು ಭಾರತದ ನರಕ. ಶಿಸ್ತನ್ನು ಉಜ್ಜ್ಪಲಿಸುವ ಅಶಿಸ್ತನ್ನು ಭಸ್ಮಿ ಸುವ ಪಾವಕವೇ 
ಅಮೆರಿಕ. ಸಂಚಾರ ನಿಯಮ, pking slot (ಕಾರ್‌ ನಿಲ್ಲಿಸುವ ಕಂಡಿ), ವೇಗಮಿತಿ 
ಮುಂತಾದ ಕಡ್ಡಾಯ ನಿರ್ಬಂಧಗಳನ್ನು ನೀವೇನಾದರೂ ಉಲ್ಲಂಘಸಿದಿರೋ 
ಸರ್ವಾ೦ತರ್ಯಾಮೀ ಆರಕ್ಷಕ (00) ಅಲ್ಲಿ ಆ ಗಳಿಗೆ ಪ್ರತ್ಯಕ್ಷನಾಗಿ, ಯಾವ ಆಮಿಷ 
ಪ್ರಭಾವ ಅ೦ತಸ್ತು ಅಧಿಕಾರಕ್ಕೂ ಮಣಿಯದೇ, ನಿಮಗೆ 'ಪ್ರೇಮ ಪತ್ರ' (ಜುಲ್ಮಾನೆ 
ಟಿಕೆಟ್‌) ಅನುಗ್ರಹಿಸುವುದು ಖರೆ--ಹರಣ ಕಶಿಪುವಿನ ಎದುರು ನಿಂತ ನರಸಿ೦ಹನಂತೆ. 
ಭರ್ಜರಿ ಬರೆ ಕಾಸಿರುತ್ತಾ ರೆ--ಕನಿಷ್ಠ ೨೫ ಡಾಲರ್‌. ಮೂರು ಸಲ ಈ (ಅವಕೃಪೆ 
ನಿಮ್ಮ ಮೇಲೆ ಕೆಡೆಯಿತೋ, ಮತ್ತೆ ನೀವು ಕಾರ್‌-ಚಾಲಕರಾಗಿ ರಸ್ತೆ ಪ್ರವೇಶಿಸು 
ವಂತಿಲ್ಲ. ನಿಮ್ಮ ಚಾಲನರಹದಾರಿ ರದ್ದಾಗಿರುತ್ತ ದೆ. ಎಂದೇ ಅಲ್ಲಿ ಚಲಾವಣೆಯಲ್ಲಿ 
ಇರುವ ಗಾದೆ : cop ticket is an order to kick bucket. (ಆರಕ್ಷಕ ಪ್ರೇಮ ಪತ್ರ 
ಘಟಕೆಡೆಯಲು ಆದೇಶ ಸೂತ್ರ). 

ಅಂತೂ ಇಂತೂ ನಮಗೆ ಕಾರ್‌ ಪಾರ್ಕಿಸಲು ಖಾಲಿ ನೆಲೆ ದೊರೆಯಿತು. ಗಂಟೆ 
೧೧-೧೫ ಮೀರಿತ್ತು. ವೀಡಿಯೊ ಕೆಮರ, ಧ್ವನಿಮುದ್ರಣಯಂತ್ರ, ಅವರಿಗೆ ಅರ್ಪಿಸ 
ಲೆ೦ದು ಭಾರತದಿಂದ ತಂದಿದ್ದ ge hE ಮುಂತಾದ ಪರಿಕರಧಾರಿಗಳಾಗಿ 
ನಡೆದೆವು : ಎನ್ರಿಕೋ ಫರ್ಮಿ ಇನ್‌ಸ್ಟಿಟ್ಕ್ಯೂಟಿನ ಪ್ರವೇಶದಾ ಿರಾಭಿಮುಖವಾಗಿ. 

ಹೆಬ್ಬಾಗಿಲು ತೆರೆದಿದೆ : “ಬಾಗಿಲೊಳು ಕೈಮುಗಿದು ಒಳಗೆ ಬಾ ಯಾತ್ರಿಕನೆ.” 
ಹಜಾರಕ್ಕೆ ಕಾಲಿಕ್ಕಿದ್ದೇವೆ. ದೀರುವಾದ ಓಣಿ ಅದು. ಇಕ್ಕೆ ಸಿಲಗಳಲ್ಲಿ ಯೂ ಭವ್ಯ 
ಕೊಠಡಿಗಳು. ಆದರೆ ಎಲ್ಲವೂ ಬೀಗವಿಕ್ಕಿದ ನಿಗೂಢಗಳು, ಸಿಸೇಮೆ ಮಂತ್ರ ಮರೆ 
ತಿರುವ ಆಲಿಬಾಬನ ಎದುರಲ್ಲಿ ಮುಚ್ಚಿಕೊಂಡಿರುವ ಗವಿಬಾಗಿಲುಗಳು. ನಿರ್ಜನ 
ನಿಶ್ಶಬ್ದ. “ವಿಜನ ವಿಜನ ಮನವು ಶೂನ್ಯ ಶೂನ್ಯ ದಿನವು.” ಆದರೆ ನಾವು ಮುಂದೆ 
ಹೋಗಲೇಬೇಕು ಎರಡನೆಯ ಅಂತಸ್ತಿ ನಲ್ಲಿರುವ ಕೊಠಡಿ ಸ೦ಖ್ಯೆ ೨೦೧ಕ್ಕೆ, ನಾಕ್ಷತ್ರಿಕ 
ಗಾರುಡಿಗನ ಆಡು೦ಬೊಲಕ್ಕೆ. ಅಲ್ಲಿಯೂ ಕದ ಬೀಗ ಭದ್ರ ವಾಗಿದ್ದರೆ ? ನಮ್ಮ ಕನಸು 
ಛಿದ್ರವಾಗಲಾರದೆ೦ಬ ಅತಿ-ಆಶಾವಾದ ನಮ್ಮನ್ನು ಮುನ್ಸರಿಸಿತು. 

ಎತ್ತುಗದ (111) ಒಳಕ್ಕೆ ಇರುಕಿಕೊಂಡೆವು. ಎರಡನೆಯ ಮಹಡಿಗೆ ಏರಲು ಆದೇಶ 


೧೨೮ ಸಪ್ತಸಾಗರದಾಚೆಯೆಲ್ಲೋ . . . 


ನೀಡಿದ್ದಾಯಿತು. ನಿಶ್ಶಬ್ದ, ನಿರಾತ೦ಕ--ಅದರ ಪಡಿ ತೆರೆಯಿತು ಎರಡನೆಯ 
ಮಹಡಿಯ ಪಡಸಾಲೆಗೆ. ಎದುರಿಗೆ ಪ್ರತ್ಯಕ್ಷವಾದ ಕೋಣೆ ಸಂಖ್ಯೆ ೨೨೦. ಬೀಗ. : 
ಇಳಿಯೆಣಿಕೆ (೮೦೬೧7೬00೫೧) ತೊಡಗಿತು. ಎದೆ ಲಬ್‌ಡಬ್‌ ತಾರಕ್ಕೇರಿತು. ನಡಿಗೆ 
ಮುಂದುವರಿಯಿತು ೨೧೯, ೨೧೮, . .. .. ನೀರವ, ನಿಸ್ಬ೦ದ, ಪ್ರಗಲ್ಪ, ಅರ್ಥಗರ್ಜಿತ 
ದಿವ್ಯಮೌನ. ಯಾವ ಕೊಠಡಿಯೂ ಬೀಗಮುಕ್ತವಾಗಿಲ್ಲ. ಹಾಗಾದರೆ ದೂರದ ಇನ್ನೂ 
ಕಣ್ಣಿಗೆ ಬೀಳದಿರುವ ೨೦೧ ಕೂಡ ಹೀಗೆಯೇ ಸ೦ವೇದನಶೂನ್ಯವಾಗಿರಬಹುದೇ ? 
ಆಶೆ ಬಲೆಯನು ಜೀಸಿ ನಿನ್ನ ತನ್ನೆಡೆಗೆಳೆದು 
ಘಾಸಿ ನೀ೦ ಬಡುತ ಬಾಯ್ಬಿಡಲೋರೆ ನೋಡಿ 
ಮೈಸವರಿ ಕಾಲನೆಡವಿಸಿ ಗುಟ್ಟಿನಲಿ ನಗುವ 
ಮೋಸದಾಟವೊ ದೈವ ಮಂಕುತಿಮ್ಮ 
ನಾವು ಸಪ್ಪುಳ ಮಾಡದೆ, ಪಿಸುಮಾತನ್ನೂ ಕೈದು ಮಾಡಿ, ಮುಮ್ಮುಂದೆ ಸರಿದಂತೆ 
ನಮ್ಮ ಓಣಿಯ ಕೊನೆ ಸಂಖ್ಯೆ ೨೦೨ ಎಂದು ನನ್ನ ಗಣಿತ ಪ್ರಜ್ಞೆ (ಸಾಮಾನ್ಯಜ್ಞಾನ) 
ನುಡಿಯಿತು. ಅಲ್ಲಿ, ಆ ಕೊನೆಯಲ್ಲಿ, ನಾವು ಲ೦ಬಕೋನದಲ್ಲಿ ಎಡಕ್ಕೆ ತಿರುಗಬೇಕು, 
ಎದುರಾಗುವ ಮೊದಲ ಕೊಠಡಿಯೇ ೨೦೧. ಅದಾದರೂ ತೆರೆದುಕೊಂಡಿರಬಹುದೇ? 
ಮನೆಯೊಡೆಯ ಮನೆಯೊಳಗೆ ಇರಬಹುದೇ ? ನಮ್ಮನ್ನು ಕಾದು ಕಾದು ಬೇಸತ್ತು 
ಅಸಮಾಧಾನದಿಂದ ಮನೆಗೆ ತೆರಳಿರಬಹುದೇ ? ಆಸೆಯ ಮಂದಿರವನ್ನು ಊಹೆಯ 
ಇಟ್ಟಿಗೆಗಳಿಂದ ಕಟ್ಟಿರುವುದು ನಿಜವೇ ? ನಾವು ೨ ಗಂಟೆ ತಡವಾಗಿ ತಲಪುತ್ತಿದ್ದೇವೆ. 
ಇಲ್ಲ, ಇಲ್ಲ--ಕದ ತೆರೆದಿದೆ, ಚೇತನ ಒಳಗೆ ಕಾದಿದೆ, ವಿದ್ಯುದಾಲಿ೦ಗನಾನುಭವ. 
ದಾರವ೦ದದಲ್ಲಿ ನಿ೦ತು ನಮ್ಮ ಆಗಮನದ ಸುಳುಹು ಸುಯ್ಯುವುದೇ ? ಆಗ ಅವರ 
ಪ್ರತಿಕ್ರಿಯೆ ಹೇಗಿರಬಹುದು ? 
ಚಿ೦ತನೆಯ ಕಡಲಿನೊಳಗುಲ್ಲಾಸ ನಾವೆಯಲಿ 
3 ಸ೦ತತ ಮಹಾಯಾನಗೈದಿರುವ ಧೀಶಕ್ತಿ 
ಅ೦ತವಿಲ್ಲದ ಸಂತಸವ ಧಾರೆಯೆರೆವ ಪ್ರ- 
ಶಾ೦ತಮತಿ ನಿನಗಿದೊ ಚಿರನಮನ ಅತ್ರಿಸೂನು 
ಸದ್ದುಮಾಡಲಿಲ್ಲ ನಿಜ--ವಾಯುಮಾಧ್ಯಮದಲ್ಲಿ. ಆದರೆ ಬೆಳಕಿನ ಮಾಧ್ಯಮದಲ್ಲಿ 
ತೆಳುಮಸುಕು ನೆರಳು ಅವರತ್ತ ಚಾಚಲಿಲ್ಲ ಎಂದು ಹೇಳಲಾರೆ. ನಮ್ಮ ನಿರೀಕ್ಷಣೆ 
ಯಲ್ಲೇ ಕಾದಿದ್ದ ಆ ಯುಗಚೇತನ ಈ ಸ೦ಜ್ಞೆಯನ್ನೇ ಆಧರಿಸಿ ನೇರ ಕದದತ್ತ ನಡೆದೇ 
ಬಂದರು : 
ವಯಸ್ಸಿನಿ೦ದ ಪೂರ್ಣ ಮಾಗಿದ್ದ ಕಾಯ. ಮಧ್ಯಮಗಾತ್ರ. ಅಪ್ಪಟ ಬ್ರಿಟಿಷ್‌ 
ಪೋಷಾಕುಧಾರಿ. ಜ್ಞಾನವಯೋವೃದ್ದ (೮೪ ವಾರ್ಷಿಕ ಸೋಪಾನಗಳನ್ನೇರಿ ೮೫ ರತ್ತ 
ಕಾಲಿಡುತ್ತಿದ್ದರು). ಭೌತವಸ್ತು ನಮಗೆ ಕಾಣುತ್ತಿರುವಂತೆ ಇದ್ದಲ್ಲೇ ಹಠಾತ್ತನೆ ಅಂತ 
ರ್ಧಾನವಾದರೆ ಅದಕ್ಕೆ ಈ ನಾಕ್ಚತ್ರಿಕ ವೈಚಿತ್ಯ್ಯಕ್ಕೆ --ಕೃಷ್ಣವಿವರ (Black Hole) 


ಶ್ರಾವಣಾ ಬ೦ತು ಊರಿಗೆ ! ೧೨೯ 


ಎಂದು ಹೆಸರು. ಹೀಗಲ್ಲದೇ ಏನೂ ಇಲ್ಲದಲ್ಲಿ ಹಠಾತ್ತನೆ ಒಂದು ಭೌತವಸ್ತು 
ಪ್ರತ್ಯಕ್ಷವಾದರೆ ಅದನ್ನು ಏನೆಂದು ಹೆಸರಿಸೋಣ ? ಶ್ರೇತವೈಚಿತ್ರ್ಯ ? ಅಲ್ಲಿ ಆಗ 
ಚಂದ್ರ ಹೀಗೆ ಶ್ರೇತವೈಚಿತ್ರ್ಯವಾಗಿ ದರ್ಶನ ಕರುಣಿಸಿದರು. ನಿಂತ ನೆಲವನ್ನೇ ತುಂಬಿ 
ಕಾಂತಿ ಮೊಗೆದರು. “ಕೃಷ್ಣಮೂರ್ತಿ ಕಣ್ಣಮುಂದೆ ನಿಂತಿದ್ದಂತಿದೆ” ಎಂದರು ದಾಸರು. 
ಇಲ್ಲಿ ಆ ಮಂಗಳ ಮೂರ್ತಿ ನಿಂತೇ ಇತ್ತು. ತುಟಿಗಳಲ್ಲಿ ಮೃದು ಹಾಸ, ಕಣ್ಣುಗಳಲ್ಲಿ 
ಉಜ್ಜ್ವಲ ಪ್ರಭೆ, ಪ್ರೀತಿ ಮತ್ತು ಅನುಕಂಪ ಸೂಸುವ ದೃಷ್ಟಿ : 

ಮೈವೆತ್ತ ಲಾಲಿತ್ಯವನು ಕಂಡೆ ನಾಮೊನ್ನೆ-- 

ಭಾವ ಜೀವಗಳ ಸಂಸ್ಕಾರ ಸಾಕಾರವನು 

ನವ್ಯತೆಯ ಮರ್ಮವನು ಭವ್ಯತೆಯ ಕರ್ಮವನು 

ಕಾವ್ಯಕಮಲದ ಮಧುರ ಮಕರಂದ ಸಾರವನು 

ಜೀವನ ಪಯೋನಿಧಿಯ ಪೀಯೂಷಪೂರವನು 

-ಗೋಪಾಲಕೃಷ್ಣ ಅಡಿಗ 


ಕರಮುಗಿದು ಶಿರಬಾಗಿ ಬಾಯ್ಬಿಡದೆ ನಿಂತೆ : “ಚಿನ್ನಹಕೆ ಬಾಯಿಲ್ಲವಯ್ಯಾ ಅನಂತ 
ಅಪರಾಧ ಎನ್ನಲ್ಲಿ ಇರಲಾಗಿ !” ಕಣ್ಣುಗಳು ಒಂದು ಕ್ಷಣ ಮಾತಾಡಿದುವು. ಅರ್ಜುನ 
ನಿಗೆ ದಿವ್ಯದೃಷ್ಟಿ ಮೂಲಕ ವಿಶ್ವರೂಪದರ್ಶನ ಸಾಧ್ಯವಾಯಿತಂತೆ. ನನಗೋ-- 
ಮಾನವದೃಷ್ಟಿ ಆ ದಿವ್ಯದೃಷ್ಟಿಯ ಔನ್ನತ್ಯಕ್ಕೆ ಉತ್ತಾರಣೆಗೊ೦ಡುದರ ರಸಾನುಭವ, 
ಇದು ನಿಜಕ್ಕೂ ವಾಸ್ತವತೆಯೇ ಎಂಬ ಭವ್ಯ ಭಾವ. ಆನ೦ದನನ್ನೂ ನನ್ನನ್ನೂ ಅವರು 
ಆಪಾದಮಸ್ತಕ ಸರ್ವೇಕ್ಷಣೆ ಮಾಡಿದರು : ಬಹುಕಾಲಾನ೦ತರ ಮನೆಗೆ ಮರಳಿದ ಮಗ 
ಮತ್ತು ಮೊಮ್ಮಗನನ್ನು ವೃದ್ಧ ತಂದೆ ದೃಗಾಪೋಶಿಸುವಂತೆ. ಅವರು ನಮ್ಮನ್ನು 
ಮನ್ನಿಸಿದ್ದರು ಮಾತ್ರವಲ್ಲ ಆತ್ಮೀಯವಾಗಿ ಸ್ಟಾಗತಿಸಿದ್ದರು ಕೂಡ ಎ೦ಬುದು ಅವರ 


೧೩೦ ಸಪ್ತಸಾಗರದಾಚೆಯೆಲ್ಲೋ . . . 


ಪ್ರಸನ್ನ ವದನದಿ೦ದ ಸ್ಪಷ್ಟವಾಯಿತು. ತಮ್ಮ ಉಭಯಕರಗಳನ್ನೂ ಅವರು ನನ್ನತ್ತ 
| ಚಾಚಿ, ನಮಸ್ಕಾರಭ೦ಗಿಯಲ್ಲಿ ಜೋಡಿಕೊಂಡಿದ್ದ ನನ್ನ ಹಸ್ತಗಳನ್ನು ಪ್ರೀತಿ ವಿಶ್ವಾಸ 
ಗಳಿಂದ ನೇವರಿಸುತ್ತ ಗಾಢ ಹಸ್ಥಾಲಿಂಗನವಿತ್ತರು. 

“ಇಲ್ಲಿಗೆ ಬರುವುದು ಕೊನೆಗೂ ನಿಮಗೆ ಸಾಧ್ಯವಾಯಿತಲ್ಲ! ನನಗೆ ಅಮಿತ 
ಸ೦ತೋಷವಾಗಿದೆ. ನಿಜಕ್ಕೂ ನಾನು ಆಸೆಯನ್ನೇ ಬಿಟ್ಟಿದ್ದೆ.” ತುಸು ನಿಧಾನಿಸಿ ಮುಂದು 
ವರಿಸಿದರು : “ಹೇಗೂ ಇರಲಿ, ನೀವು ಜೂನ್‌ ೨೨ರ೦ದೇ ಬಂದಿದ್ದೀರಿ !” 

ಆತಂಕದ ಹಿಮಾಲಯಭಾರ ಅನಿರೀಕ್ಷಿತವಾಗಿಯೂ ಹಶಾತ್ತಾಗಿಯೂ ಕಳಚಿ 
ಹೋದಾಗ ವ್ಯಕ್ತಿಯ ಅನುಭವವೇನು ? Levitatiಂn_ವಾಯುಲಫಿಮಾ : ವಾಯು 
ವಿನಲ್ಲಿ ವ್ಯಕ್ತಿ ತ೦ತಾನೇ ಮೇಲೆ ಮೇಲೆ ತೇಲಿದಂತೆ. ಆ ಗಳಿಗೆಯಲ್ಲಿ ನನ್ನ ಸುಹಾಸ 
ಪ್ರಜ್ಞೆ ಮರಳಿತು. ಅವರೆದುರು ನಾನೂ ಒಂದು ಚಟಾಕಿ ಹಾರಿಸೋಣವೆಂದು ಬಗೆದು, 
“ಅ೦ದ ಮೇಲೆ ಈ ಮಧ್ಯ ರಾತ್ರಿಯ ತನಕವೂ ನಾನು ಬೇಜವಾಬ್ದಾರಿಕೆಯಿ೦ದ 
ವರ್ತಿಸಲು ಕಾಲಾವಕಾಶವಿತ್ತು ಎಂದಾಯಿತು !” ಹೀಗೆ ಯೋಚಿಸಿದೆ. ಹೇಳಲಿಲ್ಲ ಸದ್ಯ. 
ವಿವೇಕ ಜಗ್ಗಿತು ಲಗಾಮು : ಯಾರ ಎದುರು ಎ೦ಥ ಹೊತ್ತು ಈ ಕ್ಷುದ್ರ ಜೋಕು? 
“ಕುಲವನಾಲಗೆಯರುಹಿತಲಾ.” 

“ನಾವು ೯ ಗಂಟೆಗೇ ಹೊರಟೆವು. ಆದರೆ ಶಿಕಾಗೋನಗರದ ಅಪರಿಚಿತ ಹಾದಿ 
ಗಳಲ್ಲಿ ಗುರಿ ತಪ್ಪಿ ವೃಥಾ ಅಲೆಯಬೇಕಾಯಿತು,” ಆನಂದ ವಿವರಣೆ ನೀಡಿದ. 

“ಎಷ್ಟು ಹೊತ್ತು ನೀವು ಕಾರು ಚಾಲೂ ಮಾಡುತ್ತ ಬಂದಿರಿ ?” 

“ಒ೦ದೂವರೆ ಗಂಟೆಗಿಂತಲೂ ಹೆಚ್ಚು.” 

“ಕೊನೆಗಾದರೂ ನೀವು ಬಂದಿರಲ್ಲ, ಬಹಳ ಸಂತೋಷ. ಶಿಕಾಗೋ ನಗರದ 
ವಾಹನ ತುಮುಲದಲ್ಲಿ ಕಳೆದೇ ಹೋದಿರೋ ಎಂದು ಚಿಂತಿಸುತ್ತಿದ್ದೆ. ನಿಜಕ್ಕೂ 
ಇಲ್ಲಿಯ ಹಾದಿಗಳ ಗೋಜಲಿನಲ್ಲಿ ನೀವು ಅತಿಕ್ಷಿಪ್ರವಾಗಿಯೇ ಪಯಣಿಸಿಬ೦ದಿರು 
ಏರಿ.” 

ಅವರು ಈ ಮಾತು ಆಡಿದ್ದು ನಮ್ಮ ಮನಸ್ಸಮಾಧಾನಾರ್ಥ ಎ೦ಬುದು ಸ್ಪಷ್ಟ. 
ಎಂದೇ ಈಗ ಧೈರ್ಯ. ತಂದುಕೊಂಡು ಒಂದು ನುಡಿ ಹನಿ ಚಿಮುಕಿಸಿದೆ : “ನಕ್ಬತ್ರ 
ಲೋಕದ ದೈವಿಕ ಯಾದ್ಯಚ್ಛಿಕತೆಯಲ್ಲಿ ಹಾದಿ ಹುಡುಕುವುದು ಬಲು ಸುಲಭ, ಆದರೆ 
ಮನುಷ್ಯ ಪ್ರಪಂಚದ ಸ್ವಯಂಕೃತ ಕ್ರಮರಾಹಿತ್ಯದಲ್ಲಿ ದಾರಿ ಕಾಣುವುದು ಕಡು 
ಕಠಿಣ!” 

“ಅದು ನಿಸರ್ಗಪ್ರದ, ಇದು ಮನುಷ್ಯ ಕೃತ !” ನಿಜ--ಖಷಿವಾಕ್ಕ ಪ್ರತಿಯೊಂದೂ 
ಮಂತ್ರದಂತೆ ಗಾಢ ಮತ್ತು ಗೂಢ, ಅರ್ಥಗರ್ಭಿತ. 


೧೦. ಬಾ ಹತ್ತರಕೇ ! 


ಬಾ ಹತ್ತರಕೇ 
ಪ್ರಶ್ನೋತ್ತರಕೆ 
ನಿನ್ನುತ್ತರಕೆ 
ನಿನ್ನೆತ್ತರಕೆ ; ನನ್ನೆತ್ತರಕೆ 
ಇದು ಉತ್ತಮಿಕೆ 
ಪುರುಷೋತ್ತಮಕೆ 
—ಅಂಬಿಕಾತನಯದತ್ತ 


ನೀವು ಕೊಠಡಿ ಸಂಖ್ಯೆ ೨೦೧ನ್ನು--ಸಿ೦ಹದ ಗುಹೆಯನ್ನು--ಕೊನೆಗೂ ಪ್ರವೇಶಿಸಿ 
ದೆವು. ಇನ್ನೂ ಸ್ಫುಟವಾಗಿ ನಿರೂಪಿಸುವುದಾದರೆ : ಅದರಿಂದ ಸೂಸುತ್ತಿದ್ದ ಒಲವು 
ನಮ್ಮನ್ನು ಅದರೊಳಕ್ಕೆ ಬರಮಾಡಿಕೊಂಡಿತು. 

ಅವರು ತಮ್ಮ ಕುರ್ಚಿ ಎದುರು ನಿಂತು ನಮಗೆ “ದಯವಿಟ್ಟು ಕುಳಿತುಕೊಳ್ಳಿ” 
ಎ೦ದರು. ನಾವು ನಿ೦ತೇ ಇದ್ದೆವು. ಗುರು ಆಸೀನರಾಗುವ ಮೊದಲು ಶಿಷ್ಕರು ಹಾಗೆ 
ಮಾಡುವುದುಂಟೇ ? 

“ನೀವೀಗ ದಯವಿಟ್ಟು ಕೂರಬೇಕು.” ದನಿಯಲ್ಲಿ ನಲ್ಮೆಯ ಒತ್ತಾಯ ಬೆರೆತಿತ್ತು. 
ನಾವು ಅವರ ಆಮಂತ್ರಿತ ಅಭ್ಯಾಗತರು, ಮಿಗಿಲಾಗಿ ತಾಯಿನಾಡಿನವರು. ಶಿಷ್ಟ 
ಸಂಪ್ರದಾಯ ಪ್ರಕಾರ ಆಗಂತುಕ ಆಸೀನನಾದ ಬಳಿಕವೇ ಗೃಹಸ್ಥ ಕೂರಬೇಕು. ಈ 
ಭಾವ ಅವರ ನವುರು ನಡವಳಿಕೆಯಲ್ಲಿ ಲಕಲಕಿಸುತ್ತಿತ್ತು. ದಶಕಗಳ ಹಿಂದಿನ 
ರಾಮನ್‌-ಸ೦ದರ್ಶನೋತ್ತಾರಣದತ್ತ ಮನ ಹೊರಳಿತು. ರಾಮನ್‌ರ ಅಗ್ರಜನ ಪುತ್ರ 
ಚ೦ದ್ರ. ಅವರು ನಡೆನುಡಿ ಬಗೆಗಳಲ್ಲಿ ಸದಾ ಅತ್ಯುತ್ಸಾಹದ ಪ್ರವಾಹ--ಬ್ರಹ ಒಪುತ್ರ 
ನದಿಯಂತೆ. ಇವರೋ ಶಿಷ್ಟತೆಯೇ A ಮೌನ ಸಭ್ಯತೆ--ಹಿಮಾ 
ಲಯ ಪರ್ವತದಂತೆ. 

ನಾವು ಮೊದಲು ಕುಳಿತೆವು. ಬಳಿಕ ಅವರು ಕುಳಿತು ತಮ್ಮ ತಿರುಗು- ಕುರ್ಚಿಯನ್ನು 
ನನ್ನ ಬಳಿಗೆ ಸರಿಸಿ ಮೃದುಭಾಷಿ-ಪ್ರಿಯಭಾಷಿ-ಪೂರ್ವಭಾಷಿ ಸ್ವಭಾವಕ್ಕೆ ಅನುಗುಣ 
ವಾಗಿ ಮಾತು ಆರಂಭಿಸಿದರು : “ನೀವು ಬ೦ದದ್ದು ನನಗೆ ಬಹಳ ಸ೦ತೋಷವಾಗಿದೆ. 
ಹತ್ತಿರ ಬನ್ನಿ. ಮೆತ್ತಗೆ ನಿಧಾನವಾಗಿ ಹೇಳಿ-- ಕೇಳುವುದು ಮತ್ತು ಅರ್ಥವಾಗುವುದು 
ನನಗೆ ತುಸು ಕಷ್ಟ ನೋಡಿ ಈ ವಯಸ್ಸಿನಲ್ಲಿ. 

ಸಂಭಾಷಣೆಯ ಮೊದಲ ಪಾಠ ಅವರ ಸಹಜ ನಡತೆಯಿ೦ದ ನನಗೆ ವೇದ್ಯ 
ವಾಯಿತು : ಮಾತಾಡಿಸಿದ ಹೊರತು ಮಾತಾಡಬೇಡ, ನಡುವೆ ಬಾಯಿ ತಹಿರಟೀಡ 


೧೩೨ ಸಪ್ತಸಾಗರದಾಚೆಯೆಲ್ಲೋ ಕಸಿ 


ಸ್ಪಷ್ಟವಾಗಿ ನಿಧಾನವಾಗಿ ಮಿತವಾಗಿ ನುಡಿ, ಧ್ವನಿ ಮಂದ್ರ ಸ್ಥಾಯಿಯಲ್ಲಿರಲಿ.... 
ಹನುಮಂತನ ಮೊದಲ ನುಡಿ ಆಲಿಸಿದ ಶ್ರೀರಾಮ (ಕಿಷ್ಕಿಂಧಾಕಾಂಡು) ಏನನ್ನು 
ಅಭಿವ್ಯಕ್ತಿಸಿದ್ದನೋ ಅದನ್ನು ನಾನು ಚಂದ್ರರಲ್ಲಿ ಕಂಡೆ, ಕೇಳಿದೆ, ಪುನೀತನಾದೆ : 
ಅವಿಸ್ತರಮಸ೦ದಿಗ್ಬಮವಿಲಂಬಿತಮದ್ರುತಮ್‌ 
ಉರಃಸ್ಫ೦ ಕ೦ಠಗ೦ ವಾಕ್ಕಂ ವರ್ತತೇ ಮಧ್ಯಮೇ ಸ್ವರೇ 

[ಅರ್ಥವಾಗದಂತೆ] ಬಹುವೇಗವಾಗಿಯೂ ಮಾತಾಡಲಿಲ್ಲ. ಇವನ ವಾಕ್ಯವು 
ಉರಸ್ಥವೂ ಕ೦ಠಗವೂ ಆಗಿ ಮಧ್ಯಮ ಸ್ವರದಲ್ಲಿದೆ. (ಎನ್‌. ರಂಗನಾಥಶರ್ಮಾ) 

ನನ್ನ ಸ್ವಭಾವಕ್ಕೆ ತೀರ ವಿರುದ್ಧವಾದದ್ದು ಅವರದು. ದಡಬಡನೆ ತಾರಸ್ಥಾಯಿಯಲ್ಲಿ 
ಗಡಬಡಿಸಿ ಗಡಿಬಿಡಿ ಮಾಡುವುದೇ ನನ್ನ ಕ್ರಮ. ಅದೇ ಮೊದಲಬಾರಿಗೆ ಅವರೊಂದಿಗೆ 
"ಸ೦ಘಟ್ಟನೆ' ಸಂಭವಿಸಿದಾಗ ಅತ್ಯಂತ ಸಂಯಮ ಮತ್ತು ಪ್ರಯತ್ನದಿಂದ ಮೆತ್ತಗೆ 
ಮೆಲ್ಲನೆ ಮಾತಾಡಿದ್ದೆ. ಆದರೆ ಮತ್ತೆ ಆ ಅಂಜಿಕೆ, ಹಿಂಜರಿಕೆ, ಅಳುಕು ಅಥವಾ ಆತಂಕ 
ವಿರದ್ದರಿಂದ ನನಗೆ ತಿಳಿಯದಂತೆ ನಾನು ಯಥಾಪೂರ್ವಸ್ಥಿತಿಗೆ ಮರಳಿದ್ದೆ ಶ್ವಾನ 
ಲಾ೦ಗೂಲವಕ್ರತೆ (ಸರಳ ಭಾಷೆಯಲ್ಲಿ ನಾಯಿ ಬಾಲದ ಡೊಂಕುತನ) ತನ್ನ ಇರವನ್ನು 
ಛಾಪಿಸಿತ್ತು. 

ಅದೇನೂ ಅತಿ ವಿಶಾಲ ಅಧ್ಯಯನ ಮಂದಿರವಲ್ಲ. ಅ೦ದಾಜು ೧೭ ಅಡಿ ೧೫ 
ಅಡಿ ಆಯತ. ಅವರ ಆಸನದ ಹಿಂದುಗಡೆ ಮತ್ತು ಎಡಗಡೆ ಭವ್ಯ ಗವಾಕ್ಷಿಗಳು. 
ಎದುರು ಬಲಮೂಲೆಯಲ್ಲಿ ಪ್ರವೇಶ-ನಿರ್ಗಮದ್ವಾರ. ಗೋಡೆಯ ಅಂಚಿಗೆ ನೆಲದಲ್ಲಿ 
ಅಳವಡಿಸಿದ್ದ ಪೆಟ್ಟಿಗೆಗಳು, ಇವುಗಳ ಮೇಲೆ ಗೋಡೆಗೆ ಒತ್ತಿ ನಿಲ್ಲಿಸಿದ್ದ ಕಪಾಟುಗಳು 
ಮತ್ತು ಬಡುಗಳು. ದೊಡ್ಡ ಮೇಜು. ಇದಕ್ಕೆ ಲಗತ್ತಾಗಿದ್ದ ಖಾನೆಗಳು, ಪುಟ್ಟ ತೆರೆ 
ಕಪಾಟುಗಳು. ಎಲ್ಲೆಲ್ಲಿಯೂ ಪುಸ್ತಕಗಳೇ--ವಿವಿಧ ಆಕಾರ, ಗಾತ್ರ, ಅಲ೦ಕಾರಗಳವು. 
ಸಮಗ್ರ ವಿಶ್ವದ ಸಂಕ್ಷಿಪ್ತ ಸೂತ್ರವೇ ಅಲ್ಲಿ ಘನೀಭವಿಸಿದಂತಿತ್ತು. 

ಅಲ್ಲಿ ಲವಲವಿಕೆಯಿ೦ದ ಮೆರೆಯುತ್ತಿದ್ದ ಒಪ್ಪ ಓರಣ ನನ್ನ೦ಥವನಿಗೆ ತುಸು 
ಗಾಬರಿ ಹುಟ್ಟಿಸುವಷ್ಟು ಪರಿಪೂರ್ಣವಾಗಿದ್ದುವು. ಹೇಗೆ ಅಳದರೂ ಅವರ ಎದುರು 
ಅಸ್ತಿತ್ವವೇ ಇರದವ ನಾನು. ಇನ್ನು ನನ್ನ ಅಧ್ಯಯನ ಕೊಠಡಿಯಾಗಲೀ ಮೇಜು 
ಕಪಾಟುಗಳಾಗಲೀ ಸದಾ ಅವ್ಯವಸ್ಥಿ ತವಾಗಿರುವುದೇ ನನ್ನ ಶೈಲಿ. ಈ ದೈವಿಕ ಗೊ೦ದಲ 
ದಲ್ಲಿ ಪ್ರತಿ ಸಲವೂ ನಾನು ಕುರ್ಚಿ-ಮೇಜಕ್ಕೆ "ಪ೦ಕೋಲ್ಲ೦ಘನ' (ಸರಳ ಕನ್ನಡದಲ್ಲಿ: 
ಕೆಸರು ದಾಟಿ) ಮಾಡಿಯೇ ತಲಪಬೇಕು. ಎಂದೇ ಅವರ ಸಮಕ್ಸಮ ಅದೇ ಮೊದಲ 
ಬಾರಿಗೆ ಕುಳಿತಿದ್ದಾಗ ಪೂರ್ತಿ ಅಧೀರನಾಗಿದ್ದೆ. ಆ ಮ೦ದಿರವಿಡೀ “ನೀನಿಲ್ಲಿಗೆ ಎಲ್ಲ 
ರೀತಿಗಳಲ್ಲಿಯೂ ನಾಲಾಯಕ್ಕು” ಎ೦ದು ಕೂರ್ನುಡಿ ಕುತ್ತುತ್ತಿರುವ೦ತೆ ಭಾಸವಾಗು 
ತ್ತಿತ್ತು. ಆದರೆ ಅವರ ಕಣ್ಣುಗಳಲ್ಲಿಯ ಕಾಂತಿ, ನುಡಿಗಳಲ್ಲಿಯ ಸಾಂತ್ಸನ ಮತ್ತು 
ವರ್ತನೆಯಲ್ಲಿಯ ಸಹಜ ವಿನಯ ನನ್ನಲ್ಲಿ ಧೈರ್ಯ ತುಂಬುತ್ತಿದ್ದುವು : ಈ ಮಹಾ 
ಪುರುಷನ ಜೊತೆ ನೀನು ನಿರಾಳವಾಗಿ ವ್ಯವಹರಿಸಬಹುದು ; ನಿನ್ನ ಎಂಥ 


ಬಾ ಹತ್ತರಕೇ ! Soy 


ಹು೦ಬತನವನ್ನೂ ತಪ್ಪಾಗಿ ಅರ್ಥವಿಸದೇ ಅದರ ತಳದಲ್ಲಿರುವ ಭಾವವನ್ನು ತಿಳಿ 
ಯುವ ಹೃದಯ ಈತನಿಗಿದೆ; ಯುದ್ಧರಂಗದಿಂದ ವಿಜಯಿಯಾಗಿ ಮನೆಗೆ ಮರಳುವ 
ಯೋಧ ತನ್ನ ತಂದೆ ಜೊತೆ ವರ್ತಿಸುವಂತೆ ನೀನು ಈತನೊಂದಿಗೆ ಮನಬಿಚ್ಚಿ 
ಮಾತಾಡಬಹುದು. 

ಗೋಡೆಗೆ ಆನಿಸಿದ್ದ ನ್ಯೂಟನ್‌, ರಾಮಾನುಜನ್‌, ಐನ್‌ಸ್ಟೈನ್‌ ಮೊದಲಾದ ವಿಜ್ಞಾನ 
ಶಕಪುರುಷರ ಚಿತ್ರಗಳು, ಬಡುಗಳಲ್ಲಿ ಅಡಕವಾಗಿ ಜೋಡಿಸಿದ್ದ ಆರ್ಕಿಮಿಡೀಸ್‌, 
ಪ್ಲಾಟೋ ಮೊದಲಾದ ಪ್ರಾಚೀನ ವಿಜ್ಞಾನ ಪ್ರವರ್ತಕರ ಪ್ರತಿಮೆಗಳು ಎಲ್ಲವೂ ಆ 
ಮಂದಿರಕ್ಕೆ ಬ್ರಿಟಿಷ್‌ ಪರಂಪರೆಯ ಗಾ೦ಭೀರ್ಯವನ್ನೂ ಪಾವಿತ್ರ್ಯವನ್ನೂ ಆವಾಹಿ 
ಸಿದ್ದುವು : "ನಿನ್ನ ಎಂಥ ಕ್ಷುಲ್ಲಕ ಚಿಂತನೆಯೂ ಈ ಕ್ಷರಣಮೂಸೆಯಲ್ಲಿ ಖುಷಿವಾಕ್ಕ 
ವಾಗಿ ಪಾಕಗೊಳ್ಳದಿರದು.'' 


ಆದರೆ ಅಲ್ಲಿಯ ನೈಸರ್ಗಿಕ ಚೌಕಟ್ಟಿಗೆ, ಅ೦ದರೆ ಸಾ೦ಪ್ರದಾಯಿಕ ಶಿಸ್ತಿಗ್ಗೆ 
ಹೊಂದದ, ಮತ್ತು ಈ ಕಾರಣದಿಂದಲೇ ಎದ್ದು ಕಾಣುವ ಒಂದು ಚಿತ್ರಪಟ ನನ್ನಲ್ಲಿ 
ಸಾಕಷ್ಟು ಆಶ್ಚರ್ಯ ಮತ್ತು ಕುತೂಹಲ ಪೆ ಪ್ರೀರಿಸಿತು. ಅದೊಂದು ಆಧುನಿಕ ಅಮೂರ್ತ 
ಕಲೆ. ಎತ್ತರದ ಏಣಿ (ಬಲ)- ಅಗೋಚರ ಪಾತಾಳದಲ್ಲಿ ತಳ ಊರಿದೆ, ಅಜ್ಞಾತ 


ಅಲೋಕದಲ್ಲಿ ಕೊಡಿ ಆನಿಸಿದೆ. ಏಣಿಯ ಗೋಚರ ಖಂಡ ಮಾತ್ರ ಈ ಲೋಕದಲ್ಲಿ! ದೆ. 


೧೩೪ ಸಪ್ತಸಾಗರದಾಚೆಯೆಲ್ಲೋ . . . 


ಇದರ ಯಾವುದೋ ಹಂತದಲ್ಲಿ ನಿಂತು ದೃಷ್ಟಿಯನ್ನು ಮೇಲಕ್ಕೆ ಚಾಚಿರುವ ಒಬ್ಬ 
ವ್ಯಕ್ತಿ. ಈತನಿಗೆ ಮೇಲು ಮೇಲಿನ ಹಂತಗಳಿಗೇರಬೇಕೆಂಬ ತವಕ. ಏಕೆ ? ಅದು 
ಅಲ್ಲಿದೆ! ಎಲ್ಲಿವರೆಗೆ ? ಕೊಡಿ ಮುಟ್ಟುವವರೆಗೂ. ಎಂದು ? ತಿಳಿಯದು. ಅದೇ ವೇಳೆ 
ಈ ಏಣಿಯ ನೆರಳು, ಅಥವಾ ಕನ್ನಡಿ ಪ್ರತಿಬಿಂಬ (ಎಡ) ಇದಕ್ಕೆದುರಾಗಿ ವಿರುದ್ಧ 
ದಿಶೆಗೆ ವ್ಯಾಪಿಸಿದೆ. ವಾಸ್ತವತೆಯಲ್ಲಿಯ ಒಂದು ಮೆಟ್ಟಿಲಿಗೆ ಸಂವಾದಿಯಾಗಿ ಈ 
ನೆರಳಿನಲ್ಲಿಯೂ ಒಂದು ಮೆಟ್ಟಿಲು ಉಂಟು. ವಾಸ್ತವ ಆರೋಒ ಅಲ್ಲಿ, ಛಾಯಾ 
ಆರೋಹಿ ಇಲ್ಲಿ. ಆದರೆ ಆತ ತುಸು ಮೇಲೆ, ಈತ ತುಸು ಕೆಳಗೆ. ಇಬ್ಬರ ಪ್ರಯತ್ನವೂ 
ಆರೋಹಣ : “ಸಪ್ತಸಾಗರದಾಚೆಯೆಲ್ಲೋ ಸುಪ್ಪಸಾಗರ ನೆಲಸಿದೆ.” 

ಈ ಚಿತ್ರ ಕುರಿತಂತೆ 0೦116/0 ಪುಸ್ತಕದಲ್ಲಿ ಕಾಮೇಶ್ವರ್‌ ವಾಲಿಯವರು ಬರೆದಿ 
ದ್ದಾರೆ : 

"ನ್ಯೂಯಾರ್ಕ್‌ ಟೈಮ್ಸ್‌ ಮ್ಯಾಗರೀನ್‌' ನ ಹೊದಿಕೆ ಪುಟದಲ್ಲಿ ಅವರಿದನ್ನು ಮೊದಲು ಗಮನಿಸಿ 
ದರು (೧೯೬೨). ಇದರ ಒಂದು ಪ್ರತಿ ತಮಗೆ ಬೇಕೆಂದು ಕೋರಿ ಅವರು "ಟೈಮ್ಸ್‌'ಗೆ ಪತ್ರ ಬರೆದರು. 
ಇವರು ಚಂದ್ರರಿಗೆ ಕಲಾವಿದ ಪೀರೋ ಬೊರೆಲ್ಲೋ ಅವರ ವಿಳಾಸವಿತ್ತು ನೇರ ಅವರನ್ನು 
ಸ೦ಪರ್ಕಿಸಲು ಸೂಚಿಸಿದರು. ಬೊರೆಲ್ಲೋರಿ೦ದ ಬಂದ ಮಾರೋಲೆ ಚಂದ್ರರನ್ನು ತುಸು ಚಕಿತ 
ಗೊಳಿಸಿತು : ಖಂಡಿತವಾಗಿಯೂ ತಾನು ಅದರ ಪ್ರತಿಯನ್ನು--ಮೂಲಪ್ರತಿಯನ್ನೇ--ಚಂದ್ರರಿಗೆ 
ಕೊಡುತ್ತೇನೆ ; ಆದರೆ ಇವರಿಗೆ ಆ ಚಿತ್ರ ಏಕೆ ಬೇಕಾಗಿದೆ ಎ೦ಬುದನ್ನು ತನಗೆ ತಿಳಿಸಬೇಕು. 

ಬೊರೆಲ್ಲೋ ಕೋರಿಕೆಯನ್ನು ಚಂದ್ರ ಈಡೇರಿಸಿದರು : "“ಅಭೀಪೆಗಳನ್ನು ಸಾಧಿಸುವ ದಿಶೆಯಲ್ಲಿ 
ವ್ಯಕ್ತಿ ಪ್ರಯತ್ನಶೀಲನಾಗಿರುವಾಗ ಆತನ ಸುಪ್ತಭಾವವನ್ನು ನೀವು ವ್ಯಕ್ತ ಚಿತ್ರವಾಗಿ ಕುಂಚಿಸಿರುವ 
ಪರಿ ಅನ್ಯಾದೃಶವಾಗಿದೆ. ಏಣಿ ಏರುತ್ತಿರುವ ವ್ಯಕ್ತಿ ಅರೆದಾರಿ ಕ್ರಮಿಸಿರುವನು, ನಿಜ. ಆದರೆ ಆತನಿಗೆ 
ಗೋಚರವಾಗುವ ಆ ರಚನೆಯ ಕೆಲವೇ ಸ್ಥೂಲರೇಖೆಗಳು--ಇವನ್ನು ತಲಪಬೇಕೆಂಬುದು ಆತನ 
ಅಭಿಲಾಷೆ--ಪೂರ್ಣವಾಗಿ ಅಗಮ್ಯ. ಏಣಿಯ ತುತ್ತತುದಿ ಐದಿದಾಗಲೂ ಇದು ನಿಜ. ವ್ಯಕ್ತಿಗೆ ತನ್ನ 
ಧ್ಯೇಯಗಳ ಸಾಧನೆ ಎಂದೆಂದೂ ಕೈಗೂಡದು ಎಂಬ ಅರಿವನ್ನು ಅತನ ನೆರಳು--ಇದು ಇನ್ನೂ ಕೆಳಗಿನ 
ಹ೦ತಿಯಲ್ಲಿದೆ ಎಂಬುದನ್ನು ಗಮನಿಸಬೇಕು--ಮತ್ತೆ ಮತ್ತೆ ಎತ್ತಿ ತೋರಿಸುತ್ತದೆ.” 


ಚ೦ದ್ರಶೇಖರರ ಸಮಕ್ಷಮ ನಾನು ವ್ಯಕ್ತಿಯ ಆಂತರಿಕ ತುಮುಲದ ಈ ಗೋಚರ 

ಚಿತ್ರಣವನ್ನು ನೋಡಿದಾಗ ನನ್ನ ಮನದಲ್ಲಿ ಮಿಡಿದ ಭಾವವನ್ನು ಬೇ೦ದ್ರೆಯವರ 
ಪಂಕ್ತಿಗಳು ಸುಂದರವಾಗಿ ಬಿಂಬಿಸುತ್ತವೆ : 

ಜೋಲುವುದೇತಕೆ ನೇಣಿಗೆ ಗೆಳೆಯಾ ? 

ಏಣಿಗೆ ಇದೆ, ಹಿಡಿ ಅದರೆಳೆಯಾ 

ಹಂತಿಗೆ ಹಂತಿಗೆ ಬೇರೆ ಲೋಕವಿದೆ 

ಅಲ್ಲಲ್ಲಿಗೆ ನವಪಾಕವಿದೆ 

ನೂರಿಗೆ ಊರದೆ ಸಾವಿರಕೇರದೆ 

ಅಲಕ್ಬವಿರುವುದು ಯಾವ ಎದೆ ? 


ಅಲ್ಲಿ ಆ ಗಳಿಗೆ ಇನ್ನೂ ಒ೦ದು ಹೊಳಹು ನನ್ನಲ್ಲಿ ಮಿಂಚಿತು : ವ್ಯಕ್ತಿ ತನ್ನ 


ಬಾ ಹತ್ತರಕೇ ! ೧೩೫ 


ವರ್ತಮಾನ ಸಾಧನೆಯಿ೦ದ ಸ೦ತೃಪ್ತನಾಗಬಾರದು--ಏರಲು ಬಾಕಿ ಇರುವ ಏಣಿ 
ಭಾಗ ಇದನ್ನು ಸೂಚಿಸುತ್ತದೆ ; ಆತನಲ್ಲಿ ತನ್ನ ಸಾಧನೆ ಬಗ್ಗೆ ಅಹಂಕಾರ ಮೂಡ 
ಬಾರದು--ಅಲ್ಲೇ ಕೆಳಗೆ ಈತನ ಕಾಲೆಳೆಯಲು ಅಥವಾ ಮಟ್ಟವೈದಲು ಪ್ರಯತ್ನಿಸು 
ತ್ತಿರುವ ಛಾಯಾವ್ಯಕ್ತಿ ಇದನ್ನು ಪ್ರತೀಕಿಸುತ್ತದೆ. ಆದ್ದರಿಂದ ಊರ್ಧ್ವದೃಷ್ಟಿ ವಿನಯ 
ಪ್ರೇರಕವಾಗಿರಲಿ, ಅಧೋದೃಷ್ಟಿ ಅನುಕ೦ಪಪೂರಕವಾಗಿರಲಿ. ಎತ್ತರ ಏರಿದಷ್ಟೂ 
ಅಪಾಯ ಅಧಿಕ. 

ಎತ್ತರವನೇರುವೊಡೆ ಬೇಕು ಬಲುತಾಕತ್ತು 

ಬಿತ್ತರದ ಕಣ್ಣೋಟ ಹರಿದಂತೆ ಗರ್ವದಾ 


ಕುತ್ತವಡರುವಪಾಯದಿ೦ ದೂರವಿರಬೇಕು 
ಮತ್ತಿಗೆ ವಿವೇಕವೇ ಕಡಿವಾಣ ಅತ್ರಿಸೂನು 


“ಹೌದು, ಇದೊಂದು ಸುಂದರ ವಿವರಣೆ” ಎಂದು ಚ೦ದ್ರ ಈ ವ್ಯಾಖ್ಯಾನವನ್ನು 
ಅನುಮೋದಿಸಿದರು. ಇದು ಅವರಿಗೆ ಕೇವಲ ಸಾಂಪ್ರದಾಯಿಕ ಸುಹೃದ್ಭಾವನೆಯ 
ಉದ್ದಾರವಾಗಿರಲಿಲ್ಲ, ಮನಃ ಪೂರ್ವಕ ಒಪ್ಪಿಗೆ ಆಗಿತ್ತೆಂದು ಅವರೊಂದಿಗೆ ಒದಗಿದ 
ಆ ಎರಡು ದಿನಗಳ ನಿಕಟ ಸಾಹಚರ್ಯದಿ೦ದ ಅರಿತೆ. ಅವರಿಗೆ ಒಪ್ಪಿಗೆ ಆಗದ 
ಅಭಿಪ್ರಾಯ ಅಥವಾ ವಿವರಣೆ ಎದುರಾದಾಗ ಓಹೋ ! ಹಾಗೋ ?' ಅಥವಾ 
“ನನಗೆ ಅರ್ಥವಾಗಲಿಲ್ಲ” ಅಥವಾ “ನಾನು ತಿಳಿಯೆ” ಎ೦ದು ಸ್ಪಷ್ಟವಾಗಿ ಹೇಳಿಬಿಡು 
ತ್ತಿದ್ದರು--ನಮ್ಮ ಸೇಡಿಯಾಪು ಕೃಷ್ಣಭಟ್ಟ ರಂತೆ. ಕೇವಲ ಉಪಚಾರ ಅಥವಾ ದಾಕ್ಷಿಣ್ಯ 
ಕ್ಕಾಗಿ ಕೂಡ ಅವರು ನನ್ನ ಜೊತೆ ಸಹಮತರಾಗುತ್ತಿರಲಿಲ್ಲ. ತಾಂತ್ರಿಕ ವಿಷಯಗಳು 
ಬಂದಾಗ ಚಂದ್ರರ ನಿಲವು ಉಡದ ಹಿಡಿತದ೦ತೆ--ಎಡಿ೦ಗ್ಬನ್‌ ಪ್ರಕರಣ ಗಮನಿಸಿ 
ದರೆ ಈ ಸ೦ಗತಿ ತಿಳಿಯುತ್ತದೆ. ಸೌಜನ್ಯದ ಸರಹದ್ದನ್ನು ಎ೦ದೂ ಮೀರದ ನಿರಾಕರಣೆ 
ಅಥವಾ ನ-ಅನುಮೋದನೆ--ತಾರ್ಕಿಕವಾಗಿ ಮತ್ತು ಸಾಕ್ಷ್ಯಾಧಾರ ಸಹಿತವಾಗಿ. 

“ನಿಮಗೂ ನಿಮ್ಮ ಶ್ರೀಮತಿಯವರಿಗೂ ಒಪ್ಪಿಸಲೆಂದು ಕೆಲವು ಉಡುಗೊರೆಗಳನ್ನು 
ಭಾರತದಿಂದ ತಂದಿದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು” ಎನ್ನುತ್ತ ನಮ್ಮ ಚೀಲ 
ಗಳನ್ನು “ಅನಾವರಣ'ಗೊಳಿಸತೊಡಗಿದೆ. 

“ಈಗ ಊಟಕ್ಕೆ ತಡವಾಗಿದೆ. ನಾವು ಯೂನಿವರ್ಸಿಟಿ ಕ್ಲಬ್‌ಗೆ ಹೋಗೋಣ. 
ಊಟವಾದ ಬಳಿಕ ಉಳಿದ ವಿಚಾರಗಳು, ಆಗದೇ ?' ಅವರೆದ್ದರು. 

ಅನಿವಾರ್ಯವಾಗಿ ನಾವೂ ಎದ್ದೆವು. 

“ಚಂದ್ರಶೇಖರ್‌ ನಮಗೆ ಭೋಜನ ಪ್ರದಾನಿಸುತ್ತಾರೆ !” ಇಂಗ್ಲಿಷಿನಲ್ಲಿ ಹೇಳು 
ವಂತೆ ನಮ್ಮ ೫160! 11118811181015ನ್ನೂ (ಅತ್ಯ೦ತ ಅಪ್ಪಾಯಿಕವಾದ ಕಲ್ಪನೆ 
ಗಳನ್ನೂ) ಮೀರಿದ ಔದಾರ್ಯ. ಅದೇ ಮೊದಲು ಅವರು ಇನ್ನೂ ಒ೦ದು ಮಾತು 
ನುಡಿದು ತಮ್ಮ ಪ್ರೀತಿಯನ್ನು ತೋರಿದ್ದರು : “ಶಿಕಾಗೋ ವಿಮಾನನಿಲ್ದಾಣದಲ್ಲಿ ನಾನೇ 
ನಿಮ್ಮನ್ನು ಸ್ವಾಗತಿಸಿ ಇಲ್ಲಿಗೆ ಕರೆದು ತರಬೇಕಾಗಿತ್ತು. But we don’t have any help 


೧೩೬ ಸಪ್ತಸಾಗರದಾಚೆಯೆಲ್ಲೋ . .. 


here (ಅಂಥ ಸೌಕರ್ಯವಿಲ್ಲ ನಮಗಿಲ್ಲಿ).” ಆ ಮಹಾಪುರುಷನಿಗೆ ಇವೆಲ್ಲ ಸಾಮಾನ್ಯ 
ನಡವಳಿಕೆಗಳಾಗಿದ್ದುವು--ಗೃಹಸ್ಮಧರ್ಮ. 
“ನಿಮ್ಮ ಚೀಲ, ಸಾಮಗ್ರಿ ಎಲ್ಲ ಇಲ್ಲೇ ಇರಲಿ.” 
ಕೊಠಡಿಯಿ೦ದ ಹೊರಡಲು ಸಜ್ಜಾದೆವು. ಅಲ್ಲಿ ಕರೆಗ೦ಟೆ ಇಲ್ಲ. ದವಾಲೆ ಜವಾನ 
ಕಾಣೆ. ಸಹಾಯಕರು ? ಏನು ಹಾಗೆಂದರೆ ? ಇದು ಅಮೆರಿಕಾ ! ಧನಿಯೂ ಸೇವಕನೂ 
ನೀನೇ. 
ಅವರೇ ಕದ ಮುಚ್ಚಿ ಬೀಗವಿಕ್ಕಿ ನಮಗೆ ಹಾದಿ ತೋರಿಸುತ್ತ ಲವಲವಿಕೆಯಿ೦ದ 
ಕಾಲಿಡತೊಡಗಿದರು. ಗುರಿ : ಯೂನಿವರ್ಸಿಟಿ ಕ್ಲಬ್‌. ಅದು ಎಲ್ಲಿದೆ ? ಅವರು 
ಮುಂದೆ, ನಾವು ಹಿಂದೆ. ಫರ್ಮಿ ಇನ್‌ಸ್ಟಿಟ್ಕ್ಯೂಟಿನ ಆ ಎರಡನೆಯ ಮಾಳಿಗೆಯ 
ಓಣಿಯಲ್ಲಿ ಸರಿಯುತ್ತ ಎಲ್ಲಿಯೋ ಎತ್ತುಗಕ್ಕೆ (10 ಪ್ರವೇಶಿಸಿದರು, ನಾವಿಬ್ಬರೂ 
ಒಳ ಬಂದಿರುವೆವು ಎಂಬುದನ್ನು ದೃಢಪಡಿಸಿಕೊಂಡು ಗುಂಡಿ ಒತ್ತಿದರು. ಸದ್ದಿಲ್ಲದೆ 
ಲಿಫ್ಟ್‌ ಜಾರಿ ಇನ್ನೊ೦ದು ಓಣಿಗೆ ತೆರೆದುಕೊಂಡಿತು. ಇಡೀ ಇನ್‌ಸ್ಟಿಟ್ಯೂಟಿನ ಒಳಗೆ, 
ನಾವು ಮೂವರ ಹೊರತಾಗಿ, ಎಲ್ಲಿಯೂ ಜನರಿಲ್ಲ. ಅದು ಬೇಸಗೆ ರಜಾದಿನಗಳು. 
ಓಣಿಯಲ್ಲಿ ಮುಂದೆ ಸರಿಯುತ್ತಿದ್ದಾಗ, ಗೋಡೆಗೆ ಅಡಕವಾಗಿ ಒತ್ತೊತ್ತಿ ಜೋಡಿಸಿದ್ದ, 
ತೈಲಚಿತ್ರಗಳ ಸಾಲು ಕಂಡೆವು. ಅದರಲ್ಲಿ ಚ೦ದ್ರ ಕೂಡ ಇದ್ದರು. ಉಳಿದವರ ಗುರುತು 
ನಮಗೆ ತಿಳಿಯಲಿಲ್ಲ. 
“ಇವರು ಯಾರು ?'' ಆನಂದನ ಪ್ರಶ್ನೆ. 
“ಶಿಕಾಗೋ ವಿಶ್ವವಿದ್ಯಾಲಯದ ಭೌತವಿಜ್ಞಾನ ವಿಭಾಗದಲ್ಲಿದ್ದು ನೊಬೆಲ್‌ ಪಾರಿ 
ತೋಷಿಕ ಗಳಿಸಿದವರು.” 
“ಹೆಸರುಗಳನ್ನು ಕೃಪೆಯಿಟ್ಟು ಉಚ್ಚರಿಸಬಹುದೇ ?” 
ವಿಧೇಯ ವಿದ್ಯಾರ್ಥಿಯಂತೆ ಅವರು ಆ ಸಾಲಿನ ಎಡಕೊನೆಗೆ ಹೋಗಿ ಅಲ್ಲಿಂದ 
ಮುಂದಕ್ಕೆ ಹೆಜ್ಜೆ ಇಡುತ್ತ “ಮೈಕಲ್ಸನ್‌, ಫರ್ಮೀ, ಗರ್ಪರ್ಟ್‌ ಮೇಯರ್‌, . . . ?' 
ಎಂದು ಆಯಾ ಪಟ ಸೂಚಿಸುವ ವ್ಯಕ್ತಿಯ ಹೆಸರನ್ನು ಉಸುರುತ್ತ ಹೋದರು. 
ಒಂದು ಹೆಸರಿನ ಹೊರತಾಗಿ. ತಮ್ಮ ಚಿತ್ರ ಬಂದಾಗ ಅವರು ಮೂಕ ನಿರ್ಭಾವ 
ವದನರಾಗಿ ಮುಂದಕ್ಕೆ ಜಗುಳಿದರು. 
ಮತ್ತೆ ಮುಂದುವರಿಯಿತು ನಮ್ಮ ಊಟದ ಬಂಡಿ. ತಾವಾಗಿ ಮುನ್ನುಗ್ಗಿ ಮಾತಾ 
ಡುವ ಅಥವಾ ಮಾತಾಡಿಸುವ ಪ್ರವೃತ್ತಿ ಅವರದಲ್ಲ. ಆ ಮೇರು ವ್ಯಕ್ತಿತ್ವಕ್ಕೆ ತೀರ 
ಸಹಜವಾದ ಈ ಸಭ್ಯತೆ ನನಗೆ, ಅವರೇನೆ೦ದರೂ ಪ್ರ ಸಾದವೆ೦ದು ಸ್ವೀಕರಿಸಿ ದಾಖಲಿ 
ಸಲು ಸಿದ್ಧನಾಗಿದ್ದ ಪರಮ ವಿನೀತನಿಗೆ, ಪ್ರಬಲ ದಿಗ್ಬ೦ಧನ ಹೇರಿದಂತಾಯಿತು. 
ನಾನಾಗಿ ಮುನ್ನುಗ್ಗು ) ವುದೂ ಮಾಹಿತಿ ತಿಳಿಸುವುದೂ ಆಲಿಸಲು ತವಕಿಸುವುದೂ ನನಗೆ 
ಹೊಸತೇನೂ ಅಲ್ಲ. ವಾಸ್ತವವಾಗಿ ೩88೫655116 forward dash (ಆಕ್ರಮಣಶೀಲ 
ಮುಂಧಾಳಿ) ನನ್ನ ಸಹಜ ಸ್ವ ಭಾವ. ಆದರೆ ಎಲ್ಲಿ ಈ ಪೌರುಷ ? ಅರ್ಜುನನ 


ಬಾ ಹತ್ತರಕೇ ! ೧೩೭ 


ಸಾರಥ್ಯದಲ್ಲಿ ಉತ್ತರಕುಮಾರನ ಅಂತಸ್ತು ಏನು ? ಈ ಮಹಾವ್ಯಕ್ತಿ ಚಂದ್ರಶೇಖರ್‌ 
ಜೊತೆ ನಾನು ಏನೂ ಮಾತಾಡಬಹುದು, ಅವರ ಪೂರ್ಣ ಹೃದಯವಂತ ಲಕ್ಷ್ಯ ನಾನು 
ಮಾತ್ರ ಎ೦ಬ ಅರಿವೇ ನನ್ನನ್ನು ಅಪ್ರತಿಭನನ್ನಾಗಿಸುತ್ತಿತ್ತು. ನನ್ನ ಮನಸ್ಸು ಸಿ೦ಗ್‌- 
ಐನ್‌ಸ್ಟೈನ್‌ "ಸ೦ಘಟ್ಟನೆ'ಯತ್ತ ಹೊರಳಿತು. 

ಜಾನ್‌ ಎಲ್‌. ಸಿಂಗ್‌ ಎಂಬವರು ಪ್ರಪ೦ಚಪ್ಪಸಿದ್ಧ ಸಾಪೇಕ್ಟತಾಸಿದ್ದಾಂತಿ, 
ಸಂಶೋಧಕ ಮತ್ತು ನವಮಾರ್ಗಪ್ರವರ್ತಕ ಗಣಿತವಿದ, ಈ ಶತಮಾನದ (೨೦ನೆಯ) 
ಆರಂಭದಲ್ಲೇ ಆಧುನಿಕ ಭೌತವಿಜ್ಞಾನವನ್ನು ಅಧ್ಯಯನಗೈದು ಸಾಪೇಕ್ಟತಾಸಿದ್ಧಾ೦ತದ 
ಬಗೆಗೆ ಆಕರಗ್ರಂಥ ರಚನೆ ಮಾಡಿದವರು. ಸಿಂಗ್‌ ಮತ್ತು ಗ್ರಿಫಿತ್‌ ಸಂಯುಕ್ತವಾಗಿ 
ಬರೆದಿರುವ ೧011100105 of Mechanics ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸುವ 
ಯೋಗ ನನ್ನದಾ ಗಿತ್ತು (೧೯೭೦ರ ದಶಕ) : “ಬಲವಿಜ್ಞಾನದ ತತ್ತ್ವಗಳು.” 

“ನೀವು ಐನ್‌ಸ್ಪೈನರನ್ನು ಪ್ರತ್ಯಕ್ಷ ಭೇಟಿ ಆಗಿದ್ದಿರೇ ? ನಿಮ್ಮ ಅನುಭವ ಏನು 7” 
ಎಂದು ಕೇಳಿದ್ದೆ ಇವರನ್ನು (ಪತ್ರ ಮುಖೇನ). ಹೌದು, ಡಬ್ಬಿ ನ್ನಿನ ಈ ಪ್ರಾಧ್ಯಾಪಕ 
ಐನ್‌ಸ್ಟೈನರನ್ನು ಪ್ರಿನ್‌ಸ್ಪನ್ನಿನಲ್ಲಿ ಸ೦ದರ್ಶಿಸಿದ್ದರು. ಆ ಸನ್ನಿ ವೇಶ ವನ್ನು ಸ್ಮ ರಿಸುತ್ತ 
ನನಗೆ ಮಾರೋಲೆ ಬರೆದರು (೨-೮-೧೯೭೯): 

ಪ್ರಿನ್‌ಸ್ಪನ್ನಿನಲ್ಲಿ ಹಲವು ತಿಂಗಳ ಕಾಲ ಉಪನ್ಯಾಸವೀಯಲು ನಾನು ಆಹ್ವಾನಿತ 
ಇ ೧೯೩೯, ತು೦ಬ ಸಡಗರದಿಂದ ಆ ಅವಕಾಶವನ್ನು ಸ್ವಾಗತಿಸಿದೆ. ಅಲ್ಲಿಯ 

ಧ್ಯಾಪಕ ವರ್ಗದವರು ಪ್ರತಿ ಅಪರಾಹ್ನವೂ ಅನೌಪಚಾರಿಕ ಚಹಾಕೂಟದಲ್ಲಿ 
mak ದ್ದರು. ಆ ಸಂದರ್ಭದಲ್ಲಿ ಈ ಮಹಾಪುರುಷನ ಒಡನಾಟದ ಭಾಗ್ಯ 
rE ಭಾವಿಸಿದ್ದೆ. ಆದರೆ ದುರದೃಷ್ಟ. ನಾನು ಪಿ ಪ್ರಿನ್‌ಸ್ಟನ್‌ ತಲಪಿದಾಗ ತಿಳಿದೆ: 
ಐನ್‌ಸ್ಟೈನ್‌ ಈ ಕೂಟಗಳಿಗೆ ಎಂದೂ ಬರುತ್ತಿ ರಲಿಲ್ಲ ವೆಂದು. ನಿಜಕ್ಕೂ ಅವರು 
ಬರಲೇ ಇಲ್ಲ. ನಾನು ಅವರ ಕೊಠಡಿಗೆ ಹೋದ ಹೊರತು ಅವರ ಭೇಟಿ ದೊರೆಯುವ 
ಇತರ ಯಾವ ಅವಕಾಶವೂ ಇರಲಿಲ್ಲ. ಕೊನೆಗೂ ಹೋದೆ--ಖ್ರ ನ್‌ಸ್ಪನ್ನಿನಿ೦ಂದ ನಿರ್ಗ 
ಮಿಸುವ ಅದೇ ಮೊದಲು. ಆದರೆ ಆಗ ನಾನು ಅಧೀರನಾಗಿದ್ದೆ, ಅವರು ಸ೦ಕೋಚ 
ಗೊ೦ಡಿದ್ದರು. ಹೀಗಾಗಿ ನಮ್ಮ ನಡುವೆ ಗಮನಾರ್ಹವಾದ ಯಾವುದೇ ಸರಸ 
ಸಂಭಾಷಣೆ ಜರಗಲಿಲ್ಲ.'' 

ಈಗ ನೀವೇ ಈ ಮುಂದಿನ ಎರಡು ದಾಮಾಶಯಗಳನ್ನು ಹೋಲಿಸಿ ನೋಡಿ : 

[ಸಿ೦ಗ್‌] : [ಐನ್‌ಸ್ಟೆ ನ್‌], ಮತ್ತು, [ಜಿಟಿಎನ್‌] : [ಚಂದ್ರ] 
ಮೊದಲನೆಯದು ಖಂಡಿತವಾಗಿಯೂ ಒಂದು ನಿರ್ದಿಷ್ಟ ಸ೦ಖ್ಯೆ ; ಎರಡನೆಯದು 
ಅಷ್ಟೇ ಖಂಡಿತವಾಗಿ ಕೇವಲ ಸೂನ್ನೆ ! ಇದು ಮಿಥಾಾ ಬಒವಿನಯವಲ್ಲ, ವಾಚಕರ 
ಕ್ಸಮಾಯಾಚಕ ತಪ್ಪೊಪ್ಪಿಗೆಯೂ ಅಲ್ಲ. ಬದುಕು ಕೇವಲ ದಾಮಾಶಯವಲ್ಲ. ಇನ್ನೂ 
ಅನೇಕ ಘಟಕಗಳ ಸಂಕೀರ್ಣವದು : ಆರ್ಜವ, ನಿಷ್ಕ, ಪ್ರೀತಿ, ಗೌರವ, ಛಲ ಇತ್ಯಾದಿ. 
ಚ೦ದ್ರರಿಗೆ ಮುಖ್ಯವಾದದ್ದು--ನನಗೆ ಚೆನ್ನಾಗಿ ತಿಳಿದಿದೆ. ನನ್ನ ವಿಜ್ಞಾನಪಾಂಡಿತ್ಯ 


೧೪೦ ಸಪ್ತಸಾಗರದಾಚೆಯೆಲ್ಲೋ . .. 


ಆಗಿದ್ದಾರೆ. 


* ಅವರು ನಮ್ಮ ವ್ಯವಹಾರದ ಹೊರಗಿನವರಲ್ಲ, ಅದರ ಒಂದು ಅಂಶವೇ 
ಆಗಿದ್ದಾರೆ. | 
* ಅವರಿಗೆ ಸೇವೆ ಸಲ್ಲಿಸುವುದರ ಮೂಲಕ ನಾವು ಅವರನ್ನು ಉಪಕರಿಸುತ್ತಿಲ್ಲ, 
ಅಂಥ ಅವಕಾಶ ಒದಗಿಸಿ ಅವರು ನಮ್ಮನ್ನು ಉಪಕೃತರನ್ನಾಗಿಸಿದ್ದಾರೆ. 

ಅಮೆರಿಕದಲ್ಲಿ, ನಾನು ಕ೦ಡು ತಿಳಿದ೦ತೆ, ಯಾರೂ ಹಿರಿಯರಲ್ಲ, ಯಾರೂ 
ಕಿರಿಯರಲ್ಲ, ಅಧಿಕಸಮರೂ (1೫07060081) ಅಲ್ಲ. ಮೊದಲು ಬಂದಾತನಿಗೆ ಮೊದಲ 
ಮಣೆ, ಮತ್ತು ಪರಿಪೂರ್ಣ ಲಕ್ಷ್ಯ. ನಿರಾಕರಣೆಯಲ್ಲಿಯೂ ಅಪೂರ್ವ ವಿನಯ. 
“ನಾವಿರುವುದೇ ನಿಮ್ಮ ಸೇವೆಗಾಗಿ” ಎಂಬ ಸೇವಾಮನೋಭಾವ. ಇಂಥ ವ್ಯಕ್ತಿಗೌರವ 
ಪಾರಮ್ಯಾನುಭವವಾಗುವಾಗ ಸ್ವದೇಶದ (ಭಾರತ) ಸದೃಶಾನುಭವದ ಜೊತೆ ಅದನ್ನು 
ಹೋಲಿಸದಿರಲಾಗುವುದಿಲ್ಲ. ಇಲ್ಲಿ ಪರಿಸ್ಥಿತಿ ಹೇಗಿದೆ ? ಆಡಳಿತ ವ್ಯವಸ್ಥೆ ನಿಮ್ಮ ಬಗ್ಗೆ 
ತಳೆಯುವ ಅನಾದರಣೆಯ ರುಚಿ ನಿತ್ಕಾನುಭವವಲ್ಲವೇ ? ಸರ್ಕಾರೀ ಹಿ೦ಸಾವಲಯ 
ಗಳು ಹಾಗಿರಲಿ, ಖಾಸಗಿ ಹೊಟೇಲ್‌ ಅ೦ಗಡಿಗಳಲ್ಲಿಯೂ ನಿಮಗೆ ಆಘಾತದ ವೇದನೆ 
ಹೇಗಿರುವುದು ? “ಇಲ್ಲಿಗೆ ಬನ್ನಿ ಎಂದು ನಾವು ನಿಮ್ಮನ್ನು ಕರೆದೆವೇ ?' ಇದು ಇಲ್ಲೆಲ್ಲ 
ಎದುರಾಗುವ ಪ್ರಶ್ನೆ. ಇಲ್ಲಿ ಗ್ರಾಹಕ ಅಥವಾ ಬಳಕೆದಾರ ಒಬ್ಬ ಅನಾಹ್ವಾನಿತ ಮತ್ತು 
ಅನಗತ್ಯ ಪೀಡೆ. ಶುದ್ಧ ರುಚಿ, ಸಭ್ಯವರ್ತನೆ, ಸೌಹಾರ್ದಪರಿಸರ ಎಲ್ಲವೂ ಈಗ 
ಪುರಾಣನಾಮಕೋಶದಲ್ಲಿಯ ನಮೂದುಗಳು. 

ಮೇಜು ಖಾಲಿ ಆಯಿತು. ಇನ್ನು ನಮ್ಮ ಮೇಜವಾನಿ. ಆಕೆ ಬಂದಳು, “ಕ್ಟಮಿಸ 
ಬೇಕು” ಎನ್ನುತ್ತ ನಮ್ಮನ್ನು ಅಲ್ಲಿಗೆ ರಾಜಾತಿಥಿಗಳ೦ತೆ ಕರೆದೊಯ್ದಳು. ನಮ್ಮ 
ಆಕಾಶಗಂಗೆ (ಅಥವಾ ಸ್ಥಳೀಯ ಬ್ರಹ್ಮಾ೦ಡ) ಅಲ್ಲಿ ಸ್ಥಾಪಿತವಾಯಿತು : ಚಂದ್ರ 
ಇದರ ಕೇಂದ್ರ, ನಾವಿಬ್ಬರು ಇದರ ಸುತ್ತ ಸುಳಿಯುವ ನಕ್ಸತ್ರಗಳು. ಮೇಜುಪಾಲಿಕೆ 
ಮಹಿಳೆ ಮುದ್ರಿತ ತಿನಸುಪಟ್ಟಿಯನ್ನೂ ಖಾಲಿ ಕಾಗದ ಪೆನ್ಸಿಲನ್ನೂ ನಮ್ಮ ಮುಂದೆ 
ಭಕ್ತಿಯಿ೦ದ ಇಟ್ಟು ಅಪ್ಪಣೆಗಾಗಿ ಕಾದುನಿ೦ತಳು. 

“ನಿಮಗೆ ಬೇಕಾದ ಬಾಬುಗಳನ್ನು ಆಯ್ದು ಈ ಕಾಗದದಲ್ಲಿ ಬರೆಯಿರಿ” ಎಂದರು 
ನಮ್ಮ ಆತಿಥೇಯರು. 

ತಿನಸುಪಟ್ಟಿ ಎ೦ದರೆ ಇಂಗ್ಲಿಷ್‌ ಲಿಪಿಯಲ್ಲಿ ಫ್ರೆ೦ಚ್‌-ಇಟಾಲಿಯನ್‌ ಭಾಷಾ 
ಪಠನ, ಅರ್ಥವಾಗದ ಪದಗಳ ಗು೦ಫನ. “ನನಗೆ ಈ ಪಟ್ಟಿ ಅರ್ಥವಾಗುವುದಿಲ್ಲ. 
ನಾವಿಬ್ಬರೂ ಶುದ್ಧ ಶಾಕಾಹಾರಿಗಳು. ನೀವೇ ಒಂದೆರಡು ಸರಳ ಬಾಬುಗಳನ್ನು 
ಗುರುತಿಸಿದರೆ ಉಪಕಾರ” ಎಂದೆ. 

“ಕುಂಬಳಕಾಯಿ ಸೂಪ್‌, ಬಟಾಣಿ ಪಲ್ಯ, ಸೇಮಿಗೆ, ಬ್ರೆಡ್‌, ತರಕಾರಿ-ಸಾಕಾಗ 
ಬಹುದು” ಎ೦ದು ಅಷ್ಟನ್ನೂ ಕಳಕಳಿಯಿಂದ ಬರೆದು ರುಜುವಿಕ್ಕಿ ಆಕೆಗೆ ಒಪ್ಪಿಸಿದರು. 

“ವಾನು ಕೂಡ ಶಾಕಾಹಾರಿ. ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಶ್ರೇಷ್ಠವೆಂದು 


ಬಹುಮಾನ್ಯರ ಸ೦ಗದಲ್ಲಿ ಶ್ರೀಸಾಮಾನ್ಯ ೧೪೧ 


ಭಾವಿಸುತ್ತೀರಾ ?” 

ನಾನೆಂದೆ :“ ಛೇ ಛೇ ! ಅಂಥ ಯಾವ ಭ್ರಮೆಯೂ ನನಗಿಲ್ಲ. ಹುಟ್ಟಿನ ಆಕಸ್ಮಿಕತೆ 
ಯಿಂದ ಸಸ್ಕಾಹಾರಾವಲ೦ಜಿಯಾದೆ. ಮುಂದೆ ಅದನ್ನು ಬದಲಾಯಿಸುವ ಯೋಚನೆ 
ಅಥವಾ ಆವಶ್ಯಕತೆ ಬರಲಿಲ್ಲ.” 

“ನಿಜ. ಬಾಲ್ಕದಲ್ಲಿ ರೂಢವಾಗುವ ರೀತಿ ರಿವಾಜುಗಳು ಮುಂದೆ ಜೀವನದ 
ಅವಿಭಾಜ್ಯ ಅ೦ಗಗಳೇ ಆಗುವುದು ವಾಡಿಕೆ.'' 

ಸರಳ, ಸಪ್ಪೆ ಊಟ. ಹೊಟ್ಟೆ ಖಾತ್ರಿ ಕೆಡದು--ನಾಲಗೆ ಮೆಚ್ಚದಿದ್ದರೂ, “ರಾಮ 
ನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ” ಚಪ್ಪರಿಸಿದ 
ಬಾಯಿಗೆ ಅಲ್ಲಿಯ ಆಹಾರ ಹಿಡಿಸದಿದ್ದರೂ ಆ ಸನ್ನಿವೇಶ ಹೇಗಿತ್ತು ಗೊತ್ತೇ ? 
ಚ೦ದ್ರರು ತಮ್ಮ “ಹೃದಯವೆಂಬೊ ಪಾತ್ರೆಯೊಳಗೆ ಭಾವವೆ೦ಬೊ ಎಸರು ಇಟ್ಟು 
ಬುದ್ದಿಯಿಂದ ಪಕ್ಚವ ಮಾಡಿ ಹರಿವಾಣದೊಳಗೆ ನೀಡಿ''ದ್ಹರು. ಅಂದಮೇಲೆ ಆನಂದ 
ನಿಗೂ ನನಗೂ “ಆನಂದ ಆನಂದವೆಂಬೊ ತೇಗು” ಬರದೇ ಇದ್ದೀತೇ ? 

“ಈ ಭೋಜನದ ಶುಲ್ಕ ಪಾವತಿಸಲು ನನಗೆ ದಯವಿಟ್ಟು ಅನುಮತಿ ನೀಡಬೇಕು” 
ಆನಂದನೆಂದ. 

“ಆಗದು. ನೀವು ನನ್ನ ಅತಿಥಿಗಳು.” 


೧೧. ಬಹುಮಾನ ರ ಸಂಗದಲ್ಲಿ ಶಿ ಶ್ರೀಸಾಮಾನ್ಯ 


ಗಣ್ಯನಾಗಿರುವುದತಿಮಾನ್ಯ ನಿಜ ಪೇಳುವೊಡೆ 
ಮಾನ್ಯನಾಗಿರುವುದತಿಶಯ ಗಣ್ಯ, ಸಿದ್ಧಾರ್ಥ 
ಗಣ್ಯ ದಲ್‌, ಬುದ್ಧನೋ ಬಹುಮಾನ್ಯ, ಮೀರುತ್ತ 
ಗಣ್ಯತೆಯ ಮಾನ್ಯತೆಯನೈದೆಲೋ ಅತ್ರಿಸೂನು 


It 15 nice to be important, but it is more Important to be nice | 


ಐದ್ದೆವು. ಹಿ೦ದೆ ನಡೆದೆವು. ಕೊಠಡಿ ೨೦೧ ಸೇರಿದೆವು. ಖಂಡಿತವಾಗಿಯೂ ಅವರಿಗೆ 
ಸುಸ್ತಾಗಿತ್ತು. ಸಹಜವಾಗಿಯೇ ಕೇಳಿದೆ : “ಭೋಜನಾನಂತರ ನಿಮಗೆ ತುಸು ವಿಶ್ರಾಂತಿ 
ಬೇಕಾದೀತು 7” 
“ಏಕೆ ? ನಿಮಗೆ ಆಯಾಸವಾಗಿದೆಯೇ ?” ಅವರು ಉತೆ ಶೇಜಿತರಾಗಿದ್ದರು. 
“ಖಂಡಿತ ಇಲ್ಲ. ಈಗ ದಯವಿಟ್ಟು ನೀವು ನಾನು ತಂದಿರುವ ಕೆಲವು ವಿಶೇಷ 
ವಸ್ತುಗಳನ್ನು ಸ್ಟೀಕರಿಸಬಹುದೇ 7” ಎದ್ದು ನಿಂತೆ. ಆನಂದ ಒಂದೊಂದಾಗಿ ಆ 
ಉಡುಗೊರೆಗಳನ್ನು ಹೊರಗೆ ತೆಗೆದು ನನ್ನ ಕೈಗೆ ಕೊಟ್ಟ. 


೧೪೨ ಸಪ್ತಸಾಗರದಾಚೆಯೆಲ್ಲೋ . . . 


“ಕರ್ನಾಟಕದ ಪ್ರಸಿದ್ದ ಗಾಯಕ ಎಸ್‌. ಶಂಕರ್‌ ಮತ್ತು ಪ್ರತ್ಯೇಕವಾಗಿ ವೈಣಿಕ 
ಆರ್‌. ಕೆ. ಪದ್ಮನಾಭ ನಿಮಗೆ ಸಮರ್ಪಿಸಲೆಂದೇ ತಮ್ಮ ಕಲಾಭಿವ್ಯಕ್ತಿಗಳನ್ನು ಧ್ವನಿ 
ಮುದ್ರಿಸಿ ಈ ಸುರುಳಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಮರದ ಒಂದೊಂದು ಚೌಚೀನೆ 
ಯಲ್ಲಿಯೂ ನಿಸರ್ಗದ ಕುಸುರಿ ಕೆತ್ತನೆ ಕಾಣುವ Poet of the Wood ಎಂದೇ 
ಖ್ಯಾತರಾಗಿರುವ ವಿ. ಎಂ. ಶೋಲಾಪುರ್ಕರ್‌ ಪ್ರೀತಿಯಿಂದ ಕಳಿಸಿರುವ Wooden 
(00೩8೮ ಇದು. ಮೈಸೂರಿನಲ್ಲಿ ವಿಶೇಷವಾಗಿ ಪಾಕಗೈದು ತಂದಿರುವ ಸೋನ್‌ 
ಪಪ್ಪುಡಿ ಈ ಪೆಟ್ಟಿಗೆಯಲ್ಲಿದೆ...... p 

ಪ್ರತಿಯೊಂದನ್ನೂ ಅವರು ಎದ್ದುನಿಂತು ವಿಶೇಷ ಆತ್ಮೀಯತೆಯಿಂದ ಸ್ಟೀಕರಿಸುತ್ತಿ 
ದ್ದರು, ಅದನ್ನು ತೆರೆದು/ಬಿಚ್ಚಿ/ಸವರಿ ನೋಡಿ ತಮಗೇನೋ ನಿಧಿ ದೊರೆಯಿತೆ೦ಬಷ್ಟು 
ಸಂತೋಷದಿಂದ “Thank you” ಎನ್ನುತ್ತಿದ್ದರು, ಮತ್ತು ಬಲು ಮುತುವರ್ಜಿಯಿಂದ 
ಅದನ್ನು ಮೇಜಿನ ಮೇಲೆ ಇಡುತ್ತಿದ್ದರು. (ಅವರಿಗೆ ಸಹಾಯಕರು ಇರಲಿಲ್ಲ “We 
don’t have any help here” ಪುಟ ೧೩೬.) 

“ಎಂಥ ಸುಂದರ ಪ್ರರೂಪ (7೩107) !'' ಎಂದು ಉದ್ಗರಿಸಿದರು ಆ 001886 
ನೋಡಿ. “ನಾನು ಈ ಎಲ್ಲ ಚೇತನಗಳಿಗೂ ನನ್ನ ಧನ್ಯವಾದ ಅರ್ಪಿಸುವ ಒಂದು ಪತ } 
ಬರೆದು ನಿಮ್ಮ ಬಳಿ ಕೊಡಬಹುದೇ ? ನೀವೇ ಅದನ್ನು ನನ್ನ ಪರವಾಗಿ ಅವರಿಗೆ 
ತಲಪಿಸಬಹುದೇ 7” 

“ಅದೊಂದು ವಿಶೇಷ ಅನುಗ್ರಹವೆ೦ದು ಅವರೂ ನಾನೂ ಭಾವಿಸುವೆವು.” 

ಸೋನ್‌ಪಪ್ಪುಡಿಯ ಅಡಕಹಿಡಿಕೆಯನ್ನು ಅವರು ಕುಶಲಬಡಗಿಯ ಜಾಣ್ಮೆಯಿ೦ದ 
ಬಿಡಿಸಿದರು. ಒಳಗಿನ ಆಕರ್ಷಕ ತುಣುಕುಗಳನ್ನು ಗಮನಿಸಿ “ಓ ! ಲಲಿತಳಿಗೆ ಇವು 
ತು೦ಬ ಇಷ್ಟವಾಗುತ್ತವೆ” ಎಂದರು. 

ಅಮೆರಿಕದಲ್ಲಿ ಜನ ಉಡುಗೊರೆ ಸ್ವೀಕರಿಸುವ ಶೈಲಿ ವಿಶಿಷ್ಟ ಆತ್ಮೀಯತೆಯಿಂದ 
ಕೂಡಿರುತ್ತದೆ : ಕೊಡುವವನ ಅಂತಃಕರಣಕ್ಕೆ ಸಮುಚಿತ ಹೃದಯ ಸ್ಪಂದನ, ಮತ್ತು 
ಪಡೆದ ವಸ್ತುವನ್ನು ಸ್ಪರ್ಶಿಸಿ ನೇವರಿಸಿ ಚಪ್ಪರಿಸಿ ಅನುಭವಿಸಿ ಮುಕ್ತಮನದಿಂದ 
ಧನ್ಯವಾದ ಸಮರ್ಪಣೆ. ಪೆಟ್ಟಿಗೆ/ಕಟ್ಟು/ತೋರಣವನ್ನು ನಮ್ಮೆದುರೇ ನಾಜೂಕಾಗಿ ' 
ಅನಾವರಣಿಸಿ ಹೂರಣವನ್ನು ಸವಿದು ಸಂತೋಷಿಸುವುದು ಅವರ ಸಂಪ್ರದಾಯ. 

“ನಿಮ್ಮ ಶ್ರೀಮತಿಯವರಿಗೆ ಒಪ್ಪಿಸಲೆ೦ದು ನನ್ನ ಪತ್ನಿ ಒ೦ದು ಸೀರೆ ಕಳಿಸಿದ್ದಾಳೆ. 
ಆದಮ್ಮಾ ಇಲ್ಲಿ (10% 

“ನಾಳೆ ಅಪರಾಹ್ನ ೩ ಗಂಟೆಗೆ ನೀವಿಬ್ಬರೂ ನಮ್ಮ ಮನೆಗೆ ಚಹಾ ಸೇವನೆಗೆ ಬರ 
ಬೇಕೆಂದು ಲಲಿತ ಆಹ್ವಾನವಿತ್ತಿದ್ದಾಳೆ. ಆಗ ಅದನ್ನು ನೀವೇ ಅವಳಿಗೆ ಕೊಡುವಿರಂತೆ.” 

ಮುಂದೆ ಹೊರತೆಗೆದೆ “ಗಾನಭಾರತೀ ವಿಶೇಷಾಂಕ ೧೯೯೪.” ಮೈಸೂರಿನ ಈ 
ಕಲಾಸಂಸ್ಥ ಕುರಿತು ಸ್ಥೂಲ ಪರಿಚಯ ಅವರಿಗೆ ನೀಡಿದೆ : ೧೯೭೮ರಲ್ಲಿ ಈ ಸ್ಪಯ೦ 
ಸೇವಾ ಅಥವಾ ಸಾಂಸ್ಕೃತಿಕ ಘಟಕವನ್ನು ಸ್ಥಾಪಿಸಲಾಯಿತು: ಅನುಭವೀ ಕಾರ್ಯ 


ಬಹುಮಾನ್ಯರ ಸ೦ಗದಲ್ಲಿ ಶ್ರೀಸಾಮಾನ್ಯ ೧೪೩ 


ಕರ್ತರು ಸಹಕರಿಸಿ ಕಲೆಯ ವ್ಯವಸ್ಥಾಪನೆ ಪ್ರದರ್ಶನಗಳಿಗೆ ತಮ್ಮ ಆಡಳಿತಾನುಭವ 
ಕೌಶಲಗಳನ್ನು ಸಮರ್ಪಿಸುವುದು ಇಲ್ಲಿಯ ಕಾರ್ಯಶೈಲಿ ; ಕಾರ್ಯಕರ್ತರ ಸೇವೆ 
ಪೂರ್ತಿ ಮುಫತ್ತು ಮತ್ತು ಆಮಿಷರಹಿತವಾದದ್ದು ; ಈ ಕಾರ್ಯದ ವೇಳೆ ಮತ್ತು 
ಕಾರ್ಯದಿ೦ದ ಅವರಿಗೆ ಒದಗುವ ಆನ೦ದವೇ ನಿಜ ಸ೦ಭಾವನೆ. ಇ೦ಥ ಘನೋದ್ದೇಶ 
ಮತ್ತು ಸಮರ್ಥ ನಿರ್ವಹಣ ಕೌಶಲ ಆಧರಿಸಿದ್ದ ಗಾನಭಾರತೀ ಅತಿ ಶೀಘ್ರದಲ್ಲೇ 
ಆದಿ ಪ್ರವರ್ತಕರ ಸಮಸ್ತ ಕಲ್ಪನೆಗಳನ್ನೂ ಮೀರಿ ಅಭಿವರ್ಧಿಸಿತು. ಕ್ರಮೇಣ ಒಂದು 
ನಿವೇಶನ ಖರೀದಿಸಿ ಅಲ್ಲಿ ಸ್ವಂತ ಕಲಾಭವನವನ್ನು ನಿರ್ಮಿಸಿತು : ವೀಣೆಶೇಷಣ್ಣ 
ಭವನ. ದಿನಾಂಕ ೨೬ ಅಕ್ಟೋಬರ್‌ ೧೯೯೧ರ೦ದು ಇದನ್ನು ಉದ್ಭಾಟಿಸಿ ಕಲಾಸೇವೆ 
ಗೆಂದು ಮುಡುಪಿಡಲಾಯಿತು. ಭವನದ ಆವರಣದಲ್ಲಿ ಮರುವರ್ಷ “ಗಾನಭಾರತೀ 
ಸಂಗೀತ ನೃತ್ಯ ಶಾಲೆಯನ್ನು ಪ್ರಾರಂಭಿಸಿ ಅಭಿಜಾತ ಕಲಾಪ್ರಕಾರಗಳಲ್ಲಿ ವಿದ್ಯಾರ್ಥಿ 
ಗಳಿಗೆ ಶಿಕ್ಷಣವೀಯುವ ಏರ್ಪಾಡು ಮಾಡಲಾಯಿತು. ಈಗ (೧೯೯೫) ಈ ಶಾಲೆಯಲ್ಲಿ 
ನಾಲ್ಕು ನೂರಕ್ಕಿ೦ತಲೂ ಹೆಚ್ಚು ಮಂದಿ ಮಕ್ಕಳು ಸಂಗೀತ, ನೃತ್ಯ ಮುಂತಾದವನ್ನು 
ಕಲಿಯುತ್ತಿದ್ದಾರೆ. ಮೈಸೂರು ನಗರದಲ್ಲಿ ಗಾನಭಾರತೀ ಒಂದು ಪ್ರತಿಷ್ಠಿತ ಸಂಸ್ಥೆ, 
ವೀಣೆ ಶೇಷಣ್ಣ ಭವನ ಒಂದು ಸುಂದರ ಶಿಲ್ಪ, ಈ ಆವರಣ ಸದಾ ಸಾಂಸ್ಕೃತಿಕ 
ಕಾರ್ಯಕಲಾಪಗಳ ಜೇನುಗೂಡು. 
“ಮಕ್ಕಳಿಗೆ ಎಳ ವಯಸ್ಸಿನಿಂದಲೇ ಸಂಗೀತ ಕಲಿಸುವುದು ಒಳ್ಳೆಯ ಕೆಲಸ. ನಿಮ್ಮ 
ಈ ವಿಶೇಷಾಂಕ ಸೊಗಸಾಗಿದೆ. ನನ್ನ ಗ್ರಂಥಾಲಯದಲ್ಲಿ ಇದನ್ನು ಇಡುತ್ತೇನೆ. ನಿಮಗೆ 
ಅಭಿನಂದನೆಗಳು.” 

“ಮುಂದೊಮ್ಮೆ ನೀವೇ ಅಲ್ಲಿಗೆ ಬ೦ದು ನಮ್ಮ ಎಳೆ ಬುಗ್ಗೆಗಳನ್ನು ಸ್ವತಃ ನೋಡು 
ವುದು ಸಾಧ್ಯವಾದೀತೆಂದು ಆಶಿಸುತ್ತೇನೆ.” 

“ಸರಿ ! ಸಂಸ್ಥ ನಡೆಸಲು ಹಣ ?” ಗೀನೋಡಿ ಪುಟ ೨೮೪) 

“ವಿಶ್ಚ ಸರ್ವತ್ರ ಭಿಕ್ಷಾಟನೆ ! ಯಾವ ಸತ್ಕಾರ್ಯವೂ ಧನಾಭಾವದಿ೦ದ ಕುಂಠಿತ 
ವಾದದ್ದಿಲ್ಲ ಎ೦ಬ ಸೂಕ್ತಿಯಲ್ಲಿ ಅಪಾರ ಭರವಸೆ ; ಹಾಕು ಸವಾಲನ್ನು ಯಶಸ್ವಿ 
ಯಾಗಿ ಎದುರಿಸಿ ಪರಿಹರಿಸಬಲ್ಲೆವು ಎಂಬ ಆತ್ಮವಿಶ್ಚಾಸ ; ಮತ್ತು ನಮ್ಮ ಸಮಸ್ತ 
ಚಟುವಟಿಕೆಗಳಲ್ಲಿಯೂ ಅಪರಂಜಿ ಪ್ರಾ ಮಾಣಿಕತೆ ಸ ಪರಿಪೂರ್ಣ ಪಾರ 
ದರ್ಶಕತೆ.”' 

“ನೀವು ಅದರ ಅಧ್ಯಕ್ಸರೇ ?'' 

“ಅಲ್ಲ. ಆ ೧೯ ಚುನಾಯಿತ ಸ ರದ ಸಾಲಿನಲ್ಲಿ ಅತ್ಯ೦ತ ಕಿರಿಯವ ನಾನು 
ಸವ ಮತ್ತು ಸಾಮರ್ಥ್ಯಗಳಲ್ಲಿ.' 

“ಸಂತೋಷ. ನಿಮ್ಮ ಈ ನಿಷ್ಠೆಯೇ ನಿಮ್ಮನ್ನು ಕಾಪಾಡುತ್ತದೆ.'' 

“ನಮ್ಮ ವಿಶೇಷಾಂರವನ್ನು ನೀವು ಸ್ವೀಕರಿಸುತ್ತಿರುವ ಛಾಯಾಚಿತ್ರ ತರಬೇಕೆಂದು 

ನಮ್ಮ ಎಲ್ಲ ಸದಸ್ಯರೂ a SS ಪ್ರಾರ್ಥಿಸಿದ್ದಾರೆ.” (ಪುಟ ೨೭೪ 


೧೪೪ ಸಪ್ತಸಾಗರದಾಚೆಯೆಲ್ಲೋ . . . 


ನಡುಚಿತ್ರ) 


ಅವರು ಎದ್ದುನಿ೦ತರು. ವಿಶೇಷಾ೦ಕ ಎತ್ತಿ ಹಿಡಿದರು. ಆನ೦ದ ಕೆಮರಾ ಕ್ಲಿ ಕ್ಕಿಸಿದ. 
ಎತ್ತಣ ವೀಣೆ ಶೇಷಣ್ಣ(೧೮೫೨-೧೯೨೬) ಎತ್ತಣ ಚಂದ್ರಶೇಖರ್‌, ಎತ್ತಣಿಂದೆತ್ತ 
ಸಂಬಂಧವಯ್ಯ ! ಕೊನೆಯದಾಗಿ ನನ್ನ ಎರಡು ಕನ್ನಡ ಕೃತಿಗಳನ್ನು ಅವರಿಗೆ ಅರ್ವ 
ಸಿದೆ : "ಆಲ್ಬರ್ಟ್‌ ಐನ್‌ಸ್ಟೈನ್‌' ಮತ್ತು “ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌.” ಆ ಗಳಿಗೆ 
ಎದೆತುಂಬಿ ಗಳ ಉಬ್ಬಿ ಮಾತು ಕೃತಿಯಾಗಿ ಭಾವವಾಗಿ ಆನಂದವಾಗಿ ಕೃತಾರ್ಥತೆ 
ಯಾಗಿ ಹೆಪ್ಪುಗಟ್ಟಿದ್ದರೂ “ನನ್ನ ಬದುಕಿನ ಪರಮಸಾರ್ಥಕ ಮುಹೂರ್ತವಿದು” ಎಂದು 
ಉಸುರಿದೆ. ಮಾತು ಹೇಳದ್ದನ್ನು ಮೂತಿ ಹೇಳಿತ್ತು, ಸೊಗಸಾಗಿಯೇ. ಅವರಿಗೆ ನನ್ನ 
ಭಾವೋದ್ರಿಕ್ತತೆ ಅರ್ಥವಾಗಿತ್ತು. 

ಐನ್‌ಸ್ಟೈನ್‌ ಪುಸ್ತಕದ ಮೇಲೆ ಕಣ್ಣಾಡಿಸುತ್ತ “ಐನ್‌ಸ್ಟೈನ್‌ ಬಹಳ ದೊಡ್ಡ ಹೆಸರು. 
ಇಂಥ ಪುಸ್ತಕಗಳು ಮಾರಾಟವಾಗುವುವೇ ?” ಎಂದು ಕೇಳಿದರು. 

“ಇದು ಎರಡನೆಯ ಆವೃತ್ತಿ, ಕಳೆದ ವರ್ಷ (೧೯೯೪)ಪ್ರಕಟವಾಯಿತು. ಮೊದಲನೆ 
ಯದನ್ನು ಐನ್‌ಸ್ಟೈನ್‌ ಶತಾಬ್ದಿ ವರ್ಷದಲ್ಲಿ, ೧೯೭೯, ಹೊರತರಲಾಗಿತ್ತು.” 

“ಹದಿನೈದು ವರ್ಷ ? ಹೂಡಿದ ಬಂಡವಾಳ ?” 

“ಬ೦ಡವಾಳ ಹೂಡುವಾತ ನನ್ನ ಮಗ. ಆತನೇ ಪ್ರಕಾಶಕ. ಲಾಭಬೇಡ ಅವನಿಗೆ. 
ತುಸು ನಷ್ಟವಾದರೂ ಸಹಿಸಬಲ್ಲ. ಏಕೆ೦ದರೆ ಅವನ ಪುಸ್ತಕಮಳಿಗೆಯಲ್ಲಿಯ ಲಾಭ 
ಈ ಹೊರೆಯನ್ನು ಭರಿಸುತ್ತದೆ. ಪುಸ್ತಕ ವ್ಯಾಪಾರದ ಮೂಲಕ ತಾನು ಜನರಿಂದ 
ಗಳಿಸಿದ ಲಾಭದ ಒಂದಂಶವನ್ನು ಆ ಜನರಿಗೆ ಈ ಮೂಲಕ ಹಿಂತಿರುಗಿಸುವ ಸೇವಾ 
ಮನೋಭಾವ ಆತನದು. ಇನ್ನು ಲೇಖಕನಾದ ನನಗೆ ಸಂಭಾವನೆ ಇಲ್ಲ. ಕೃತಿರಚನೆ 
ವೇಳೆ ಒದಗುವ ಆನಂದವೇ ನಿಜ ಸಂಭಾವನೆ. ಈ ಎಲ್ಲ ರಿಯಾಯತಿಗಳು ನಮ್ಮ 
ಪುಸ್ತಕಗಳ ಮಾರಾಟ ಬೆಲೆಗಳಲ್ಲಿ ಪ್ರತಿಫಲಿತವಾಗಿರುತ್ತವೆ. ಈಗ ನೋಡಿ, "ಐನ್‌ 
ಸ್ಟೈನ್‌'--ಗಾತ್ರದ ಕನ್ನಡ ಪುಸ್ತಕವೊಂದರ ಇಂದಿನ ಮಾರಾಟ ಬೆಲೆ ರೂ ೧೫೦ಕ್ಕೆ 
ಕಡಿಮೆ ಇಲ್ಲ, "ಚ೦ದ್ರಶೇಖರ್‌'--ಗಾತ್ರದ್ದಕ್ಕೆ ಕನಿಷ್ಠ ರೂ ೨೦೦ ಆದರೂ ಇರು 
ವುದು. ನಾವು ಈ ಪುಸ್ತಕಗಳಿಗೆ ನಿಗದಿಸಿರುವ ಬೆಲೆಗಳು ಅನುಕ್ರಮವಾಗಿ ರೂ ೪೫ 
ಮತ್ತು ರೂ ೫೫.” 

“ಒಳ್ಳೆಯ ನೀತಿ.” | 

ಈಗ ಅವರು “ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌' ಪುಸ್ತಕ ಹಿಡಿದುಕೊಂಡು 
ಆಮೂಲಾಗ್ರ ಪುಸ್ತಕ ಬಿಡಿಸುತ್ತ ಹೋದರು. “ಬಲು ಸು೦ದರ ಮುದ್ರಣ. ಕನ್ನಡ 
ಅಕ್ಷರಗಳು ಎಷ್ಟು ಮುದ್ದಾಗಿವೆ, ಮೋಹಕವಾಗಿವೆ. ಆದರೆ ಇವನ್ನು ಓದಲಾಗದ 
ಕುರುಡ ನಾನು” ಎಂದು ಸೂಸಿದರು ಮಂದಹಾಸ. 

“ಇದರ ಯೋಜನೆ, ವಿಷಯ ಅಳವಡಿಕೆ ಮುಂತಾದವುಗಳ ಬಗ್ಗೆ ಕೇಳಲು ನೀವು 
ಬಯಸಬಹುದು ?” 


ಬಹುಮಾನ್ಯರ ಸ೦ಗದಲ್ಲಿ ಶ್ರೀಸಾಮಾನ್ಯ ೧೪೫ 


“ಧಾರಾಳವಾಗಿ ಹೇಳಿ.” 

“ಇದರಲ್ಲಿ ನಿಮ್ಮ ಜೀವನಚರಿತ್ರೆಯನ್ನೂ ವಿಜ್ಞಾನಸಾಧನೆಯನ್ನೂ ಕಾಲಾನುಗುಣ 
ವಾಗಿ ವಿವರಿಸುತ್ತ ಹೋಗಿದ್ದೇನೆ. ವಿಜ್ಞಾನವೆ೦ದರೆ ಒಬ್ಬ ಅವತಾರ ಪುರುಷ ದಿಢೀರನೆ 
ಬೆಳಕಿಗೆ ತರುವ ಪವಾಡ ಅಲ್ಲ. ಅದೊಂದು ನಿರಂತರ ಅಭಿವೃದ್ಧಿಶೀಲ ಜೀವಂತ 

ಹ. ಪ್ರತಿಯೊಬ್ಬ ವಿಜ್ಞಾನಿಯೂ ಅವನವನ ಕಾಲದಲ್ಲಿ ಈ ಪ್ರವಾಹದ ನ್ಯಾಸ 
ಧಾರಿ : ಭೂತದಿಂದ ಸತ್ತ್ವ ಹೀರಿ, ವರ್ತಮಾನದಲ್ಲಿ ಅದಕ್ಕೆ ಸ್ವಂತ ಸೃಜನಶೀಲತೆ 
ಧಾರೆ ಎರೆದು, ಭವಿಷ್ಯದತ್ತ ಹರಿಯಬಿಡುವ ಕ್ರಿಯಾಪಟು. ಎ೦ದೇ ಆತ ಪರ೦ಪರೆಯ 
ಶಿಶು ಹಾಗೂ ನಿರ್ಮಾಪಕ. ಇ೦ಥ ಒಂದು ಚೌಕಟ್ಟಿನಲ್ಲಿ ನಿಮ್ಮ ನೆಲೆ, ಕೊಡುಗೆ, 
ಹಿನ್ನೆಲೆ ಪ್ರೇರಣೆಗಳು, ನೀವು ಎದುರಿಸಿದ ಸನ್ನಿವೇಶಗಳು ಏನು ಮುಂತಾದವನ್ನು 
ಜನಪ್ರಿಯ ಧಾಟಿಯಲ್ಲಿ ವಿವರಿಸಿದ್ದೇನೆ.” 

“ಕಾಮೇಶ್ಚರ್‌ ವಾಲಿಯವರಂತೆ ?” 

“ಅವರು ಬರೆದಿರುವ 0101616 ಪುಸ್ತಕದಲ್ಲಿ ಅವರ ಉದ್ದೇಶ ನಿಮ್ಮ ಜೀವನ 
ವೃತ್ತಾ೦ತದ ವಿಶದೀಕರಣ ಮಾತ್ರ, ನಿಮ್ಮ ವಿಜ್ಞಾನಕಾರ್ಯ ಕುರಿತ ಚರ್ಚೆ ಅಥವಾ 
ವಿಶ್ಲೇಷಣೆ ಅಲ್ಲ. ಪುಸ್ತಕದ ಉಪೋದ್ಧಾತದಲ್ಲಿ ಈ ಅಂಶವನ್ನು ಅವರು ಸ್ಪಷ್ಟಪಡಿಸಿ 
ದ್ದಾರೆ. ಇ೦ಗ್ಲಿಷ್‌ ಭಾಷೆಯಲ್ಲಿ ನಿಮ್ಮ ವಿಜ್ಞಾನವೃತ್ತಾ೦ತ ಕುರಿತ ಪುಸ್ತಕಗಳೂ 
ಲೇಖನಗಳೂ ಸಮೃದ್ಧವಾಗಿ ಲಭಿಸುತ್ತವೆ. ಕನ್ನಡದಲ್ಲಿ ನಿಮ್ಮ ವಿಜ್ಞಾನಕೃತಿ ಕುರಿತ 
ಪುಸ್ತಕಗಳು ಇಲ್ಲ, ಲೇಖನಗಳು ವಿರಳಾತಿವಿರಳ. ಇನ್ನು ಜೀವನ ಮಾಹಿತಿಗಳು ? ತೀರ 
ಬಿಡಿ ವಿವರಗಳು ಮಾತ್ರ ದೊರೆಯುತ್ತವೆ, ಅಷ್ಟ. ಎಂದೇ ನಾನು ನನ್ನ ಪುಸ್ತಕದಲ್ಲಿ ' 
ನಿಮ್ಮ ಜೀವನಚರಿತ್ರೆಯನ್ನೂ ವಿಜ್ಞಾನದೇಯಗಳನ್ನೂ (ದೇಣಿಗೆಗಳು) ಪರಸ್ಪರ 
ಪೂರಕವಾಗಿ ಬೆಸೆದಿದ್ದೇನೆ. ವ್ಯಕ್ತಿ ವಿಜ್ಞಾನಾಭಿವ್ಯಕ್ತಿಗೆ ಮಾಭ್ಯಮ ನಿಜ, ಅದೇ ವೇಳೆ, 
ವಿಜ್ಞಾನ ಆ ವ್ಯಕ್ತಿಯ ವಿಶಿಷ್ಟ ಸೃಷ್ಟಿಯೂ ಹೌದು. ಅ೦ದರೆ ನೀವು ವಿಜ್ಞಾನವನ್ನು 
ಸೃಜಿಸುತ್ತಿದ್ದಾ ಗಲೇ ವಿಜ್ಞಾನ ನಿಮ್ಮನ್ನು ಪುನಸ್ಸೃಜಿಸಿತು. ಈ ವಿವೇಚನೆ ನನ್ನ ಪುಸ್ತಕದ 
ಹೂರಣ.” 

“ಇಂಥ ಪುಸ್ತಕಗಳನ್ನು ಜನ ಹೇಗೆ ಸ್ವಾಗತಿಸುತ್ತಾರೆ ?” 

“ವಿಜ್ಞಾನ ಪುಸ್ತಕಗಳು- ಪಠ್ಯಪುಸ್ತಕಗಳ ಹೊರಗೆ--ಕನ್ನಡದಲ್ಲಿ ಎ೦ದೂ ಬಿಸಿ ಬಿಸಿ 
ಮಾರಾಟವಾಗುವ ಪದಾರ್ಥಗಳಲ್ಲ. ಆದರೆ ನಿಧಾನವಾಗಿಯಾದರೂ ಅವು ಖರ್ಚಾ 
ಗುತ್ತ ವೆ. ಕೆಲವು ಶೀರ್ಷಿಕೆಗಳು ಆರೇಳು ವರ್ಷಗಳ ಬಳಿಕ ಎರಡನೆಯ ಆವೃತ್ತಿ ಕಾಣು 
ವುದೂ ಉಂಟು. ಆದರೆ ಅವುಗಳ ಪ ಭಾವ ನಿಜ ಓದುಗರ ಮೇಲೆ ಏನೆಂದು ತಿಳಿಯು 
ವುದೇ ಇಲ್ಲ, ಪಶ್ರಿಕಾವಿಮರ್ಶೆಗಳು ಮತ್ತು ವೃತ್ತಿ ವಿಮರ್ಶಕರು ನನಗೆ ನೀಡಿರುವ 
ಶಿಫಾರಸುಗಳು ಸಾಧಾರಣವಾಗಿ ಎರಡು ವಿರುದ್ದ ಕೊನೆಗಳಲ್ಲಿರುವುವು : ಅರ್ಥ 
ವಾಗದು, ಪಾಂಡಿತ್ಯ ಪ್ರದರ್ಶನ, ಶೈಲಿ ಉಕ್ಕಿನ ಕಡಲೆ ಇದು ಪೂರ್ಣ ನಿಷೇಧಾತ್ಮಕ; 
ಅದ್ಭುತ, ವಿನೂತನ, ಇಂಗ್ಲಿಷಿಗಿ೦ತ ಯಾವುದೇ ರೀತಿಯಲ್ಲಿ ಹಿಂದೆ ಇಲ್ಲ--ಇದು 


೧೦ 


೧೪೬ ಸಪ್ತಸಾಗರದಾಚೆಯೆಲ್ಲೋ . . 


ಪೂರ್ಣ ಪ್ರಶಂಸಾತ್ಮಕ. ನಿಜವಾದ ಸಮಸ್ಯೆ ಏನೆಂದರೆ : ಆಧುನಿಕ ವಿಜ್ಞಾನ ಪರಿಕಲ್ಪನೆ 
ಗಳು ಮೊಳಕೆಯೊಡದು ಬೆಳದು ಅರಳಿ ಪರಿಮಳಿಸುತ್ತಿರುವುದು ಇಂಗ್ಲಿಷ್‌ ಭಾಷೆ 
ಯಲ್ಲಿ ; ಇದರ ಮೂಲಕ ನನ್ನ೦ಥ ಲೇಖಕರಿಗೆ ಆಧುನಿಕ ವಿಜ್ಞಾನಕ್ಕೆ ತಾ೦ತ್ರಿಕ ಪ್ರವೇಶ 
ಒದಗುತ್ತದೆ ; ಇಲ್ಲಿಯ ಪರಿಕಲ್ಪನೆಗಳಿಗೆ ಕನ್ನಡ ಭಾಷೆಯಲ್ಲಿ ಮರುವುಟ್ಟು ನೀಡುವು 
ದೆ೦ದರೆ ಕನ್ನಡವನ್ನು ಈ ದಿಶೆಯಲ್ಲಿ ಬೆಳೆಸಿ ಬಳುಕಿಸಿ ಪಳಗಿಸುವುದು ಎಂದರ್ಥ ; 
ಇ೦ಥ ಒ೦ದು ಪ್ರಕ್ರಿಯೆಯಲ್ಲಿ ಲೇಖಕ ಹಲವಾರು ಪ್ರಯೋಗಗಳನ್ನು, ಭಾಷೆಯ 
ಜಾಯಮಾನಕ್ಕೆ ಹೊ೦ದುವಂತೆ, ಮಾಡಬೇಕಾಗುತ್ತದೆ. ಆದ್ದರಿ೦ದ ವಾಚಕ ಈ ದಿಶೆ 
ಯಲ್ಲಿ ಪ್ರಾಮಾಣಿಕವಾಗಿ ಮತ್ತು ಸಾಕಷ್ಟು ಸಹನೆ ಹಾಗೂ ಕುತೂಹಲಭರಿತನಾಗಿ 
ಸ್ಪ೦ದಿಸಬೇಕಾಗುತ್ತದೆ. ಇಂಥ ವಾಚಕರು ಇದ್ದಾರೆ ಎಂಬುದೇ ನನಗೆ ಈ ಕಾರ್ಯಕ್ಕೆ 
ಒದಗುವ ನಿಜ ಪ್ರೇರಣೆ. 

“ಒಳ್ಳಯದು. ನೀವು ವಿವರಿಸಿದ ಸಮಸ್ಯೆ ಎಲ್ಲ ಭಾಷೆಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ 
ಎಲ್ಲ ಕಾಲಗಳಲ್ಲಿ ಇದ್ದದ್ದೇ.” 

ಮ್ಯಾಕ್ಸ್‌ ಪ್ಲಾಂಕ್‌ರ ಪ್ರಸಿದ್ಧ ಸೂಕ್ತಿಯನ್ನು ಅವರ ಲಕ್ಷ್ಯಕ್ಕೆ ತಂದೆ : 

ನೂತನ ವೈಜ್ಞಾನಿಕ ಸತ್ಯವೊ೦ದು ತನ್ನ ಎದುರಾಳಿಗಳನ್ನು ತನ್ನತ್ತ ಒಲಿಸಿಕೊ೦ಡು, ಅವರಿಗೆ ಬೆಳಕು 
ಬೀರಿ, ಆ ಮೂಲಕ ಜಯಭೇರಿ ಮೊಳಗಿಸುವುದಿಲ್ಲ. ಬದಲು ಈ ಎದುರಾಳಿಗಳು ಕ್ರಮೇಣ ಮಡಿದು, 


ಹೊಸತೊಂದು ಪೀಳಿಗೆಯೇ ಅದರ ಜೊತೆ ಸಹಜವಾಗಿ ಅರಳಿ ಪರಿಮಳಿಸುವುದರಿ೦ದ ಅದು ತನ್ನ 
ಇರವನ್ನು ಛಾಪಿಸುತ್ತದೆ. 


ಮುಂದುವರಿಯುತ್ತ, “ನೀವು ವಿಶ್ವಭೌತಸ್ಥಿರಾ೦ಕ "ಚಂದ್ರಶೇಖರ್‌ ಪರಿಮಿತಿ' 
ಯನ್ನು ವೈಜ್ಞಾನಿಕವಾಗಿ ಮಂಡಿಸಿದಾಗ, ೧೯೩೫, ನಿಮಗೆ ಸಿಕ್ಕಿದ "ಬಹುಮಾನ' ಏನು? 
ಈಗ (೧೯೯೫) ಅದರ ಖುಜುಮಾನ ಏನು ?' ಎಂದೆ. 

ಮಂದಹಾಸಸಹಿತ “ Well!” ಎಂದರು. 

"ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌” ಸಂಪುಟದ ಪುಟಪುಟವನ್ನೂ ಸುಬ್ರಹ್ಮಣ್ಯನ್‌ 
ಚಂದ್ರಶೇಖರ್‌ ಅವರು ಲೇಖಕನಾದ ನನ್ನ ಎದುರೇ ಪರಿಶೀಲಿಸಿದರು : “ದೇವರು 
ರುಜು ಮಾಡಿದನು, ಕವಿ ಅದ ರಸವಶನಾಗುತ ನೋಡಿದನು” (ಕುವೆಂಪು). 

ಪುಟ ೧೧೦ರಲ್ಲಿ ನಿಂತರು. ಪುಟ್ಟಮೊಳಗಳಲ್ಲಿ ಪ್ರತ್ಯೇಕವಾಗಿ ಮುದ್ರಣವಾಗಿರುವ 
ಸಾಲುಗಳತ್ತ ಬೆರಳು ಮಾಡುತ್ತ “ಇದೇನು ?” ಎ೦ದು ಪ್ರಶ್ನಿಸಿದರು. ಆ ವಸ್ತು : 

ಮುಂದೆ ಭಲಾ ಎಂದು ಹಿ೦ದಾಡಿಕೊ೦ಬರ ಸಂಗಬೇಡ 

ಕು೦ದು ನಿ೦ದೆಗಳಪವಾದ ನೀಡುವರ ಪ್ರಸಂಗ ಬೇಡ 

ತನ್ನ ಕಾರ್ಯಕ್ಕಾಗಿ ಪರರ ಕೆಡಿಸುವರ ಸ೦ಗಬೇಡ 

ಚೆನ್ನ ಪುರಂದರ ವಿಠಲನ್ನ ಹೊರತು ಪ್ರಸಂಗ ಬೇಡ 
ಇಂಗ್ಲಿಷಿನಲ್ಲಿ ವಿವರಿಸಿದೆ--ಮೊದಲು ಕೀರ್ತನೆಯ ಸಾಹಿತ್ಯಾರ್ಥ, ಬಳಿಕ ಧ್ವನ್ಯರ್ಥ. 
೧೯೩೫ ಜನವರಿಯಲ್ಲಿ ಸೇರಿದ್ದ ರಾಯಲ್‌ ಅಸ್ಪ್ರನಾಮಿಕಲ್‌ ಸೊಸೈಟಿ 


ಬಹುಮಾನ್ಯರ ಸ೦ಗದಲ್ಲಿ ಶ್ರೀಸಾಮಾನ್ಯ ೧೪೭ 


(ಕೇಂಬ್ರಿಜ್‌, ಇಂಗ್ಲೆ೦ಡ್‌) ಸಭೆ. ಅಲ್ಲಿ ಆಗ ಕೇವಲ ೨೫ರ ಕಿರಿಹರೆಯದ ಯುವ 
ಸಂಶೋಧಕ ಚ೦ದ್ರ ೫೩ರ ಹಿರಿಹರೆಯದ ವಿಜ್ಞಾನಿವರಿಷ್ಠ ಎಡಿ೦ಗ್ಬನ್ನರಿ೦ದ, ಅವೈ 
ಜ್ಞಾನಿಕವಾಗಿಯೂ ಅಸಭ್ಯವಾಗಿಯೂ ಅಪಮಾನಿತರಾಗಿದ್ದರು. ಎಡಿಂಗ್ಗನ್‌-ವಾದದ 
ಪೊಳ್ಳುತನವನ್ನು ಪ್ರದರ್ಶಿಸಬಲ್ಲ ವಿಜ್ಞಾನ ಪ್ರೌಢಿಮೆ ಪಡೆದಿದ್ದ ಸಭಾಸದರು ಯಾರೂ 
ಆ ಸ೦ದರ್ಭದಲ್ಲಿ ತುಟಿ ಏಟಕ್ಕೆನ್ನಲಿಲ್ಲ : “ನಮಗೇಕೆ ಈ ಉಸಾಬರಿ ? ಹಿರಿಯ 
ವಿಜ್ಞಾನಿ ಎಡಿ೦ಗ್ಬನ್‌ ತಪ್ಪು ಮಾಡುವುದು೦ಟೇ ? ಚ೦ದ್ರರದೇ ಏನೋ ಯೌವನಸಹಜ 
ವಾದ ದುಡುಕು ಇರಬೇಕು” ಎಂಬ ಮನೋಧರ್ಮ ಪ್ರಕಟಿಸಿದ್ದರು. ತೋಳ-ಕುರಿಮರಿ 
'ನಡುವೆ ನ್ಯಾಯನಿರ್ಣಾಯಕ ತುಲಾಯಂತ್ರ, ಖುದ್ದು ಸ್ವಂತ ಹಿತಾಸಕ್ತಿಯಿ೦ದ ಕೂಡ, 
ತೋಳದತ್ತಲೇ ಮಾಲಿರಬೇಕಾದದ್ದು ವ್ಯವಹಾರ ನೀತಿ ಅಲ್ಲವೇ? ಆ ಸ೦ಧಿಸ್ಥ ಮತ್ತು 
ಸಂದಿಗ್ದ ಸಭಾನ೦ತರ ಸಭಾಸದ-ವಿಜ್ಞಾನಿಗಳು ಚಂದ್ರರ ಕಣ್ಣೊರೆಸುವ ತಂತ್ರ ಅನು 
ಸರಿಸಿಯೂ ಇದ್ದರು. ಸಾಮಾನ್ಯ ಮ೦ದಿಯ/ಮಂದೆಯ ಮೂಲಭೂತ ಸ್ವರಕ್ಷಣಾ 
ವರ್ತನೆಯಿಂದ ಬಹುಸಂಖ್ಯಾತ ವಿಜ್ಞಾನಿಗಳೇನೂ ಮುಕ್ತ ರಾಗಿರಬೇಕಾಗಿಲ್ಲ. 

ನನ್ನ ವಿವರಣೆಯನ್ನು ಮೈಯೆಲ್ಲ ಕಿವಿಯಾಗಿ ಆಲಿಸಿದರು. “Wel !” ಎನ್ನುವ 
ಉದ್ಗಾರ ಮಾತ್ರ ಪ್ರತಿಕ್ರಿಯೆ--ಅ೦ಗೀಕರಿಸಿದರು ಎಂದರ್ಥ. 

ಪುಟ ಮಗುಚುತ್ತ ೧೨೪ರಲ್ಲಿ ನಿಂತರು : ಗೋಪಾಲಕೃಷ್ಣ ಅಡಿಗರ ದೀರ್ಥ 
ಕವನದ ಉಲ್ಲೇಖನ 


ಕವಲುದಾರಿಯ ಮುಂದೆ ನೀಬಂದು ನಿಂದು 
ಗುರಿ ಯಾವುದೆ೦ದು ಮುಂಗಾಣದೆ ನೊಂದು 
ಮನದ ಪೊರೆ ಪೊರೆಯೊಳುರಿಯೆದ್ದು ಭುಗಿಲಿಡಲು ಚ ದ ಯು 
ನಿನಗೆ ನೀನೇ, ಗೆಳೆಯ, ನಿನಗೆ ನೀನೇ ! 
ನಿನ್ನೆದೆಯ ಮಾತು ನಿನ್ನೆದೆಯೊಳುಳಿದಿರಲು 
ಅದರ ತಿರುಳನು ತಿಳಿವ ಮನ ಸುಳಿಯದಿರಲು 
ಮಾತು ಮಾತಿಗು ವಾದ ಹಡೆಯೆತ್ತಿ ಬರಲು 
ಅದರ ವಿಷಕೀ ಜೀವ ಬೆಂದು ಹೋಗಿರಲು 
ನಿನಗೆ ನೀನೇ, ಗೆಳೆಯ, ನಿನಗೆ ನೀನೇ ! 

ಬಾಳ ಕಾಳೆಗದಲ್ಲಿ ಏಕಾಂಗಿ ವೀರ ! 

ನೇಹ ನಲುಮೆಗಳಿಗೆ ಬರಿಯ ಆಹಾರ 

ನಿನ್ನ ಅಂತಃಸತ್ವ ಸಾರ ಆಧಾರ 
ಉಳಿದೆಲ್ಲವೂ ಬೆಸಕೆ ಬರದ ಸಿಂಗಾರ 
ನಿನ್ನಾತ್ಮದಿದಿರು ನೀ ನಿಂತಿರುವ ವೇಳೆ 
ಆತ್ಮಸಾಕ್ಷಿಗೆ ಸಾಕ್ಸಿಗುಡುತಲಿರೆ ಬಾಳೆ 
ಮೃತ್ಯುವಿನ ಹಿಡಿತ ಬಿಗಿಯಾಗುತಿರೆ, ಮೇಲೆ 
ಕಿರುತಾರಗೆಯದೊಂದು ಓರಗೆಯ ಕೋರೆ 
ನಿನಗೆ ನೀನೇ, ಗೆಳೆಯ, ನಿನಗೆ ನೀನೇ ! 


೧೪೮ ಸಪ್ತಸಾಗರದಾಚೆಯೆಲ್ಲೋ . 


ಇದರ ಅರ್ಥವನ್ನು ಇಂಗ್ಲಿಷಿನಲ್ಲಿ ವಿವರಿಸಿದೆ. ಪ್ರಸಕ್ತ ಸ೦ದರ್ಭದಲ್ಲಿ--ಎಡಿ೦ 
ಗ್ಬನ್ನರ ಅವೈಜ್ಞಾನಿಕ ಹಾಗೂ ಅಸಭ್ಯ ಹತಿಯಿಂದ ಖತಿಗೊಂಡ ಚ೦ದ್ರ ಆಗ ಪಶ್ಚಿ 
ಮಾಭಿಮುಖ(ಅಮೆರಿಕಾಗಾಮಿ ಆಗಲು ಹವಣಿಸುತ್ತಿದ್ದರು-ಈ ಕವನದ ಔಚಿತ್ಯ 
ಸಮರ್ಥಿಸಿದೆ. ಸ೦ವಾದೀ ಭಾವ ಸೂಸುವ ರಾಬರ್ಟ್‌ ಹೆರ್ರಿಕ್‌ (೧೫೯೧-೧೬೭೪) 
ಕವಿಯ ಒಂದು ಸಾಲು ನಿರೂಪಿಸಿದೆ : 


When the Judgement is revealed 
And that opened which was sealed 
When to Thee I have appealed 
Sweet spirit, comfort me ! 


ಅವರ ಪ್ರತಿಕ್ರಿಯೆ “Wl !” ಗ೦ಭೀರವದನರಾಗಿದ್ದರು. (ಈ ವಿಷಯ "ಸುಬ್ರ 
ಹ್ಮಣ್ಯನ್‌ ಚಂದ್ರಶೇಖರ್‌” ಕೃತಿಯಲ್ಲಿ “ಎಡಿ೦ಗ್ಬನ್‌ ಪರಿಣಾಮ,” ಪುಟ ೧೨೪-೧೩೬, 
ಅಧ್ಯಾಯದಲ್ಲಿದೆ.) 


ಪುಟ ತಿರುವುತ್ತ ಹೋದರು. ಪುಟ ೨೧೮ರಲ್ಲಿಯ ಯಾದಿಯ ಮೇಲೆ ಲಕ್ಷ್ಯ 
ಕೇ೦ದ್ರೀಕರಿಸಿದರು : 


ನಕ್ಷತ್ರ ದೂರ ಮೇಲ್ಮೈ ರಾಶಿ ಉಜ್ಜ್ಜ್ಬಲತಾ೦ಕ ಕಾಂತಿ ಕಾ೦ತಿಮಾನ 


ಪಾರ್ಸೆಕುಗಳು ಉಷ್ಣತೆ ಸೂರ್ಯಾ 
ವ್ಯಾದಪೃಷ್ಠ ೧೬೭.೧೮ ೧೨೫೦೦೦ ೪೨ ೨ ೦.೩೪ -೫.೮ ೧೮,೦೦೦ 
ಹ೦ಸಾಕ್ಸಿ ೧೪೨೩೬೪ ೧೦೦೦೦೦ ೪೨ 9 ೦.೩೩ ೫.೨ ೧೦,೦೦೦ 


“ಇದೇನು?” ಅವರ ಪ್ರಶ್ನೆ. 

“ಎಚ್‌-ಆರ್‌ ಆಲೇಖದಲ್ಲಿ ಪ್ರಕಟವಾಗುವ ಎರಡು ಪ್ರರೂಪೀ ತಾರೆಗಳು ವ್ಯಾಧ 
ಪೃಷ್ಠ (Ri) ಮತ್ತು ಹ೦ಸಾಕ್ಸಿ (20000). ಇವನ್ನು ಕುರಿತ ಕೆಲವು ಸಾ೦ಖ್ಯಕ 
ಮಾಹಿತಿಗಳನ್ನು ಈ ಪಟ್ಟಿಯಲ್ಲಿ ಬರೆದಿದೆ. ವಾಚಕನೇ ಸ್ಪತಃ ಕೇ ಬರುವಂತೆ 
ಅನುರೂಪ ವಿವರಣೆಯನ್ನೂ ಕೊಟ್ಟಿದೆ.'' 

“ಸಿದ್ದ ಫಲಿತಾ೦ಶವನ್ನು ಓದುಗನಿಗೆ ಊಡುವುದಕ್ಕಿ೦ತ ಅವನೇ ಅದನ್ನು ನಿಗಮಿಸು 
ವಂತೆ ನೆರವಾಗುವುದು ಒಳ್ಳೆಯ ಕ್ರಮ.” 

ಮುಂದೆ "ಸುಬ್ರಹ್ಮಣ್ಯನ್‌ ಚ೦ದ್ರಶೇಖರ್‌' ಪುಸ್ತಕದ ತಪಾಸಣೆ ಮಾಡಲಿಲ್ಲ. 
ತುಸು ಹೊತ್ತು ಮೌನ. ಅರ್ಧನಿಮೀಲಿತ ನಯನ. ವಯಸ್ಸು, ವಿದ್ವತ್ತು, ಚೇತನ 
ಎಲ್ಲವೂ ಒಬ್ಬನಲ್ಲೇ ಮೂರ್ತೀಭವಿಸಿದಂತಿದ್ದ ಅವರು ಗೊಮ್ಮಟನ ಭವ್ಯತೆಯನ್ನೂ 
ಪ್ರಶಾ೦ತತೆಯನ್ನೂ ನೆನಪಿಗೆ ತಂದರು : 


ಬಹುಮಾನ್ಯರ ಸ೦ಗದಲ್ಲಿ ಶ್ರೀಸಾಮಾನ್ಯ ೧೪೯ 


ಕಲ್ಲಿನ ಗೊ೦ಬೆಯಲ್ಲಮಿದು--ಕಲ್ನಗಲಾರ್ಪುದೆ ? ಗುಂಗುರಪ್ಪುದೇ ? 


ಮುಚ್ಚಲು ಬಿಚ್ಚಲೇಂ ಬಹುದೆ ? ಕೊಕ್ಕಲು ಸುಕ್ಕಲು ಕಲ್ಲು ಬಲ್ಲುದೇ ? 
--ಮಂಜೇಶ್ವರ ಗೋವಿಂದ ಪೈ 


ಅಲ್ಲಿಯೇ ಎದುರಿಗಿದ್ದ ಆರ್ಕಿಮಿಡೀಸ್‌ (ವಕ್ಸಪ್ರತಿಮೆ) ಇವರಲ್ಲಿ ಆವಾಹಿತನಾಗಿ 
ಇರುವನೋ ಎಂದು ಭಾಸವಾಯಿತು. ನನ್ನ ಎಂದಿನ ಅತ್ಯುತ್ಸಾಹದ ಗಡಿಬಿಡಿ ವಿವರಣೆ 
ಅವರಿಗೆ ಅಪ್ರಿಯವಾಯಿತೋ, ಅವರ ಮಾನಸಿಕ ಸಮತೋಲವನ್ನು ಕೆಡಿಸಿತೋ, ಈ 
ಭಾವವನ್ನು ವ್ಯಕ್ತಪಡಿಸಲು ಸಭ್ಯತೆ ಅಡ್ಡ ಬ೦ದು ಆ ಕಾರಣವಾಗಿ ಮೌನ ತಳೆದಿರು 
ವರೋ ಎಂದು ಮುಂತಾಗಿ ಯೋಚಿಸುತ್ತ ಅಧೀರನಾದೆ. 
ಚ೦ದ್ರಶೇಖರ್‌ ಸಾನ್ನಿಧ್ಯದಲ್ಲಿ ಕ್ಷಣಗಳು ನಿರಾತ೦ಕವಾಗಿ ಜಗುಳುತ್ತಿದ್ದುವು. ಅವು 
ಎಂಥ ಕ್ಷಣಗಳು! ಲಕ್ಷಣಗಳು! ವಿಲಕ್ಸಣಗಳು! “ಯುಗಯುಗಗಳ ಹಣೆ ಬರಹವ 
ಒರಸಿ! ಮನ್ವಂತರಗಳ ಭಾಗ್ಯವ ತೆರಸಿ | ರೆಕ್ಕೆಯ ಜೀಸುತ ಚೇತನಗೊಳಿಸಿ | ಹೊಸ 
ಗಾಲದ ಹಸುಮಕ್ಕಳ ಹರಸಿ” (ಬೇ೦ದ್ರೆ) ಸಾಗುವ ಸ೦ತತ ಕಾಲದ ಘಟಕಗಳು. 
ಸಹಸ್ಪ್ತಯುಗಪರ್ಯಂತಮಹರ್ಯದ್ಬೃಹ್ಮಣೋ ವಿದುಃ 
ರಾತ್ರಿಂ ಯುಗ ಸಹಸ್ರಾ೦ತಾ೦ ತೇಃಹೋರಾತ್ರವಿದೋ ಜನಾಃ (ಗೀತಾ ೮-೧೭) 
ಯುಗಯುಗಗಳಾವರ್ತಿಸಿರೆಯೊ೦ದು ಸಾಸಿರಬಾರಿ 
ಪರಬ್ರಹ್ಮ ಮಾನದಲ್ಲದು ಒಂದೆ ಹಗಲು 
ಅಂತೆ ಸಾವಿರ ಬಾರಿ ಯುಗ ತಿರುಗಿದರೆ ರಾತ್ರಿ 
ಇದನರಿತರರಿಯುವರು ಹಗಲಿರುಳ ತಿರುಳು (ವಿಜಯಿನಿ) 
ಅವರು ಧ್ಯಾನಸ್ಥ ರಾಗಿದ್ದರು. ನಾನು “ಕವಲುದಾರಿಯ ಮುಂದೆ . . . ನಿಂದು... 
ಮುಂಗಾಣದೆ ನೊಂದು” ನಿರ್ವಿಣ್ಣನಾಗಿದ್ದೆ. ಈ ಅರ್ಥಗರ್ಭಿತ ದಿವ್ಯಮೌನ ಮುಂದೆ 
ಯಾವ “ಮಾನಿಷಾಧ” ಶ್ಲೋಕೋದ್ಭವಕ್ಕೆ ನಾಂದಿ ಆಗಲಿದೆಯೋ ಊಹಿಸಲಾಗದೇ 
ಚಡಪಡಿಸುತ್ತಿದ್ದೆ. ಅಶರೀರವಾಣಿ ಹೊಮ್ಮಿದಂತೆ ಭಾಸವಾದದ್ದು ನಿಜವೇ ? 
ಚಂದ್ರಶೇಖರ್‌ ನನ್ನತ್ತ ಕುರ್ಚಿ ತಿರುಗಿಸಿ, ಬಲಗೈ ತೋರು ಬೆರಳು ಚಾಚಿ, ಮಾತು 
ಆರಂಭಿಸಿದರು : “ಈ ಪ್ರಸಂಗವನ್ನು [ಎಡಿ೦ಗ್ಬನ್‌ ಪರಿಣಾಮ] ನೀವು ಉಲ್ಲೇಖಿಸಿರು 
ವುದರಿಂದ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವೀಯುವ ಮುನ್ನ, ನಾನೇ ನಿಮ್ಮನ್ನೊ೦ದು 
ಪ್ರಶ್ನೆ ಕೇಳಬಯಸುತ್ತ. ನೆ. ಎಡಿ೦ಗ್ಬನ್‌ ಮತ್ತು ನನ್ನ ನಡುವಿನ ವಿವಾದ ಕುರಿತಂತೆ, 
ಅವರ ಮತ್ತು, ನನ್ನ ಪಾತ ಗಳನ್ನು ಕಾಮೇಶ್ವರ್‌, ತಮ್ಮ ಪುಸ್ತಕದಲ್ಲಿ [Chandra], 
ನಿಷ್ಕೃಷ್ಟವಾಗಿ ನಿರೂಪಿಸಿದ್ದಾರೆ. ನೀವು ಆ ಪುಸ್ತಕ ಓದಿದ್ದ. ರಿ. ನಿಮ್ಮ ಈ ಪುಸ್ತಕದಲ್ಲಿ 
ಅದನ್ನು ದಾಖಲಿಸಿದ್ದೀರಿ ಕೂಡ. ಈಗ, ಈ ವಿವಾದದ ಬಗ್ಗೆ, ಮಾನವೀಯ ತಲದಲ್ಲಿ, 
ನಿಮ್ಮ ವೈಯಕ್ತಿಕ ಪ ಪ್ರತಿಕ್ರಿಯೆ ಏನು ?” (ನೋಡಿ ಪುಟ ೨೭೪ ಕೆಳಗಿನ ಚಿತ್ರ) 
ಇಲ್ಲಿ ಭಾಮ ವಿಚಿತ್ರ ಸಂದಿಗ್ದತೆಗೆ ಅಪ್ಪ ಯತ್ನಿತವಾಗಿ ಸಿಕ್ಕಿ ಹಾಕಿಕೊಂಡಿದ್ದೆ. 
ಅಥವಾ ಪುಸ್ತಕದ ಒಳಪಿಡಿಯನ್ನು (€ಂಗtಗ!) ವಿವರಿಸುವ ಭರಾಟೆಯಲ್ಲಿ ನಾನು 


೧೫೦ ಸಪ್ತಸಾಗರದಾಚೆಯೆಲ್ಲೋ . . 


ಉದುರಿಸಿದ ನುಡಿಗಳ--ಅಧಿಕ ಪ್ರಸ೦ಗದ--ನೇರ ಪರಿಣಾಮ ಇದಾಗಿರಬಹುದು. 
| ಈ ವಿನಾಕಾರಣ ವೈಮನಸ್ಯದಲ್ಲಿ ಎಡಿ೦ಗ್ಬನ್‌ ಪೂರ್ತಿ ದೋಷಿವೈಜ್ಞಾನಿಕವಾಗಿ 
ತಪ್ಪು, ವೈಯಕ್ತಿಕವಾಗಿ ಅಪರಾಧಿ. ಚಂದ್ರ ? ವೈಜ್ಞಾನಿಕವಾಗಿ ಸರಿ, ವೈಯಕ್ತಿಕವಾಗಿ 

ಸಚ್ಚರಿತ ಮತ್ತು ನಿರ್ದೋಷಿ. ಸಮಗ್ರ ಚಿತ್ರ ನನಗೆ ನಿಚ್ಚಳವಾಗಿ ತಿಳಿದಿತ್ತು. ನನ್ನ 
ನಿರೂಪಣೆ ಪೂರ್ತಿ ಜ್ಞೇಯನಿಷ್ಮವಾಗಿತ್ತು. ನಾನು ಬರೆದಿದ್ದೆ: . 

ಹೀಗಿದ್ದರು ನಮ್ಮ ಎಡಿ೦ಗ್ಬನ್‌ : ಉದಾರಚರಿತ, ವಿಶಾಲಮನಸ್ಕ, ಪ್ರಯೋಗಕುಶಲಿ, ಒಟ್ಟಿನಲ್ಲಿ 
ಸಭ್ಯತೆಯ ಸಾಕಾರಮೂರ್ತಿ ಮತ್ತು ವಿಜ್ಞಾನದ ಅಂತಾರಾಷ್ಟ್ರೀಯತೆ ಬಗೆಗಿನ ಜಂಗಮಪ್ರತೀಕ. ಇಂಥ 
ಮಹಾನುಭಾವ, ಯುವಸಿದ್ದಾಂತಿ ಚಂದ್ರರ ವಿರುದ್ಧ ಅಕ್ಷಮ್ಯ ಮತ್ತು ಊಹಾತೀತ ಕ್ಷುದ್ರತೆ ಮತ್ತು 
ಹೃದಯದೌರ್ಬಲ್ಯ ಪ್ರದರ್ಶಿಸಿ ಅವನ್ನು ತಾರಸ್ಥಾಯಿಗೆ ಒಯ್ದದ್ದೇಕೆ ? (ಪುಟ ೧೨೭). . . 
““ಎಡಿ೦ಗ್ಬನ್ನರಿಗೆ ಭೌತವಿಜ್ಞಾನ ಏನೇನೂ ಅರ್ಥವಾಗಿಲ್ಲ. ಅವರ ಪ್ರಧಾನ ದೋಷವಿರುವುದು 
ಸ್ವಕಪೋಲ ಕಲ್ಪಿತ ಊಹೆಯ ಬಗೆಗೆ ಅವರಿಗಿರುವ ಅತಿಶಯ ವ್ಯಾಮೋಹದಲ್ಲಿ--ನಕ್ಸತ್ರ ಹೇಗಿರ 
ಬೇಕು ಎ೦ಬುದನ್ನು ವಿಧಿಸಲು ಅವರು ಆಯ್ದಿರುವ ವಾದದಲ್ಲಿ. ದೇಹಕ್ಕೆ ಪೋಷಾಕು ಸರಿ. ಆದರೆ 
ಅವರು ಪೋಷಾಕಿಗೆ ದೇಹ ಹೊಂದಿಸುವ ವ್ಯರ್ಥ ಸಾಹಸಮಗ್ನರಾಗಿದ್ದಾರೆ.'' ಇದು ಪೌಲಿಯವರ 
ಖಾಸಗಿ ಅಭಿಪ್ರಾಯ (ಪುಟ ೧೧೪). 

ಇವೆಲ್ಲವೂ ಸರಿ. ನೈತಿಕವಾಗಿಯೂ ತಾರ್ಕಿಕವಾಗಿಯೂ ನಾನು ಭದ್ರನೆಲದ ಮೇಲೆ 
ನಿಂತಿದ್ದೇನೆ. ಇದನ್ನು ನೇರವಾಗಿ ಅರುಹುವ ಭಾಷೆಯೂ ನನಗೆ ಒಲಿದಿದೆ. ಆದರೆ ಈ 
ಕಠೋರ ನಗ್ನ ಸತ್ಯವನ್ನು ಪರಮಸಭ್ಯ ಚ೦ದ್ರಶೇಖರರಿಗೆ ಹೇಗೆ ಹೇಳಲಿ ? ಅ೦ತಿಮ 
ವಾಗಿ ಇದು ನಿಮ್ಮ ಸ೦ಸ್ಕಾರದ ಮತ್ತು ಅಭಿರುಚಿಯ ಪ್ರಶ್ನೆ. ಎಡಿ೦ಗ್ಬನ್‌ ಮಡಿದಾಗ 
(೧೯೪೪) ಚ೦ದ್ರ ಸಲ್ಲಿಸಿದ ನುಡಿನಮನ ಇವರ (ಚ೦ದ್ರ) ಹೃದಯಸಂಸ್ಕಾರಕ್ಕೆ ಮತ್ತು 
ಸದಭಿರುಚಿಗೆ ಹಿಡಿದ ಕನ್ನಡಿ : 

ಎಡಿಂಗ್ಬನ್ನರನ್ನು ಅರಿತ ಯಾರೇ ಆದರೂ ಅವರೊಬ್ಬ ಉನ್ನತ ದರ್ಜೆಯ ಆರ್ಜವಸಂಪನ್ನ 
ಹಾಗೂ ಶೀಲದೀಪ್ತ ವ್ಯಕ್ತಿ ಎಂಬುದಾಗಿ ಖಂಡಿತ ಒಪ್ಪುವರೆ೦ದು ನಂಬಿದ್ದೇನೆ. ಉದಾಹರಣೆಗೆ, 
ಅವರು ಯಾರ ವಿಚಾರದಲ್ಲಿಯೂ ಕಠಿಣವಾಗಿ ಯೋಚಿಸಿಯಾರೆ೦ದು ಭಾವಿಸಲಾರೆ. ಈ ಕಾರಣ 
ದಿ೦ದಲೇ ವೈಜ್ಞಾನಿಕ ಚಿ೦ತನೆಗಳಲ್ಲಿ ನಾವು ಅವರ ಜೊತೆ ಭಿನ್ನಾಭಿಪ್ರಾಯ ತಳೆಯುವುದು ತೀರ 
ಸುಲಭವಾಗಿತ್ತು. ಅವರೆ೦ದೂ ನಿಮ್ಮನ್ನು ತಪ್ಪಾಗಿ ಅರ್ಥವಿಸಲಾರರು, ಮತ್ತು ನಿಮ್ಮ ಬಗ್ಗೆ ಕೀಳು 
ಭಾವನೆ ತಳೆಯಲಾರರೆಂದು ನೀವು ಧೈರ್ಯವಾಗಿರಬಹುದು (ಪುಟ ೧೩೬). 


ಹೀಗಾಗಿ ಅವರು ಆ ಪ್ರಶ್ನೆಯನ್ನು--ಪಾತ್ಪಾಪಾತ್ರ ವಿವೇಚನೆ ಕುರಿತ ಪ್ರಶ್ನೆ-- 
ಹಠಾತ್ತನೆ ಎಸೆದಾಗ ನಾನು, ಪ್ರಾಯಶಃ ಸ್ವರಕ್ಷಣತಂತ್ರವಾಗಿ, ತೀರ ಸಹಜವಾಗಿ 
ಪ್ರತಿಮಾಭಾಷೆಗೆ ಶರಣುಹೋಗುವುದು ಅನಿವಾರ್ಯವಾಯಿತು : ವಾಸ್ತವತೆ ಸೋಲು 
ವಲ್ಲಿ ಪ್ರತಿಮೆ ಮೈದಳೆಯುವುದು ಸಹಜ ವಿದ್ಯ ಮಾನವೇ ? 

ಧಾಸೆತಣಿ” “ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ದಲ್ಲಿ ಧರ್ಮಪಕ್ಸಪಾತಿಯಾದ ಯುವಕ 
ಅರ್ಜುನ ಅಧರ್ಮಪಕ್ಷಪಾತಿಗಳಾಗಿರುವ ತನ್ನ ಅಜ್ಜ ಭೀಷ್ಮ, ಗುರುದ್ರೋಣ ಮತ್ತು 
ಜ್ಞಾತಿ ಕೌರವರ ಎದುರು ಯುದ್ಧಸನ್ನದ್ಧನಾಗಿ ನಿ೦ತಿದ್ದಾ ನೆ. ಮಾನವೀಯ ಸ೦ಬ೦ಧ 


ಬಹುಮಾನ್ಯರ ಸ೦ಗದಲ್ಲಿ ಶ್ರೀಸಾಮಾನ್ಯ ೧೫೧ 


ಗಳಿಗೂ ಕಠೋರ ಸತ್ಯಕ್ಕೂ ನಡುವೆ ಏರ್ಪಟ್ಟ ಇಂಥ ಒಂದು ಸಂಘರ್ಷದಲ್ಲಿ...” 

"ನಿಧಾನ, ಮೆತ್ತಗೆ. ಏನಂದಿರಿ ? ಇನ್ನೊಮ್ಮೆ ಹೇಳಿ.” 

ತಪ್ಪು ಅವರದಲ್ಲ. ಅವರ ಏಕಾಗ್ರತೆ ಮತ್ತು ಕುಶಾಗ್ರಮತಿ ಅನ್ಯಾದೃಶ. ಆವೇಶ 
ಮತ್ತು ಉದ್ದೇಗಮಿಶ್ರಿತವಾಗಿ ನಾನು ದೌಡಾಯಿಸುತ್ತಿದ್ದೆ. ಆಗ ಹಲವಾರು ಪದಗಳು 
ಕಲಸಿಕೊ೦ಡು ಅವರಿಗೆ ಅರ್ಥಸ್ಪಷ್ಟವಾಗಿರಲಿಲ್ಲ. ಆನ೦ದ ನನ್ನ ಪೇಚನ್ನು ನೋಡಿ 
ಹುಸಿನಗುತ್ತಿರುವನೆ೦ಬ ಶಂಕೆ ಸುಳಿಯಿತು. ಏಕೆಂದರೆ ಅವನ ತುಸು ಉತ್ಪ್ರೇಕ್ಷಿತ ಆದರೆ 
ಕ್ಷಮ್ಮ ಕಲ್ಪನೆಯಲ್ಲಿ ನಾನು ವಾದಭಯಂಕರ, ಪ್ರತಿವಾದಿಗಳಿಗೆ ಸಿ೦ಹಸ್ಪಪ್ನ ; ಮತ್ತು 
ತರ್ಕ ಸೋಲುತ್ತಿದ್ದ೦ತೆ ಆರ್ಭಟಸಹಿತ ವಾಗ್ಪವಾಹ ಹರಿಸಿ ಎದುರಾಳಿಗಳಿಗೆ ಉಸಿರು- 
ಗಟ್ಟಿಸುತ್ತಿದ್ದಂಥ ಪ್ರಚಂಡ ವಿಕ್ರಮಾ೦ಕ ! ಆದರೆ ಪ್ರಸಕ್ತ ವ್ಯಕ್ತಿ, ಸನ್ನಿವೇಶ ತೀರ 
ಬೇರೆ--ನೇಸರಿನ ಜೊತೆ ಮಿಣುಕುಹುಳು ವಾದಿಸುವುದು ಸಾಧ್ಯವೇ ? 

ಮತ್ತೆ ಹೇಳಿದೆ ಮೆತ್ತಗೆ ಬಿಡಿಸಿ ಬಿಡಿಸಿ : “ ಸತ್ಯಕ್ಕೂ ವೈಯಕ್ತಿಕ ಸಂಬಂಧಕ್ಕೂ 
ಅಥವಾ ವಾಸ್ತವತೆಗೂ ಕಲ್ಪನೆಗೂ ನಡುವೆ ತಿಕ್ಕಾಟ ಸ೦ಭವಿಸಿದರೆ ನಾವು ಸತ್ಯಪಕ್ಸ 
ಪಾತಿಯಾದವನನ್ನೇ ಬೆ೦ಬಲಿಸಬೇಕು. ಅರ್ಜುನ ಹೀಗಿದ್ದ, ಭೀಷ್ಮ, ದ್ರೋಣ, 
ಕೌರವರು ಹೀಗಿರಲಿಲ್ಲ.” 

“ಏನರ್ಥ 7” 

“ನೀವು ಅರ್ಜುನನಂ೦ತೆ ಸತ್ಯಪಕ್ಸದಲ್ಲಿದ್ದಿರಿ, ವರ್ತಮಾನ ವಾಸ್ತವತೆಯನ್ನು 
ವೈಜ್ಞಾನಿಕ ಸಾಕ್ಷ್ಯಾಧಾರ ಸಹಿತ ಸಾಧಿಸಿದ್ದಿರಿ. ಎಡಿ೦ಗ್ಬನ್‌ ಹಾಗಿರಲಿಲ್ಲ. ಗತ 
ಸಿದ್ದಾಂತಕ್ಕೆ, ಅದು ತಮ್ಮ ಮುದ್ದು ಕೂಸೆ೦ಬ ಒಂದೇ ಕಾರಣಕ್ಕಾಗಿ, ಅಂಟಿಕೊಂಡು 
ನೀವು ಮಂಡಿಸಿದ ಸರ್ವಾ೦ಗಸು೦ದರ ವಾದವನ್ನು ಅರಿಯಲು ನಿರಾಕರಿಸಿದರು. 

ಅವರಿಗೆ ನನ್ನ ವಿವರಣೆ ಹಿಡಿಸಿತೆ೦ದು ತೋರಿತು. “ಈ ಸ೦ಗತಿಯನ್ನು ನಿಮ್ಮ ಕೃತಿ 
ಯಲ್ಲಿ ವಿಶದೀಕರಿಸಿರುವಿರೇ ?'' 

“ಹೌದು.” 

ಇಲ್ಲಿಗೆ ನಾನು ತೆಪ್ಪಗೆ ಬಾಯಿ ಮುಚ್ಚಿ ಮುಂದೆ ಅವರಿಗೆ ಮಾತು ತೊಡಗಲು 
ಅವಕಾಶ ನೀಡಬೇಕಾಗಿತ್ತು. ಆದರೆ ಅತಿಪ್ರಾಮಾಣಿಕನಾಗಿರಬೇಕು, ಅತಿ ಸ್ಪಷ್ಟವಾದಿ 
ಯಾಗಿರಬೇಕು, ಅತಿ ವಿನಯವಂತನಾಗಿರಬೇಕು ಎಂಬ ಈ ಅತಿಗಳ ಅತಿರೇಕ ಅನೇಕ 
ವೇಳೆ ನನ್ನನ್ನು ಪ್ರಪಾತದ ಅಂಚಿಗೆ ತಳ್ಳಿದ್ದು೦ಟು. ವಿವೇಚನೆ ಅಥವಾ ಸಂಯಮ 
ಎಂದೂ ನನ್ನ ಭದ್ರ ಆಸ್ತಿ ಅಲ್ಲ. ಅವರಿಗೆ ಸಮಾಧಾನವಾಯಿತೆ೦ಬ ಸಡಗರದಲ್ಲಿ 
ನಾನು ಇನ್ನಷ್ಟು ನುಡಿಗಳನ್ನು ಗಡಬಡಾಯಿಸಿಯೇ ಬಿಟ್ಟೆ : “ಆ ಕಠಿಣ ನಿಷ್ಮುರ ದುರ್ಧ 
ರತಯಲ್ಲಿಯೂ ನೀವು 8600000187 par excellence—ಮರ್ಯಾ ದಾಪುರುಷೋ 
ತ್ರಮ- ಆಗಿಯೇ ಉಳಿದಿದ್ದಿರಿ. ಶಿಷ್ಟತೆ-ಗಾ೦ಲಭೀರ್ಯಗಳ ಎಲ್ಲೆಯನ್ನು ಎಲ್ಲಿಯೂ 
ಅತಿಕೃಮಿಸಲಿಲ್ಲ. ಪರಮೋನ್ನತ ಗುಣ.” ನಿಜಕ್ಕೂ, ಅವರಿಗೆ ಶಿಫಾರಸು ಅಥವಾ 
ಶಹಭಾಸು ಕೊಡಲು ನಾನು ಯಾರು ? ಆದರೆ ಆಗ, ಅವರ ಪ್ರೀತಿಯ ಸಮ್ಮುಖದಲ್ಲಿ 


೧೫೨ ಸಪ್ತಸಾಗರದಾಚೆಯೆಲ್ಲೋ . , , 


ಈ ತಾರತಮ್ಯ ವಿವೇಕ ಹೊಳೆಯಲೇ ಇಲ್ಲ. 


“ಯಾರನ್ನು ಕುರಿತು ನೀವು gentleman par excellence ಪದ ಪ ಪ್ರಯೋಗಿಸಿದಿರಿ?” 

“ನಿಮ್ಮನ್ನು ಕುರಿತು. ಅಷ್ಟೊಂದು ಅಪಮಾನಕಾರಿ ಕೂರ೦ಬುಗಳನ್ನು ನಿಮ್ಮ 
ಮೇಲೆ ಪುಂಖಾನುಪುಂಖವಾಗಿ ತೂರಿದರೂ ಮರ್ಯಾದೆಯ ಗಡಿಯನ್ನು ಇನಿತೂ 
ಉಲ್ಲ೦ಘಿಸದ ನಿಮ್ಮನ್ನೇ ಕುರಿತು.” 

“ಎಡಿಂಗ್ಬನ್‌ ?'' 

ಮತ್ತ ಪ್ರಪಾತದ ಅಂಚಿಗೆ ಸ ಸ್ವಯಂಕೃತಾಪರಾಧದಿಂದ ಒಗೆಯಲ್ಪಟ್ಟಿದ್ದೇನೆ. ಸತ್ಯ 
ಮೇವ ಜಯತೇ ನಾನೃತಮ್‌ ! “ಅವರು ಕೂಡ ಮರ್ಯಾದಾಪುರುಷೋತ್ತ ಮರೇ. 
ಆದರೆ ಈ ವಿಶಿಷ್ಟ ಸ೦ದರ್ಭದಲ್ಲಿ. . 

“ದಿನದಿನ ಅವರು ನನ್ನ ಕೋಣೆಗೆ ಬರುತ್ತಿದ್ದರು, ಸಂಶೋಧನೆಯ ಪ್ರಗತಿ 
ವಿಚಾರಿಸುತ್ತಿದ್ದರು. ನಾನು ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೂ ಅವರಿಗೆ ನಿವೇದಿಸು 
ತ್ತಿದ್ದ. ಆದರೆ ಎಂದೂ ಅವರು ತಮ್ಮ ಉದ್ದೇಶದ ಬಗ್ಗೆ ಕಿ೦ಚಿತ್ತು ಸುಳುಹನ್ನೂ 
ನನಗೆ ಕೊಡಲಿಲ್ಲ. ಬದಲು, ಆ ತುಂಬಿದ ಸಭೆಯಲ್ಲಿ ಅವರು ಹಠಾತ್ತನೆ ನನ್ನನ್ನು 
ಮೂರ್ಬನನ್ನಾಗಿಸಿದರು. ಇದು ಯಾವ ತೆರನಾದ ಮರ್ಯಾದಾಪುರುಷೋತ್ತಮತ್ತ?” 

ನಾನು ಉಗುಳು ನುಂಗಿದೆ. ಮೈಯ ಕಾವು ಏರಿತು-ಸ್ವಪ್ರತಿಷ್ಠೆಗೆ ಬಡಿದ ಅನಿರೀ 
ಕ್ಸಿತ ಆಘಾತದಿ೦ದಲ್ಲ, ಆ ಹಿರಿಜೀವದ ಹೃದಯದಲ್ಲಿ, ನನ್ನ ವಿವೇಚನರಹಿತ 
ವರ್ತನೆಯ ಕಾರಣವಾಗಿ, ಹಳೆಯ ಗಾಯ ಮತ್ತೆ ಬಿರಿಯುವಂತಾಯಿತಲ್ಲ ಎಂಬ 
ವೇದನೆಯಿಂದ. ಆದರೆ ಉತ್ತರವೀಯಲೇಬೇಕಷ್ಟೆ : “ನಾನು ಹೇಳುತ್ತಿದ್ದೆ--ಖುದ್ದು 
ನೀವೇ ಗೌರವಿಸುತ್ತಿದ್ದ ಎಡಿ೦ಗ್ಬನ್‌ ಮಹಾಶಯರೂ ಆ ಒಂದು ವಿಷಕ್ಷಣದಲ್ಲಿ ಹೀಗೆ 
ಅನುಚಿತವಾಗಿ ವರ್ತಿಸಿದರಲ್ಲ! ಅವರ ನಡವಳಿಕೆ ಖಂಡಿತವಾಗಿಯೂ ಮರ್ಯಾದೆಯ 
ಮಜಲು ಮೀರಿ ಹೋಗಿತ್ತು. ಹೀಗಾಗಬಾರದಾಗಿತ್ತು.” 

“ಸರಿ. ಇವನ್ನೆಲ್ಲ ನೀವು ಬರೆದಿರುವಿರಾ ?”' 

“ಹೌದು. ಮಾನವೀಯ ತಲದಲ್ಲಿ ಆಗ ಅವರ ವರ್ತನೆ ತೀರ ಅನುಚಿತವಾಗಿ 
ತ್ತೆ೦ದೂ ನಿಮ್ಮದು ಪರಮಸಭ್ಯವಾಗಿತ್ತೆ೦ದೂ ಬರೆದಿದ್ದೇನೆ. ಈ ಹಿರಿ ದೇಶ-ಕಾಲಾ೦ 
ತರದಲ್ಲಿ, ೧೯೯೫ ಶಿಕಾಗೋ, ಎಡಿ೦ಗ್ಬನ್‌-ವರ್ತನೆ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು?” 

“ನಾನದನ್ನು ಹೇಳಬಯಸುವುದಿಲ್ಲ. ಆದರೆ ನನ್ನ ಕೆಲವು ಸ್ನೇಹಿತರು ಈ ವಿವಾದ, 
ಅ೦ದರೆ ಇದರ ಮಾನವೀಯ ಮುಖ, ಕುರಿತು ನನಗೆ ಏನು ಹೇಳಿದರೆ೦ಬುದನ್ನು 
ನಿಮಗೆ ತಿಳಿಸಬಯಸುತ್ತೇನೆ. ಇವರಲ್ಲಿ, ಉದಾಹರಣೆಗೆ, ನನ್ನ ನಿಡುಗಾಲದ ಮಿತ್ರ 
ಕ್ರೋನಿನ್‌ ಸೇರಿದ್ದಾರೆ. ಈ ಎಲ್ಲ ಹಿತೈಷಿಗಳ ಪ್ರಕಾರ : ಎಡಿ೦ಗ್ಬನ್‌ ತಳೆದ ನಿಲವು 
ಅಕ್ಸಮ್ಯ, ತೀವ್ರ ಪ್ರಚೋದನೆಗಳ ಎದುರು ನಾನು ಎಡಿ೦ಗ್ಬನ್‌ ಜೊತೆ ಉಳಿಸಿಕೊಂಡು 
ಬಂದಿದ್ದ ಸ್ನೇಹ ಸೌಹಾರ್ದ ಕುರಿತು ಆಶ್ಚರ್ಯ. ಈ ನಿರ್ಲಿಪ್ತತೆ ನನಗೆ ಹೇಗೆ 
ಸಾಧ್ಯವಾಯಿತು, ತಾನಾಗಿದ್ದರೆ ಹೇಗೆ ಇಡೀ ಪ್ರಕರಣ ಕುರಿತು ಗಾಢನೈರಾಶ್ಯ ತಳೆದಿರು 


ಬಹುಮಾನ್ಯರ ಸಂಗದಲ್ಲಿ ಶ್ರೀಸಾಮಾನ್ಯ ೧೫೩ 


ತ್ತಿದ್ದೆ ಎಂದು ಮುಂತಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರಿಗೆ 
ನಾನೇನು ಉತ್ತರವಿತ್ತೆನೆ೦ಬುದನ್ನು ನಿಮಗೆ ಹೇಳಲಾರೆ.” 

“ಈ ಸಂಗತಿಯನ್ನು ನನ್ನ ಪುಸ್ತಕದಲ್ಲಿ ವಿಶ್ಲೇಷಿಸಿದ್ದೇನೆ.” 

“ಯಾವ ಸಂಗತಿ ?” 

“ಕಾರಣರಹಿತವಾಗಿ, ಪ್ರಾಯಶಃ ದ್ವೇಷಸಹಿತವಾಗಿ, ನಿಮ್ಮ ಎದುರು ಎಸೆಯಲಾದ 
ಕ್ಷಿಪಣಿಗಳನ್ನು ಹೇಗೆ ನೀವು ಸಮಚಿತ್ತದಿಂದ ಎದುರಿಸಿ ನಿವಾರಿಸಿದಿರಿ ಎಂಬ ಸಂಗತಿ 
ಯನ್ನು.” 

"ಅ೦ದರೆ"? 

"ಈ ಸಮಚಿತ್ತತೆ ನಿಮ್ಮ ವ್ಯಕ್ತಿತ್ವದ ಅವಿಭಾಜ್ಯ ಅ೦ಗವಾಗಿರುವುದರ ರಹಸ್ಯವನ್ನು 
ಭಾರತೀಯ ಪರಂಪರೆಯಲ್ಲಿ ಕಾಣುತ್ತೇನೆ.” 

“ವಿವರಿಸಿ.” 

“ಭಗವದ್ಗೀತೆಯ ಎರಡು ಶ್ಲೋಕಗಳು ಮತ್ತೆ ಮತ್ತೆ ನನ್ನ ನೆನಪಿಗೆ ಬರುತ್ತವೆ. 
ದುಃಖೇಷ್ಟನುದ್ದಿಗ್ನಮನಾಃ ಸುಖೇಷು ವಿಗತಸ್ಪೃಹಃ 
ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೇ 
ಯಃ ಸರ್ವತ್ರಾನಭಿಸ್ನೇಹಸ್ತತ್ತತ್‌ ಪ್ರಾಪ್ಯಶುಭಾಶುಭಮ್‌ 
ನಾಭಿನ೦ದತಿ ನದ್ದೇಷ್ಟಿ ತಸ್ಯಪ್ರಜ್ಞಾಪ್ರತಿಷ್ಠಿತಾ ೨-೫೬,೫೭'' 

“ಅರ್ಥ ಹೇಳಿ.” 

“ದುಃಖದಲ್ಲಿ ಉದ್ವೇಗಗೊಳ್ಳದವನು, ಸುಖದಲ್ಲಿ ಆಸೆ ಇಲ್ಲದವನು, ರಾಗಭಯ 
ಕ್ರೋಧಗಳನ್ನು ಗೆದ್ದವನು ಆದ ಮುನಿ ಸ್ಥಿತಪ್ರಜ್ಞ ಯಾರು ಯಾವುದರಲ್ಲಿಯೂ 
ಆಸಕ್ತಿಯಿಲ್ಲದೆ ಪ್ರಿಯಾಪ್ರಿಯ ವಿಷಯಗಳನ್ನು ಪಡೆದಾಗ ಸ೦ತೋಷಿಸುವುದೂ 
ಇಲ್ಲವೋ ದ್ವೇಷಿಸುವುದೂ ಇಲ್ಲವೋ ಅವನ ಪ್ರಜ್ಞೆ ಸ್ಥಿರವಾಗಿರುವುದು.'' (ಸೋಮ 
ನಾಥಾನಂದರ "“ಗೀತಾಭಾವಧಾರೆ'ಯಿ೦ದ ಉದ್ಭೃತ.) 

“Well !' ಮತ್ತೆ ಬಂದ ವಸಂತ, ಖುತುಗಳ ರಾಜ ತಾಬಂದ ! 

ಈಗ ಅವರು ಪುನಃ ಧ್ಯಾನಲೀನರಾದರು. ನಾನು ಪಾಠ ಕಲಿತಿದ್ದೆ. ರಜತಪಕ್ಷಿ ಸಲ್ಲ, 
ಸುವರ್ಣಪಕ್ಷಿ ಸೈ (ಮಾತು ಬೆಳ್ಳಿ, ಮೌನ ಚಿನ್ನ). ಸುತ್ತಲೂ ಮಧುರ ದಿವ್ಯ ಮೌನ 
ಘನೀಭವಿಸಿತು : “ಆ ವಿಜ್ಞಾನ ಕಲಾರಹಸ್ಯಗಳ ತಾವನ್ಹೇಷಿಸುತ್ತ೦ ಸುಹೃದ್ಭಾವಂ- 
ದಾಳ್ದು ಜಗಕ್ಕೆ ಬೋಧಿಸುಮಂತೆ೦ದು೦ ಜಗತ್ಕರ್ತನಾ ಸೇವಾಕಾರ್ಯದಿ ದೀಕ್ಷೆ 
ಯೊಂದಿ''ರುವ (ಡಿವಿಜಿ) ಚಂದ ್ರಶೇಖರ್‌-ಸಮಕ್ಸಮದ ದೈವಿಕ ಮೌನವದು. 

ಕ್ರಮೇಣ ಅವರು ತಮ್ಮ ಕುರ್ಚಿಯನ್ನು ಮೇಜಕ್ಕೆ ಎದುರಾಗಿಸಿದರು. (ಆ ಮೊದಲು 
ತಮ್ಮ ಬಲಕ್ಕೆ ಕುರ್ಚಿಯನ್ನು ತಿರುಗಿಸಿ ನನ್ನ ಜೊತೆ ನೇರ ಮಾತಾಡುತ್ತಿದ್ದರು.)ನಾನು 
ಮೊದಲೇ ರವಾನಿಸಿದ್ದ ೨೧ ಪ್ರಶ್ನೆಗಳ ಸ೦ಕಲನವನ್ನು ಎತ್ತಿಕೊ೦ಡರು (೧೧೩-೧೨೦ 
ಪುಟಗಳಲ್ಲಿ ಪೂರ್ತಿ ಮುದ್ರಿಸಿದೆ). ನಿಧಾನವಾಗಿ ಎಲ್ಲ ಪ್ರಶ್ನೆಗಳನ್ನೂ ಓದಿದರು-- 


೧೫೪ ಸಪ್ತಸಾಗರದಾಚೆಯೆಲ್ಲೋ . , . 


ಪರೀಕ್ಷೆಗೆ ಕೂರುವ ವಿದ್ಯಾರ್ಥಿಯ ನಿಷ್ಠೆಯಿ೦ದ. 

“ಈಗ ನಾನೊಂದು ದೊಡ್ಡ ಪರೀಕ್ಷೆ ಬಯನ್ನೇ ಎದುರಿಸಬೇಕಾಗಿದೆ. ಗಂಬೀರ 
ಮೂಲಭೂತ ಪ ಪ್ರಶ್ನೆಗಳನ್ನು ಎತ್ತಿದ್ದೀರಿ, ವ್ಯಾಪಕ ವಿಷಯಗಳನ್ನು ಉಲ್ಲೆ ಖಿಸಿದ್ದೀರಿ. 
ಇವೆಲ್ಲವುಗಳಿಗೂ ನಾನು ಉತ್ತರ ಕೊಡಬಲ್ಲೆನೇ ? ಹೇಳಲಾರೆ. ಈಗ ಟಟಿಸದಾರ 


ಇವನ್ನು ಪರಿಶೀಲಿಸೋಣ.” ನಾನು ಆ ಪ್ರಶ್ನೆಗಳನ್ನು ಕ್ರಮಶಃ ಓದಿ ಸ೦ವಾದವನ್ನು 
ತೊಡಗಬೇಕೆ೦ದು ಅವರ ಇಂಗಿತವಾಗಿರಬಹುದು. 


೧೨. ತಳದ ಕಣಿವೆಯಲ್ಲಿ ನಿಂತು 


ಒ೦ದು ಪ್ರಶ್ನೆಯನುತ್ತರಿಸಿದೆನೆ೦ದರೆ 
ಮತ್ತೊಂದು ಪ್ರಶ್ನೆಯ ಥಟ್ಟನೆ ಕೇಳುವೆ 
ಅದಕೆ ಉತ್ತರವಿತ್ತು ತೃಪ್ತಿಪಡಿಸಿದರೆ 
ಬೇರೊಂದನೆ ಕೇಳಿ ದಂಗು ಬಡಿಸುವೆ 
ನೀನು ಕಠಿಣ ಪರೀಕ್ಷಕ ಸದಾಶಿವಗುರು 


ಶೀರ್ಷಿಕೆಯ ಪೂರ್ಣಪಾಠ “ವಿಜ್ಞಾನಾನುಶೀಲನೆಯನ್ನು ...” ಪುಟ ೫೧-೫೨ರಲ್ಲಿದೆ. 

ಇಲ್ಲಿ ಒ೦ದು ಸಂಗತಿ ನಿರೂಪಿಸಬೇಕು. ನಮ್ಮ ಅನೌಪಚಾರಿಕ ಮತ್ತು ಮುಕ್ತ 
ಸಂವಾದ, ನಾನು ಅವರಿಗೆ ಪೂರ್ವಭಾವಿಯಾಗಿ ಕಳಿಸಿದ್ದ ಪ್ರಶ್ನಾವಳಿ ಆಧರಿಸಿದಂತೆ, 
ಆ ಎರಡು ದಿನ ಸುಮಾರು ೧೦ ಗಂಟೆ ಹೊತ್ತು ನಡೆಯಿತು. ಒಂದು ಪ್ರಶ್ನೆಗೆ ಒಂದು 
ಉತ್ತರ ಎಂಬ ಕಿಷ್ಕಿಂಧ ವಿಧಾನ ಅನುಸರಿಸಲು ಅವರು ಇಷ್ಟಪಡಲಿಲ್ಲ. ಸಂಭಾಷಣೆ 
ನಡೆದದ್ದು ಇಂಗ್ಲಿಷಿನಲ್ಲಿ. ನನ್ನ ಮೊದಲ ಪ್ರಶ್ನೆ ಚಂದ್ರಶೇಖರ್‌ ದಿನಾಂಕ ೨೨ 
ಏಪ್ರಿಲ್‌ ೧೯೭೫ರಂದು ನೀಡಿದ Shakespeare, Newton, and Beethoven, or 
Patterns of Creativity ಎ೦ಬ ಉಪನ್ಯಾಸಕ್ಕೆ ಸಂಬಂಧಿಸಿತ್ತು. ಈ ಉಪನ್ಯಾಸದಲ್ಲಿ 
ಚಂದ್ರಶೇಖರ್‌ ಮೂವರು ಪ್ರರೂಪೀ ಜೀನಿಯಸುಗಳ--ಶೇಕ್‌ಸ್ಪಿಯರ್‌ (ಕಾವ್ಯ), 
ನ್ಯೂಟನ್‌ (ವಿಜ್ಞಾನಿ, ಮತ್ತು ಬೇತೋವನ್‌ (ಸ೦ಗೀತ)--ಸೃಜನಶೀಲತೆಯ ದರ್ಜೆ 
ಗಳನ್ನು ಚಿಕಿತ್ಸಕವಾಗಿ ಪರಿಶೀಲಿಸುತ್ತ ಇವುಗಳಲ್ಲಿರಬಹುದಾದ ಸಾಮಾನ್ಯ ಲಕ್ಷಣ 
ಗಳನ್ನು ಶೋಧಿಸಲು ಪ್ರಯತ್ನಿಸಿದ್ದಾರೆ. ಕನ್ನಡ ಓದುಗರ ಸೌಕರ್ಯಾರ್ಥ ಕೆಲವು 
ಉದ್ದರಣೆಗಳು. ಇಲ್ಲಿಯ 'ನಾನು' ಚ೦ದ್ರಶೇಖರರನ್ನು ಪ್ರತಿನಿಧಿಸುತ್ತದೆ. 

ಸೇ ಶೇ ೫ ಸ 


ನಾನು ಹೇಳುವ ಮೊದಲ ನಿದರ್ಶನ ಜೇಮ್ಸ್‌ ಕ್ಲರ್ಕ್‌ ಮ್ಯಾಕ್ಸ್‌ವೆಲ್‌ ಅವರದು. 


ತಳದ ಕಣಿವೆಯಲ್ಲಿ ನಿ೦ತು ೧೫೫ 


' ಇವರನ್ನು ಸಾಮಾನ್ಯವಾಗಿ ಹತ್ತೊ೦ಬತ್ತ ನೆಯ ಶತಮಾನದ ಪರಮೋತ್ಸಷ್ಟ ಭೌತ 
ವಿಜ್ಞಾನಿ ಎಂದು ಪರಿಗಣಿಸಲಾಗಿದೆ. ಭೌತವಿಜ್ಞಾನಕ್ಕೆ ಇವರ ಪ್ರಧಾನ ದೇಣಿಗೆಗಳು : 
ಅನಿಲಗಳ ಚಲನ ಸಿದ್ಧಾ೦ತ ಮತ್ತು ವಿದ್ಯುತ್ಕಾ ೦ತ ಕ್ಷೇತ್ರ ಗತಿಸಿದ್ದಾ೦ತಗಳ ಮಂಡನೆ 
ಮತ್ತು ಸ್ಥಾಪನೆ. ನಿದ್ಯುತ್ಕಾಂತ ಕ್ಷೇತ್ರ ಕುರಿತಂತೆ ತಮ್ಮ ಸಮೀಕರಣಗಳನ್ನು-- 
ಪ ತಿಯೊಬ್ಬ ಭೌತವಿಜ್ಞಾನ ವಿದ್ಯಾರ್ಥಿಗೂ ತಿಳಿದಿರುವಂತೆ ಇವು ಮ್ಯಾಕ್ಸ್‌ವೆಲ್‌ 

ಸಮೀಕರಣಗಳು--ರೂಪಿಸುವಾಗ ಮ್ಯಾಕ್ಸ್‌ವೆಲ್‌ ಪ್ರವೇಶಗೊಳಿಸಿದ ನೂತನ ಭೌತ 
ಪರಿಕಲ್ಪನೆಗಳನ್ನು ಐನ್‌ಸ್ಟೈನ್‌ “ನ್ಯೂಟನ್‌- ಉತ್ತರ ಕಾಲದಲ್ಲಿ ಭೌತವಿಜ್ಞಾನಕ್ಕೆ 
ಒದಗಿದ ಪರಮ ಫಲಪ್ರದ ಮತ್ತು ಪ್ರಗಲ್ಬ ಚಿಂತನೆ” ಎಂದು ವರ್ಣಿಸಿರುವರು. 

ಉಭಯ ಕ್ಬೇತ್ರಗಳಿಗೂ ಮ್ಯಾಕ್ಸ್‌ವೆಲ್‌ ಸಲ್ಲಿಸಿದ ದೇಣಿಗೆಗಳನ್ನು ನಾಲ್ಕು ಬೃ ಹತ್ಸಂ 
ಪುಟಗಳಲ್ಲಿ, ೧೮೬೦-೬೫ ಅವಧಿ, ಪ್ರಕಟಿಸಲಾಗಿದೆ. ಆಗ ಅವರ ವಯಸ್ಸು ಮೂವ 
ತ್ರೈದರ ನಡುವೆ ಇತ್ತು. ಕಿಂಗ್ಸ್‌ ಕಾಲೆಜ್‌ ಲಂಡನ್ನಿನಲ್ಲಿ ಪಾ ಜ್‌ ತೀವ್ರ 
ಚಟುವಟಿಕೆಯ ಈ ಅವಧಿ ಮುಗಿದಾಗ ಮ್ಯಾಕ್ಸ್‌ವೆಲ್‌ ತಮ್ಮ ಲಂಡನ್‌ ಹುದ್ದೆಗೆ 
ರಾಜಿನಾಮೆ ನೀಡಿ, ನಿವೃತ್ತ ಜೀವನವನ್ನು ಸ್ಕಾಟ್ಲೆ೦ಡಿನ ಗ್ಲೆನ್‌ಲೇರ್‌ನಲ್ಲಿದ್ದ ತಮ್ಮ 
ನಾಡ ಮನೆಯಲ್ಲಿ ಕಳೆಯತೊಡಗಿದರು. (ಈ ಕ್ರಮ ಕೈಗೊಳ್ಳುವ ಅನಿವಾರ್ಯತೆ 
ಮ್ಯಾಕ್ಸ್‌ವೆಲ್ಲರಿಗೆ ಏಕೆ ಎದುರಾಯಿತೆನ್ನುವುದನ್ನು ಅವರ ಜೀವನಚರಿತ್ರಕಾರರು 
ಎಲ್ಲಿಯೂ ಪ್ರಕಟವಾಗಿ “ವಿವರಿಸುವುದಿಲ್ಲ. ಮುಂದಿನ ಆರು ವರ್ಷ ಅವರು 
ಗ್ಲೆನ್‌ಲೇರಿನಲ್ಲಿ ಶಾಂತವಾಗಿ ಬಾಳಿದಂತೆ ಕಾಣುತ್ತದೆ. ಆಗ ಅವರು ಪ್ರಧಾನವಾಗಿ 
ತಮ್ಮ Treatise on Electricity and Magnetism ಎ೦ಬ ದ್ವಿಸ೦ಪುಟ ಕೃತಿಯ 
ಯೋಜನೆ ನಿರ್ವಹಣೆಗಳಲ್ಲಿ ಮಗ್ನರಾಗಿದ್ದರು. (ಇದು ಪೂರ್ಣಗೊಂಡು ಪ್ರಕಟವಾ 
ದದ್ದು ೧೮೭೩ರಲ್ಲಿ.) ೧೮೭೧ರಲ್ಲಿ ಮ್ಯಾಕ್ಸ್‌ವೆಲ್ಲರನ್ನು ಗ್ಲೆನ್‌ಲೇರಿನಲ್ಲಿಯ ತಮ್ಮ 
ನಿವೃತ್ತ ಜೀವನ ತ್ಯಜಿಸಿ ಕೇಂಬ್ರಿಜ್ಜಿನ ಶೈಕ್ಷಣಿಕ ಪರಿಸರಕ್ಕೆ ಪ್ರಾಯೋಗಿಕ ಭೌತ 
ವಿಜ್ಞಾನದ ಪ್ರಥಮ ಕ್ಕಾವೆಂಡಿಶ್‌ ಪ್ರಾಧ್ಯಾಪಕರಾಗಿ ಮರಳುವಂತೆ ಮನವೊಲಿಸ 
ಲಾಯಿತು. ಅವರು ೧೮೭೮ರಲ್ಲಿ ವಯಸ್ಸು ನಲವತ್ತೆಂಟು ಆಗಿದ್ದಾಗ ಮಡಿದರು. 
ಕೇ೦ಬ್ರಿಜ್ಜಿನಲ್ಲಿ ಮ್ಯಾಕ್ಸ್‌ವೆಲ್‌ ಇದ್ದ ಆ ಎಂಟು ವರ್ಷಗಳೂ ಬಹುತೇಕ ಹೆನ್ರಿ 
ಕ್ಯಾವೆಂಡಿಶರ ವಿಜ್ಞಾನ ಪ್ರಬಂಧಗಳ ಸಂಪಾದನೆ, ಕ್ಯಾವೆಂಡಿಶ್‌-ಪ್ರಯೋಗಾಲಯದ 
ವ್ಯವಸ್ಥಾಪನೆ ಹಾಗೂ ಸ್ಥಾಪನೆ, ಮತ್ತು ವಿಶ್ವವಿದ್ಯಾಲಯದ ಇತರ ಆ. ್ಗೆ 
ಸಂದುಹೋದುವು. ಮ್ಯಾಕ್ಸ್‌ವೆಲ್ಲರ ಯುವ ಮರಣ ನಿಜಕ್ಕೂ ಒ೦ದು ದುರ೦ತ ನಿ 
ಆದರೆ ಮುಂದೆಂದೂ ಅವರ ಕೃತಿ ಅವರು ಮೂವತ್ತರ ಹರೆಯದಲ್ಲಿ ಸಾಧಿಸಿದ ₹ ಔನ್ನತ್ಯ 
ಐದಲಿಲ್ಲ. 

ನಾನು ನೀಡಲಿರುವ ಎರಡನೆಯ ನಿದರ್ಶನ ಜಾನ್‌ ಗೇಜ್ರಿ ಯಲ್‌ ಸ್ಬೊ ಕ್ಸ್‌ ಅವ 
ರದು. ಇವರ ವಯಸ್ಸು ಮೂವತ್ತು ದಾಟಿದ ಅದೇ ತರುಣದಲ್ಲಿ, ೧೮೪೯, ಇವ ವರನ್ನು 
ಗಣಿತದ ಲ್ಯುಕೇಶಿಯನ್‌ ಪೀಠಕ್ಕೆ ಚುನಾಯಿಸಲಾಯಿತು. ಒಮ್ಮೆ ನ್ಯೂಟನ್‌ ಅಲ೦ಕರಿ 


೧೫೬ ಸಪ್ತಸಾಗರದಾಚೆಯೆಲ್ಲೋ . . . 


ಸಿದ್ದ ಪೀಠವದು. ಸ್ಟೋಕ್ಸ್‌ ೧೯೦೩ರಲ್ಲಿ ಮಡಿಯುವ ತನಕವೂ ಆ ಪೀಠದಲ್ಲಿದ್ದರು. 
ಹತ್ತೊ೦ಬತ್ತನೆಯ ಶತಮಾನದ ಭೌತವಿಜ್ಞಾನ ಮತ್ತು ಗಣಿತವಿಜ್ಞಾನ ಪ್ರಭೃತಿಗಳ 
ಸಾಲಿನಲ್ಲಿ ಸ್ಟೋಕ್ಸ್‌ ಕೂಡ ಇದ್ದಾರೆ. ಇಂದಿಗೂ ಅವರ ಹೆಸರು ಅನೇಕ ಚಿಂತನೆ 
ಮತ್ತು ಪರಿಕಲ್ಪನೆಗಳ ಜೊತೆ ಸಂಬಂಧಿತವಾಗಿವೆ. ಉದಾಹರಣೆಗೆ, ದ್ರವಗತಿವಿಜ್ಞಾನ 
ದಲ್ಲಿ ಶ್ಯಾನ ಪ್ರವಾಹವನ್ನು (viscous 10%) ನಿಯಂತ್ರಿಸುವ ನೇವಿಯರ್‌-ಸ್ಟೋಕ್ಸ್‌ 
ಸಮೀಕರಣಗಳಿವೆ ; ಶ್ಯಾನಮಾಧ್ಯಮದಲ್ಲಿ ಪುಟ್ಟ ಗೋಳಕಾಯಗಳ ಪತನದ ಉಪ 
ಗಾಮೀದರ ಕೊಡುವ ಸ್ಟೋಕ್ಸ್‌ ನಿಯಮವಿದೆ--ಎಲೆಕ್ಕಾ ನ್‌ ಧರಿಸಿರುವ ಆವೇಶವನ್ನು 
ನಿರ್ಧರಿಸಲು ಮಿಲ್ಲಿಕನ್‌ ಎಸಗಿದ “ತೈಲ ಬಿಂದು ಪ ಯೋಗಕ್ಕೆ ಈ ನಿಯಮ ಆಧಾರ 
ಒದಗಿಸುತ್ತದೆ ; ರೇಡಿಯೋಖಗೋಳವಿಜ್ಞಾನದಲ್ಲಿಯ ಪ್ರಸಕ್ತ ಮಾಪನೆಗಳ ಪೈಕಿ 
ಹೆಚ್ಚಿನವುಗಳಿಗೆ ಪ್ರಸ್ತುತವಾಗಿರುವ ಧ್ರುವೀಕೃತ ವಿಕಿರಣವನ್ನು ಲಕ್ಷಣಿಸುವ ಸ್ಟೋಕ್ಸ್‌ 
ಪ್ರಾಚಲಗಳು ; ಉದ್ದೀಪಿಸುವ ಬೆಳಕಿನ ಅಲೆಯುದ್ದಕ್ಕಿಂತ ಪ್ರತಿದೀಪ್ತಿಸುವ ಬೆಳಕಿನದು 
ಅಧಿಕವಾಗಿರಬೇಕೆಂದು ತಿಳಿಸುವ ಸ್ಟೋಕ್ಸ್‌ ಪ್ರತಿದೀಪ್ತಿನಿಯಮ ; ಮತ್ತು ಸ್ಟೋಕ್ಸ್‌ 
ಪ್ರಮೇಯ--ಇದೊ೦ದು ಗಾಢ ಮೂಲಭೂತ ಪ್ರಮೇಯ, ಜೊತೆಗೆ ಅವಕಲರೂಪ 
ಗಳ ಕಲನವೃತ್ತಾ೦ತದಲ್ಲಿಯ ಆಧುನಿಕ ಅಭಿವರ್ಧನೆಗಳಿಗೆ ಒ೦ದು ಕೀಲಿ ಧಾತುವನ್ನು 
ಕೂಡ ಇದು ಒದಗಿಸುತ್ತದೆ. 

ಈಗ, ಸ್ಟೋಕ್ಸ್‌ರ ವೈಜ್ಞಾನಿಕ ಪ್ರಬ೦ಧಗಳು ಮಧ್ಯಮಗಾತ್ರದ ಐದು ಸ೦ಪುಟ 
ಗಳಲ್ಲಿ ಸ೦ಚಯಿಸಲ್ಪಟ್ಟಿವೆ. ಇದೀಗ ತಾನೇ ನಾನು ಪರಿಗಣಿಸಿದ ಮುಖ್ಯ ಪರಿಕಲ್ಪನೆ 
ಮತ್ತು ಚಿ೦ತನೆಗಳೆಲ್ಲವೂ ಮೊದಲ ಮೂರು ಸಂಪುಟಗಳಲ್ಲಿವೆ. ಇವು ೧೮೪೨-೫೨ 
ದಶವರ್ಷಾವಧಿಗೆ ಸೇರಿದವು. ತರುವಾಯದ ಐವತ್ತು ವರ್ಷಗಳಲ್ಲಿ ಇವರು ಮಾಡಿದ 
ಸಮಗ್ರ ಕಾರ್ಯವನ್ನೂ ಅಳವಡಿಸಲು ಕೊನೆಯ ಎರಡು ಸ೦ಪುಟಗಳು ಸಾಕಾದುವು. 

ಯೇಲ್‌ ವಿಶ್ವ್ಚವಿದ್ಯಾಲಯದಲ್ಲಿಯ ಪ್ರಸಿದ್ದ ಪ್ರಾಣಿವಿಜ್ಞಾನಿ ಜಿ. ಈವ್‌ಲಿನ್‌ 
ಹುಚ್ಚಿನ್‌ಸನ್‌ ಅವರ ತಂದೆ, ಸ್ಫೋಕ್ಸ್‌ರ ಕೊನೆ ದಿನಗಳಲ್ಲಿ ಇವರ ನಿಕಟ ಸಹಚರಿ 
ಆಗಿದ್ದರು. ವಿಶೇಷವಾದ ಮಾತೊಂದನ್ನು ಹುಚ್ಚಿನ್‌ಸನ್‌ ನುಡಿದಿದ್ದಾರೆ : “ಪ್ರಾಯಶಃ 
ಸ್ಟೋಕ್ಸ್‌, ಲ್ಯೂಕೇಶಿಯನ್‌ ಪೀಠದಲ್ಲಿಯ ತಮ್ಮ ಭವ್ಯ ಪೂರ್ವಜನನ್ನು [ನ್ಯೂಟನ್‌] 
ಪ್ರಜ್ಞಾಪೂರ್ವಕವಾಗಿ ಅನುಕರಿಸಿರುವುದು ಸಾಧ್ಯವಿದೆ . . . ನ್ಯೂಟನ್‌-ಮಾರ್ಗವನ್ನೇ 
ತಾವು ಕೂಡ ಹಿಡಿಯುವುದು ಉಚಿತವಾಗಿದೆಯೆಂದು ಸ್ಟೋಕ್ಸ್‌ ನಂಬಿದ್ದರು.” 

ನಾನು ಉಲ್ಲೇಖಿಸಲಿರುವ ಮೂರನೆಯ ನಿದರ್ಶನ ಐನ್‌ಸ್ಟೈನರದು. ೧೯೦೫ನೆಯ 
ಇಸವಿ ಐನ್‌ಸ್ಟೈನರಿಗೂ ಭೌತವಿಜ್ಞಾನಕ್ಕೂ ಪರಮಾದ್ಭುತಗಳ ವರ್ಷ. ಇಪ್ಪತ್ತಾರರ 
ಹರೆಯದ ಐನ್‌ಸ್ಟೈನ್‌ ಆ ವರ್ಷ ಮೂರು ಪ್ರಬಂಧಗಳನ್ನು ಪ್ರಕಟಿಸಿದರು. ಪ್ರತಿ 
ಯೊಂದೂ ತನ್ನದೇ ರೀತಿಯಲ್ಲಿ ಯುಗಪ್ರವರ್ತಕ ಪ್ರಬ೦ಧವಾಗಿತ್ತು : ಮೊದಲನೆ 
ಯದು ಅಸಾಧಾರಣ ಸ್ಪಷ್ಟತೆ, ಸಂಕ್ಷಿಪ್ತತೆ ಮತ್ತು ಸುಸಾ೦ಗತ್ಯ ಸಹಿತವಾಗಿದ್ದು ಅವರಿ 
ವಿಶೇಷಸಾಪೇಕ್ಬತಾಸಿದ್ದಾ೦ತವನ್ನು ಭದ್ರ ಅಸ್ತಿಭಾರದ ಮೇಲೆ ಸ್ಥಾಪಿಸಿತು. ಎರಡನೆ 


ತಳದ ಕಣಿವೆಯಲ್ಲಿ ನಿ೦ತು Ji 


ಯದು, ಬ್ರೌನಿಯನ್‌ ಚಲನೆ ವಿವರಿಸಲು (ಸ್ಮೋಲುಚೋವ್ಪೀೀಯವರಿಂದ ಸ್ವತಂತ್ರ 
ವಾಗಿ) ತರ್ಕಸಮ್ಮತ ಆಣವಿಕ ಆಧಾರ ಒದಗಿಸಿತು, ಮತ್ತು ಮೂರನೆಯದು, ಶಕಲದ 
ಪ್ಲಾಂಕ್‌ ಸಿದ್ದಾಂತವನ್ನು ಇದರ ತಾರ್ಕಿಕ ಪರಿಮಿತಿವರೆಗೂ ಒಯ್ದು ದ್ಯುತಿಶಕಲಪರಿ- 
ಕಲ್ಪನೆಯನ್ನು ರೂಪಿಸುವಂತೆ ವಿಧಿಸಿತು. ದೂರದಲ್ಲಿ ತಾತ್‌ಕ್ಟಣಿಕ ಕ್ರಿಯೆ ಎಂಬ 
ಅಭಿಗೃಹೀತದ ಮೇಲೆ ರೂಪಿಸಿದ್ದ ನ್ಯೂಟನ್‌-ಪ್ರಣೀತ ಗುರುತ್ವಾಕರ್ಷಣ ನಿಯ 
ಮಕ್ಕೂ ಬೆಳಕಿನದಕ್ಕಿಂತ ಅಧಿಕ ವೇಗದಲ್ಲಿ ಯಾವ ಸಂಜ್ಞೆಯನ್ನು ಕೂಡ ಪ್ರಸರಿಸಲು 
ಸಾಧ್ಯವಾಗದೆ೦ಬ ಅಭಿಗೃಹೀತದ ಮೇಲೆ ಕಟ್ಟಿದ ಇವರ [ಐನ್‌ಸ್ಟೈನ್‌] ವಿಶೇಷ 
ಸಾಪೇಕ್ಬತಾಸಿದ್ದಾ ೦ತಕ್ಕೂ ನಡುವಿನ ಆಧಾರಭೂತ ಅಸಾ೦ಗತ್ಯಗಳನ್ನು ನಿವಾರಿಸುವುದ 
ರಲ್ಲಿ ಐನ್‌ಸ್ಟೈನ್‌ ಅದೇ ಮುಂದಿನ ದಶಕ ಪೂರ್ತಿ ನಿರತರಾಗಿದ್ದರು. ಅನೇಕ ಅಡ್ಡ 
ಹಾದಿಗಳನ್ನೂ ಮಿಥ್ಕಾರಂಭಗಳನ್ನೂ ಉತ್ತರಿಸಿದ ಬಳಿಕ ಇವರು ಅದ್ಭುತ ವಿಜಯ 
ಸಾಧಿಸಿದರು : ೧೯೧೫ರಲ್ಲಿ ಪ್ರಕಟಿಸಿದ ಸಾರ್ವತ್ರಿಕ ಸಾಪೇಕ್ಸತಾಸಿದ್ದಾ೦ತ. ಹರ್ಮನ್‌ 
ವೆಯ್ಣ್‌ ಮುಂದೊಂದು ದಿನ ಉದ್ದರಿಸಿದಂತೆ ಐನ್‌ಸ್ಟೈನರ ಸಾರ್ವತ್ರಿಕ ಸಾಪೇಕ್ಬತಾ 
ಸಿದ್ದಾಂತ “ಊಹನಾತ್ಮಕ ಪ್ರತಿಭೆಯ ಸಾಮರ್ಥ್ಯಕ್ಕೆ ಒದಗುವ ಉತ್ಕೃಷ್ಟ ನಿದರ್ಶನಗಳ 
ಪೈಕಿ ಒಂದು.” 

ಸಾರ್ವತ್ರಿಕಸಾಪೇಕ್ಷತಾಸಿದ್ದಾಂತದ ಸ್ಥಾಪನೋತ್ತರ ವರ್ಷಗಳಲ್ಲಿ ಐನ್‌ಸ್ಟೈನ್‌ 
ಅದರ ವಿವಿಧ ಶಾಖೋಪಶಾಖೆಗಳಿಗೂ ಸಂಖ್ಯಾಕಲನಾತ್ಮಕ ಭೌತವಿಜ್ಞಾನದ ಕೆಲವು 
ಮಗ್ಗುಲುಗಳಿಗೂ ಹಲವಾರು ಪ್ರಮುಖ ದೇಣಿಗೆಗಳನ್ನು ಸಲ್ಲಿಸಿದ್ದರು. ಆದರೆ 
೧೯೨೫ರ ವೇಳೆಗೆ, ಹೈಸನ್‌ಬರ್ಗ್‌ ಪ್ರವರ್ತಿಸಿದ ನೂತನ ಅಭಿವರ್ಧನೆಗಳು, ಇವರನ್ನು 
ಹಿಂದೆ ಹಾಕಿ ಮುಂಜಿಗಿದಿದ್ದುವು--ಐನ್‌ಸ್ಪೈನರೇ ಈ ಅವಕಾಶ ಒದಗಿಸಿಕೊಟ್ಟಿ 
ದ್ಹರೋ ಎಂಬಂತೆ. ಇವರ ಸ್ನೇಹಿತ ಪಾಲ್‌ ಏರೆನ್‌ಫೆಸ್ಟ್‌, ೧೯೨೭ರಲ್ಲಿ ಜರಗಿದ 
ಸಾಲ್ಪೇ ಕಾಂಗ್ರೆಸ್ಸಿನಲ್ಲಿ, ಇವರಿಗೆ ಏನು ಹೇಳಿದರೆ೦ಬುದನ್ನು ಹೈಸನ್‌ಬರ್ಗ್‌ ದಾಖಲಿಸಿ 
ದ್ದಾರೆ : “ಐನ್‌ಸ್ಟೈನ್‌ ! ನಿಮ್ಮ ಬಗ್ಗೆ ನನಗೆ ಕಡು ನಾಚಿಕೆ ಆಗುತ್ತಿದೆ : ನಿಮ್ಮ 
ವಿರೋಧಿಗಳು ಸಾಪೇಕ್ಟತಾಸಿದ್ದಾ೦ತ ಕುರಿತು ವಾದಿಸುವ ತೆರದಲ್ಲೇ ನೀವು ನೂತನ 
ಶಕಲಸಿದ್ಧಾ೦ತದ ವಿರುದ್ಧ ವಾದಿಸುತ್ತಿದ್ದೀರಿ.” ಈ ಹಿತ ನುಡಿಯನ್ನು ಐನ್‌ಸ್ಟೈನ್‌ 
ಅಲಕ್ಸಿಸಿದರೆ೦ದು ಹೈಸನ್‌ಬರ್ಗ್‌ ವಿಷಾದದಿಂದ ಹೇಳಿದ್ದಾರೆ. ಐನ್‌ಸ್ಟೈನರನ್ನು ಬಹು 


ಟೆಲಿ 


ವಾಗಿ ಮೆಚ್ಚಿರುವ ಕಾರ್ನೀಲಿಯಸ್‌ ಲ್ಯಾಂಕ್ಟೋಸ್‌ ಬರೆದಿರುವಂತೆ, 


ಸವ್‌ 


ಭೌತವಿಜ್ಞಾನದ ವರ್ತಮಾನ ವಿಚಾರಗಳಲ್ಲಿ ಅವರ ಆಸಕ್ತಿ ೧೯೨೫ರಿಂದ ಇಳಿಮೊಗವಾಗ 
ತೊಡಗಿತು : ತಮ್ಮ ಕಾಲದ ಪರಮಾಗ ) ಭೌತವಿಜ್ಞಾನಿ ಎಂಬ ಧುರೀಣತ್ವವನ್ನು ಅವರು ತಾವಾಗಿಯೇ 
ತ್ಯಾಗಗೈದು, ತಮ್ಮ ಕಾರ್ಯರಂಗದಿಂದ ಸ್ವ೦ತೇಚ್ಛಾನುಸಾರ ಅಧಿಕಾಧಿಕವಾಗಿ ಪರಕೀಯತೆಯತ್ತ 
ಹಿನ್ನಡೆದರು. ಇವರ ಸಹೋದ್ಯೋಗಿಗಳ ಪೈಕಿ ಕೇವಲ ಕೆಲವರೇ ಇವರನ್ನು ಒಪ್ಪುವಂಥ ಸ್ಥಿತಿ ಇದು. 
ತಮ್ಮ ಬದುಕಿನ ಕೊನೆಯ ಮೂವತ್ತು ವರ್ಷಗಳಲ್ಲಿ ಇವರು ಹೆಚ್ಚು ಹೆಚ್ಚು ಒಂಟಿಗರಾಗುತ್ತ 
ಭೌತವಿಜ್ಞಾನದಲ್ಲಿಯ ವರ್ತಮಾನ ಅಭಿವರ್ಧನೆಗಳ ಜೊತೆಗಿನ ಸಂಪರ್ಕವನ್ನೇ ಕಳೆದುಕೊಂಡರು. 


೧೫೮ ಸಪ್ತಸಾಗರದಾಚೆಯೆಲ್ಲೋ . . . 


ಇನ್ನೊ೦ದು ಉದಾಹರಣೆ ಕೊಟ್ಟು ಸಮಾರೋಪಿಸಬಯಸುತ್ತೇನೆ ; ಕೆಲವು ರೀತಿ 
ಗಳಲ್ಲಿ ಇದು ಹಾರ್ಡಿಯವರ ಸಾರ್ವತ್ರಿಕ ವಿಧಿಯನ್ನು ಅಲ್ಲಗಳೆಯುವಂತೆ ಭಾಸ 
ವಾಗುತ್ತದೆ : ಅದು ಲಾರ್ಡ್‌ ರೇಲೀಯವರದು. ಇವರು ಅಭಿಜಾತ ಗಣಿತೀಯ 
ಭೌತವಿಜ್ಞಾನದ, ಪ್ರಾಯಶಃ, ಅತ್ಯುಚ್ಚ ಸ್ತಂಭ. ಇವರ ಐವತ್ತು ವರ್ಷಗಳ ವೈಜ್ಞಾನಿಕ 
ಪ್ರಕಟಣಾವಧಿ ಪೂರ್ತಿಯೂ ಉತ್ಪಾದಕತೆ ಗಮನಾರ್ಹವಾಗಿ ಸ್ತಿಮಿತ ಮತ್ತು ಏಕ 
ರೀತಿಯದಾಗಿತ್ತು. The Theory of Sound ಎ೦ಬ ದ್ವಿಸಂಪುಟ ಪರಾಮರ್ಶನ 
ಗ್ರ೦ಥದಲ್ಲಿಯೂ Scientific Papers ಎ೦ಬ ಆರು ಬೃಹತ್ಸ೦ಪುಟಗಳಲ್ಲಿಯೂ 
ರೇಲೀಯವರ ಸಮಸ್ತ ವೈಜ್ಞಾನಿಕ ಕೃತಿಗಳನ್ನು ಅಳವಡಿಸಿದೆ. 

ವೆಸ್ಟ್‌ಮಿನ್‌ಸ್ಟರ್‌ ಅಜ್ಬೀಯಲ್ಲಿ ಜೆ. ಜೆ. ತಾಮ್ಸನ್‌ ನೀಡಿದ ಸ್ಮಾರಕೋಪನ್ಯಾಸ 
ದಲ್ಲಿ, ಡಿಸಂಬರ್‌ ೧೯೨೧, ರೇಲೀಯವರ ವೈಜ್ಞಾನಿಕ ದೇಣಿಗೆಗಳನ್ನು ಮೌಲ್ಯೀಕರಿ 
ಸಿರುವ ಪರಿ : 

ಈ ಸಂಪುಟಗಳಲ್ಲಿ [ಅವರ 9೧61611116 Papersನ ಆರು ಸಂಪುಟಗಳು] ಅಡಕವಾಗಿರುವ 
೪೪೬ ಪ್ರಬಂಧಗಳ ಪೈಕಿ ಕ್ಷುಲ್ಲಕವೆನಿಸಬಹುದಾದದ್ದು ಒಂದೂ ಇಲ್ಲ, ಉಕ್ತ ವಿಷಯದ ಪ್ರಗತಿಗೆ 
ಕಾರಣವಾಗದುದು ಒಂದೂ ಇಲ್ಲ, ಕ್ಲಿಷ್ಟತೆಗಳನ್ನು ನಿವಾರಿಸದುದು ಒಂದೂ ಇಲ್ಲ ; ಮತ್ತು ಈ 
ಬೃಹತ್ಸ೦ಖ್ಯೆಯಲ್ಲಿ ಕಾಲದಿಂದ ಕಾಲಕ್ಕೆ ತಿದ್ದುಪಡಿಬೇಡುವಂತಹುದು ಪ್ರಾಯಶಃ ಅತಿ ವಿರಳ... 
ಲಾರ್ಡ್‌ ರೇಲೀ ಭೌತವಿಜ್ಞಾನವನ್ನು ತಮ್ಮ ಆಡು೦ಬೊಲವಾಗಿ ಆಯ್ದರು, ಮತ್ತು ಭೌತವಿಜ್ಞಾನದ 
ಪ್ರತಿಯೊಂದು ವಿಭಾಗದ ಗಡಿಯನ್ನೂ ವಿಸ್ತರಿಸಿದರು. ಇವರ ಪ್ರಬಂಧಗಳನ್ನು ಓದಿದಾಗ ಅಂಕಿತ 
ವಾಗುವ ಅಭಿಪ್ರಾಯ ಇವುಗಳಲ್ಲಿ ಹೊಸತಾಗಿ ಸಾಧಿಸಿದ ಫಲಿತಾಂಶಗಳ ಕಾರಣವಾಗಿ ಮಾತ್ರವಲ್ಲ, 
[ಇವುಗಳಲ್ಲಿ] ಲಕಲಕಿಸುವ ಸ್ಫುಟತೆ ಹಾಗೂ ಅಂತರ್ದೃಷ್ಟಿಯ ಕಾರಣವಾಗಿ ಕೂಡ ಹೌದು. 
ಇವುಗಳಿ೦ದ ನಮಗೆ ವಿಷಯ ಕುರಿತು ಹೆಚ್ಚಿನ ಹಿಡಿತ ಲಭಿಸುತ್ತದೆ. 

ಇದೊಂದು ಅಸಾಧಾರಣ ಪ್ರಮಾಣ ಪತ್ರ. ರ್ಯಾಲೀಯವರ Scientific Papersನ್ನು 
ಉಪಯೋಗಿಸುವ ಅವಕಾಶ ಒದಗುವ ಯಾರೇ ಆದರೂ ಇದರ ನಿಖರತೆಗೆ ಸಾಕ್ಷಿ 
ನುಡಿಯಬಲ್ಲರು. 

ಹಾಗಾದರೆ ರ್ಯಾಲೀ ಏಕೆ ಮ್ಯಾಕ್ಸ್‌ವೆಲ್‌ ಮತ್ತು ಐನ್‌ಸ್ಟೈನರಿಗಿಂತ ಅಷ್ಟೊಂದು 
ವಿಭಿನ್ನ ? ಅದೇ ಸ್ಮಾರಕೋಪನ್ಯಾಸದಲ್ಲಿ ತಾಮ್ಸನ್‌ ಆಡಿದ ನುಡಿಗಳಲ್ಲಿ ಪ್ರಾಯಶಃ 
ಇದರ ಸುಳುವು ದೊರೆಯುತ್ತದೆ : 

ಒ೦ದು ವಿಷಯ ಕುರಿತ೦ತೆ ಮೊದಲ ನುಡಿ ಆಡಿದುದರಲ್ಲಿ ಅಥವಾ ಮುಂದೆ ಫಲಪ್ರದವೆಂದು 
ರುಜುವಾತಾದ ಹೊಸ ಭಾವನೆಯನ್ನು ಪ್ರವೇಶಗೊಳಿಸಿದುದರಲ್ಲಿ ತಮ್ಮ ಪರಿವೇಷ ನಿಹಿತವಾಗಿರುವ 
ಕೆಲವು ವಿಜ್ಞಾನ ಪುರುಷರಿದ್ದಾರೆ. ಇನ್ನು ಕೆಲವರ ಆಕರ್ಷಣೆ ಪ್ರಾಯಶಃ ಆ ವಿಷಯ ಕುರಿತಂತೆ ಕೊನೆಯ 
ನುಡಿ ಆಡಿದುದರಲ್ಲಿ ಮತ್ತು ಅದನ್ನು ತಾರ್ಕಿಕ ಸಾಂಗತ್ಯಕ್ಕೂ ಸ್ಫುಟತೆಗೂ ಸಂಕ್ಲೇಪಿಸಿದುದರಲ್ಲಿ 
ಅಡಕವಾಗಿದೆ. ಮನೋಧಾರ್ಮಿಕವಾಗಿ ಲಾರ್ಡ್‌ ರ್ಯಾಲೀ ಈ ಎರಡನೆಯ ವರ್ಗಕ್ಕೆ ಸೇರಿದವರೆಂದು 
ಭಾವಿಸಿದ್ದೇನೆ. 

ಇನ್ನೊ೦ದು ಸುಳುವು, ಪ್ರಾಯಶಃ ರ್ಯಾಲೀ ತಮ್ಮ ಮಗನಿಗೆ (ಇವರು ಸಹ ಹಸ 
ರಾ೦ತ ಭೌತವಿಜ್ಞಾನಿ) ಕೊಟ್ಟ ಉತ್ತರದಲ್ಲಿ ದೊರೆಯುತ್ತದೆ. ಹಕ್ಸ್ಲೀಯವರ ಹೇಳಿಕೆ 


ತಳದ ಕಣಿವೆಯಲ್ಲಿ ನಿ೦ತು ೧೫೯ 


ಯನ್ನು ಮಗ ಉಲ್ಲೇಖಿಸುತ್ತ,--“ಅರುವತ್ತು ದಾಟಿದ ಒಬ್ಬ ವಿಜ್ಞಾನಪುರುಷ ಒಳ್ಳೆಯ 
ದಕ್ಕಿಂತ ಹೆಚ್ಚು ಕೆಟ್ಟದ್ದನ್ನೇ ಮಾಡುತ್ತಾನೆ'--ತಮ್ಮ ಅಭಿಪ್ರಾಯ ಸೂಚಿಸಬೇಕೆ೦ದು 
ತಂದೆಯನ್ನು ಕೋರಿದರು. ಆಗ ರ್ಯಾಲೀ ಅರುವತ್ತೇಳರಲ್ಲಿದ್ದರು. ಇವರ ಪ್ರತಿಕ್ರಿಯೆ: 


ಇರಬಹುದು--ಆತ ಯುವ ಪೀಳಿಗೆಯ ಕೃತಿ ಟೀಕಿಸಲು ತೊಡಗಿದರೆ ; ಬದಲು, ಪರಿಚಿತ 
ವಿಷಯಗಳಿಗೆ ಅ೦ಟಿಕೊ೦ಡರೆ ಅದೇಕೆ ಹಾಗಾಗಬೇಕು ಎ೦ಬುದನ್ನು ಕಾಣಲಾರೆ. 


ಪ್ರಾಯಶಃ ನಮಗೆಲ್ಲರಿಗೂ ಇಲ್ಲೊಂದು ಸಂದೇಶವಿದೆ ! 


ಚೇ ೫ ೫ ೫ 


ಇದೇ ಉಪನ್ಯಾಸದಲ್ಲಿ ಚಂದ್ರಶೇಖರ್‌, ಗಣಿತವಿದ ಜಿ. ಎಚ್‌. ಹಾರ್ಡಿಯವರ 
A Mathematician’s ಸಿ0010॥)ಯಿ೦ದ (ಈ ಪ್ರಬಂಧವನ್ನು ಸಿ. ಪಿ. ಸ್ನೋ ವರ್ಣಿ 
ಸಿರುವ ಪರಿ “ಯಾವುದೇ ಸೃಜನಶೀಲ ಮತಿ ಎ೦ದಾದರೂ ಬರೆದಿರುವ ಅಥವಾ 
ಬರೆಯಬಹುದಾದ ಪರಮಸುಂದರ ನಿರೂಪಣೆ”) ಒಂದು ಪರಿಚ್ಛೆ ೀದವನ್ನು ಉದ್ದ ರಿಸಿ 
ದ್ದಾರೆ : 


ಇತರ ಯಾವುದೇ ಕಲೆ ಅಥವಾ ವಿಜ್ಞಾನಕ್ಕಿ೦ತ ಮಿಗಿಲಾಗಿ ಗಣಿತ, ಯುವಕರ ಕ್ರೀಡೆ ಎಂಬುದನ್ನು 
ಯಾವ ಗಣಿತವಿದನೂ ಮರೆಯತಕ್ಕದ್ದಲ್ಲ . . . . ಇಪ್ಪತ್ತೊ೦ದರಲ್ಲಿ ಗ್ಯಾಲ್ಬಾ, ಇಪ್ಪತ್ತೇಳರಲ್ಲಿ 
ಅಬೆಲ್‌, ಮೂವತ್ತಮೂರರಲ್ಲಿ ರಾಮಾನುಜನ್‌, ನಲವತ್ತರಲ್ಲಿ ರೀಮಾನ್‌ ಮಡಿದರು. ಹಿರಿವಯಸ್ಸಿ 
ನಲ್ಲಿ ಮಹತ್ಮತಿಯನ್ನು ಸಮೃದ್ಧವಾಗಿ ಕೊಟ್ಟವರು ಇದ್ದಾರೆ... (ಆದರೆ) ಐವತ್ತು ದಾಟಿದ ಯಾರೂ 
ಗಣಿತದಲ್ಲಿ ಪ್ರಗಲ್ಪ ಪ್ರಗತಿ ಪ್ರವರ್ತಿಸಿದ ಒ೦ದು ನಿದರ್ಶನವನ್ನೂ ಕಾಣೆ. ... ಅರುವತ್ತರಲ್ಲಿಯೂ 
ಒಬ್ಬ ಗಣಿತವಿದ ದಕ್ಟನಾಗಿರುವುದು ಸಾಧ್ಯ. ಆದರೆ ಆತನಲ್ಲಿ ಮೂಲಭೂತ ಭಾವನೆಗಳಿರಬಹುದೆಂದು 
ನಿರೀಕ್ಷಿಸುವುದು ವ್ಯರ್ಥ. 


೫ ೫ ೫ * 


ಈ ಉಪನ್ಯಾಸದಲ್ಲಿಯೂ ಚಂದ್ರಶೇಖರ್‌ ಅವೇ ಎರಡು ಧ್ಯೇಯವಾಕ್ಯಗಳಲ್ಲಿ 
ತಮ್ಮ ಚಿಂತನೆಗಳನ್ನು ಸಂಘನಿಸಿದ್ದಾರೆ : 


ಐನ್‌ಸ್ಪೈನರ ಸಾರ್ವತ್ರಿಕ ಸಾಪೇಕ್ಷ ತಾಸಿದ್ಧಾ೦ತದ ಸಮೀಕರಣಗಳಿಗೆ ನ್ಯೂಯಿಲೆಂಡಿನ ಗಣಿತ ವಿದ 
ರಾಯ್‌ ಕರ್‌ ಆವಿಷ್ಕರಿಸಿದ ನಿಷ್ಕೃಷ್ಟ ಕತಾ ವಿಶ್ವಪೂರ್ತಿ ಸ೦ದಣಿಸಿರುವ ಬೃಹತ್‌ ಕೃಷ್ಣ ವಿವರಗಳ 
ಬಗೆಗಿನ ಪಲಿಪೂರ್ಣ ನಿಷ್ಟಷ್ಟ ಪ್ರಾತಿನಿಧ್ಯ ಒದಗಿಸುವುದೆ೦ಬ ಅರಿವು ನಲವತ್ತೈದು ವರ್ಷಗಳಿಗೂ 
ಮಿಕ್ಕಿದ ನನ್ನ ವಿಜ್ಞಾನಜೀವನದಲ್ಲಿ ಪರಮಭಗ್ನಕಾರಕ ಅನುಭವ. ಗಣಿತದಲ್ಲಿ ಸುಂದರತೆಯ ಶೋಧನೆ 
ಯಿ೦ದ ಅಭಿಪ್ರೇರಿತವಾದ ಒ೦ದು ಆವಿಷ್ಕಾರ ನಿಸರ್ಗದಲ್ಲಿ ತನ್ನ ನಿಷ್ಕಷ್ಟ ತದ್ರೂಪಿಯನ್ನು ಕಾಣಲೇ 
ಬೇಕೆಂಬ ಈ ಕಲ್ಪನಾತೀತ ಸ೦ಗತಿ--"“ಸುಂದರತೆಯ ಸಾನ್ನಿಧ್ಯದಲ್ಲಿಯ ಈ ವಿಕಂಪನೆ” ನನ್ನನ್ನು 
ಈ ಮುಂದಿನ ಹೇಳಿಕೆ ಮಂಡಿಸುವತ್ತ ಒಯ್ಯುತ್ತಿದೆ : ಮಾನವಮತಿ ಇದರ ತೀರ ಆಳದಲ್ಲಿ ಮತ್ತು 
ಪೆರಮ ಪ್ರಗಲ್ಲ ತೆಯಲ್ಲಿ ಸ೦ವೇದಿಸುವುದು ಸೌಂದರ್ಯಕ್ಕೆ. ವಾಸ್ತವವಾಗಿ, ಈ ಸ೦ದರ್ಭದಲ್ಲಿ ನಾನು 


ಹೇಳಬೇಕೆಂದಿರುವುದೆಲ ವೂ ಇಲ್ಲಿ ಕೊಟ್ಟಿರುವ ಲ್ಲಾ ಟಿನ್‌ ಧೆ ್ಕೀಯವಾಕ್ಯಗಳಲ್ಲಿ ಇನ್ನಷ ಷ್ಟು ಅಡಕವಾಗಿ 
ನಿರೂಪಿತವಾಗಿವೆ : 


Simplex sigillum veri—The simple is the seal of the true. 


೧೬೦ ಸಪ್ತಸಾಗರದಾಚೆಯೆಲ್ಲೋ . . . 


Pulchritudo splendor veritatis—Beauty is the splendour of truth. 
ಯತದ ಪರಿಮುದ್ರೆ ಸರಳತೆ, ಸತ್ಯದ ಪರಿವೇಷ ಸೌಂದರ್ಯ 
ಸೇ % * * 

ಚ೦ದ್ರರಿಗೆ ಹೇಳಿದೆ : “ನೀವು ಪದೇ ಪದೇ ಉಲ್ಲೇಖಿಸುವ ಆ ಎರಡು ಧ್ಯೇಯ 
ವಾಕ್ಯಗಳ ಬಗ್ಗೆ ನಿಮ್ಮಿಂದ ಇನ್ನೂ ಹೆಚ್ಚಿನ ವಿವರಣೆ ತಿಳಿಯಬಯಸುತ್ತೇನೆ. ಮೊದಲ 
ನೆಯ ಧ್ಯೇಯ ವಾಕ್ಯದಲ್ಲಿ simple ಮತ್ತು ೪6 ವಿಶೇಷಣಗಳಿಗೆ 06 ಎಂಬ 
ನಿರ್ದೇಶಕ ಗುಣವಾಚಿಯನ್ನು ಹಚ್ಚೆ ಅವು ನಾಮಪದಗಳಾಗಿ ವರ್ತಿಸುವಂತೆ ವಿಧಿಸಿ 
ದ್ದೀರಿ. ಎರಡನೆಯದರಲ್ಲಿ ನೇರವಾಗಿ 86800/ ಮತ್ತು (th ಎಂಬ ನಾಮಪದ 
ಗಳನ್ನೇ ಬಳಸಿದ್ದೀರಿ. ಹೀಗೆ ಎರಡುಬಗೆಯ ನಾಮಪದಗಳು ಏಕಸ೦ದರ್ಭದಲ್ಲಿ 
ನಿಯೋಜಿತವಾಗಿವೆ : The simple, the true ; beauty, truth. ಅ೦ದರೆ, ವ್ಯಾಪಕವಾಗಿ, 
the simple, simpleness/ simplicity ; the true, truth ; the beautiful, beauty 
ಎಂಬ ಖಚಿತ ಅರ್ಥಛಾಯಾಭೇದಗಳಿರುವ ಪದಯುಗ್ಮಗಳಿವೆ ಎಂದಾಯಿತು. ಕನ್ನಡ 
ದಲ್ಲಿಯ ಸಂವಾದೀ ಪದಗಳು ಸರಳತೆ, ಸಾರಳ್ಯ/ಸರಳತ್ವ್ಚ ; ಯತ, ಸತ್ಯ ; ಸುಂದರತೆ, 
ಸೌಂದರ್ಯ. ಇಲ್ಲಿಯ ಅರ್ಥಸೂಕ್ಷ್ಮಗಳನ್ನು ವಿಶದೀಕರಿಸಬೇಕು.” 

ಕ್ಷಣಕಾಲ ದಿವ್ಯ ಮೌನ, ಏನೋ ಧ್ಯಾನ, ಈಗ ಪ್ರಸನ್ನ ವದನ. 

ಬಳಿಕ ಕಾಗದ, ಲೆಕ್ಕಣಿಕೆ ಎತ್ತಿಕೊಂಡರು. ಅವರ ಸಾದಿಲ್ವಾರಿನಲ್ಲಿ ಕುತ್ತು ಕಡ್ಡಿ 
(ಡಾಟ್‌ ಪೆನ್‌), ಬೆರಳಚ್ಚಿಗ (ಟೈಪ್‌ರೈಟರ್‌), ಉಕ್ತ ವಾಣಿ (ಡಿಕ್ಸಫೋನ್‌), ವೈಯಕ್ತಿಕ 
ಗಣಕ (ಪರ್ಸನಲ್‌ ಕ೦ಪ್ಯೂಟರ್‌) ಮು೦ತಾದ ಆಧುನಿಕ ಸಲರಣೆಗಳು ವರ್ಜ್ಯ. 
"ಸಹಾಯಕ'ಗಳೆ೦ಬ ಹೆಸರಿನ ಈ ಸಲಕರಣೆಗಳು ನಿಜಕ್ಕೂ ವ್ಯಕ್ತಿಸ್ಟಾತ೦ತ್ರ್ಯಭ೦ಜಕ 
ಗಳೆ೦ದು ಅವರ ಅಭಿಪ್ರಾಯ. 

ಮೌನ ಬಿರಿಯಿತು. ಗಾನ ಹರಿಯಿತು. ಅವರು ಉದಾಹರಿಸಿ ವಿವರಿಸಿದ ಗಣಿತ 
ಪರಿಕಲ್ಪನೆಗಳನ್ನು ಈಗ ಸುದೀರ್ಥವಾಗಿ ವಿವರಿಸುತ್ತೇನೆ. 


೧೩. ಪೈಥಾಗೊರಸ್‌ ಪ್ರಮೇಯ 
ಗರ್ಭಿಸಿಕೊ೦ಡಿರುವ ಸೌಂದರ್ಯ 


ದೇವರೆಂಬುವುದೇನು ? ಸೃಷ್ಟಿ ಸಾಂಗತ್ಯದಲಿ 
ಜೀವಿವೈವಿಧ್ಯದಲಿ ಮಿಡಿವ ಸಂಗೀತವದು 
ಭಾವಶುದ್ಧತೆಯ ಬಾಹ್ಯಪ್ರತೀಕವದು ತಿಳಿ 
ಸಾವಧಾನದಿ : ನೀನೆ ಭಗವಂತ ಅತ್ರಿಸೂನು 


ಪೈಥಾಗೊರಸ್‌ ಪ್ರಮೇಯ ಗರ್ಬಿಸಿಕೊಂಡಿರುವ ಸೌಂದರ್ಯ ೧೬೧ 


ಸ್ನ ಪೆ - ಪೂಸ ಸು ೪೯೭ರ ತನಕ 
ಗ್ರೀಕ್‌ತತ್ತೃಶಾಸ್ತ್ರವಿದ ಪೈಥಾಗೊರಸ್‌ ಕ್ರಿಪೂಸು. ೫೮೨ರಿಂದ ಸ ಸತತ್‌ 
ಬಾಳಿದ. ಈತನ ಹೆಸರಿನಿಂದ ಪ್ರಸಿದ್ಧವಾಗಿರುವ ಪ್ರಮೇಯದ ನಿರೂಪಣ : ಅಂಬ 
ಕೋನ ತ್ರಿಭುಜದಲ್ಲಿ ವಿರ್ಣದ ವರ್ಗ ಉಳಿದರಡು ಭುಜಗಳ ವರ್ಗಗಳ ಮೊತ್ತಕ್ಕೆ 
ಸಮ. ಸ 
ನಿರೂಪಣೆಗೆ ಅತಿ ಸರಳ. ಅರ್ಥಗ್ರಹಣೆಗೆ ಬಲು ಸುಲಭ. ಸಾಧನೆ ಕೂಡ ಅಷ್ಟೇ 
ಸರಳ, ಸುಲಭ. ಆದರೆ ಇವೇ ಕಾರಣಗಳ ಫಲವಾಗಿ ಸಾಧನೆಯ ನಿರೂಪಣೆ ಗಣಿತ 
ಪರಿಣತರಿಗೂ ಕೈಕೊಡುವ ಪ್ರಾಯಿಕತೆಯೇ ಹೆಚ್ಚು. ಪ್ರಾಯಶಃ ಯೂಕ್ಲಿಡ್‌ (ಕ್ರಿ ಪೂ 
ಸು ೩೨೫ರಲ್ಲಿ ಬಾಳಿದವ) ನೀಡಿದ ಸಾಧನೆಯೇ ಮೊದಲಿನದು : 


48402೯೦ 

AB’ +AC’=BC” ಎಂದು ಸಾಧಿಸಬೇಕಾಗಿದೆ. 

ಪ್ರತಿಯೊಂದು ಭುಜದ ಮೇಲೆ ಒಂದೊಂದು ಚೌಕವನ್ನು ರಚಿಸಿದೆ ; 4807, 
AEDC, 8೮18, ಮತ್ತು ಓ/ಯನ್ನು ಗ!ಗೆ ಲಂಬವಾಗಿ ಎಳೆದಿದೆ ; ಇದು 80ಗೂ 
ಲಂಬವೆನ್ನುವುದು ಸ್ಪಷ್ಟ. 

A GBC ಮತ್ತು ಗ 48/ಗಳಲ್ಲಿ /೮80- ೯೦" +B =1 ABH 

ಅಲ್ಲದೇ GB = AB, BC = BH 

ಆದ್ದರಿ೦ದ ಈ ತ್ರಿಭುಜಗಳು ಸರ್ವಸಮ. 

A GBC = (೧/೨) GB. GF = (೧/೨) AB” 

AABH = (೧/೨) BH.HJ = (೧/೨) BKJH 

ಆದ್ದರಿ೦ದ AB” - BKJH 


೧೧ 


೧೬೨ ಸಪ್ತಸಾಗರದಾಚೆಯೆಲ್ಲೋ . . . 


ಇದೇ ಪ್ರಕಾರ, ಯುಕ್ತ ರಚನೆಮಾಡಿ, AC” - ೫೮೫ ಎಂದು ತೋರಿಸಬಹುದು. 
ಆದ್ದರಿಂದ 
AB’ ಗೀ =BKJH + KClJ= BC° 
ಇನ್ನೂ ಒಂದು ಸುಲಭ ಸಾಧನೆ : 
A a ತಿ ಗಿ B 


D b G a C 


ಮೊದಲು +b ಭುಜದ ಚೌಕ ರಚಿಸಬೇಕು. ಇಲ್ಲಿ AE =, EB =, ಇತ್ಯಾದಿ. 
ಈಗ AE, BFE, CGF ಮತ್ತು DHG ಸರ್ವಸಮ ತ್ರಿಭುಜಗಳಾಗಿರುವುದರಿ೦ದ 
EF=FG=GH=HE ಇದು c ಆಗಿರಲಿ. ಈಗ 7೯0/1 ಕೂಡ ಒಂದು ಚೌಕವೆಂದು 
ಸಾಧಿಸುವುದು ಸುಲಭ. 

ಸಲೆ ABCD = ಸಲೆ EFGH + ಸಲೆ ೪ xAAEH 

(a+b) =0"+9x (೧/೨) ab 

CY ರ್ಟ 

ನಡೆದು ಬಂದ ಹಾದಿಯನ್ನು ಪುನರವಲೋಕಿಸಿದರೆ ತಿಳಿಯುವ ಸಂಗತಿಗಳಿವು : 

ಮೊದಲನೆಯದಾಗಿ, ನಿಸರ್ಗದಲ್ಲಿ ಪರಿಪೂರ್ಣ ಜ್ಯಾಮಿತೀಯ ಆಕೃತಿಗಳು ಅಲಭ್ಯ. 
ಬಿಂದುವಿಗೆ ನಕ್ಬತ್ರದಿ೦ದಲೂ ಸರಳರೇಖೆಗೆ ಕಿರಣದಿಂದಲೂ, ಗೋಳಕ್ಕೆ ಆಕಾಶ 
ದಿಂದಲೂ, ಇತ್ಯಾದಿ ಪ್ರೇರಣೆ ಬಂದಿರಬೇಕು. ಅ೦ದರೆ ಆ ಮೂರ್ತಾನುಭವವನ್ನು 
ಮಾನವ ಇಲ್ಲಿ ಆದರ್ಶೀಕರಿಸುತ್ತಾನೆ. ಬಿಂದುವಿಗೆ ಆಯಾಮವಿಲ್ಲ (ಆಯಾಮ ೦) 
ಸರಳರೇಖೆಗೆ ಏಕಾಯಾಮ (೧), ಸಮತಲಕ್ಕೆ ಎರಡು ಆಯಾಮಗಳು (೨), ಘುನಾ 
ಕೃತಿಗೆ ಮೂರು ಆಯಾಮಗಳು (ಉದ್ದ, ಅಗಲ, ದಪ್ಪ ಹೀಗೆ ೩) ಎನ್ನುವಾಗ ನಮ್ಮ 
ಮನದಲ್ಲಿರುವುದು ಆದರ್ಶೀಕೃತ ಚಿತ್ರಗಳು. ಭೌತವಾಸ್ತ ವತೆಯೊಂದಿಗೆ ತಾರ್ಕಿಕವಾಗಿ 
ಮತ್ತು ಪರಿಪೂರ್ಣ ನಿಷ್ಕೃಷ್ಟವಾಗಿ ವ್ಯವಹರಿಸುವುದು ಅಪ್ಪಾ ಯೋಗಿಕ-ಎಂದೂ 
ಕೈಗೂಡದ ಆದರ್ಶ. ಹೀಗಲ್ಲ ದೇ ಆದರ್ಶೀಕೃತ ರೂಪಗಳ ಜೊತೆಗಿನ ವ್ಯವಹಾರ 


ಪೈಥಾಗೊರಸ್‌ ಪ್ರಮೇಯ ಗರ್ಭಿಸಿಕೊ೦ಡಿರುವ ಸೌಂದರ್ಯ ೧೬೩ 


ಸುಲಭ ಮತ್ತು ಆಮೋದಪ್ರದ. ಇಲ್ಲಿಯ ಫಲವಾದರೂ ಆದರ್ಶಿೀಕೃತ ಭಾಷೆ 
ಯಲ್ಲಿಯೇ ಇರುವುದು. ಇದನ್ನು ಪುನಃ ಭೌತವಾಸ್ತವತೆಗೆ ಅನ್ವಯಿಸಿ ಇದರ ಹೊಸ 
ಮಗ್ಗುಲುಗಳ ಪರಿಚಯವನ್ನು ಕೂಡ ಗಳಿಸಬಹುದು. ಸೂತ್ರ ರೂಪದಲ್ಲಿ 
ಭೌತವಾಸ್ತವತೆ * ಮಾನವಮತಿ > ಆದರ್ಶೀಕೃತ ಚಿತ್ರ 

ಆದರ್ಶೀಕೃತ ಚಿತ್ರ + ಮಾನವ ಮತಿ ಇ ಭೌತ ವಾಸ್ತವತೆ ಬಗ್ಗೆ ಹೊಸ ಹೊಳಹುಗಳು 

ಎರಡನೆಯದಾಗಿ, ಆದರ್ಶಿಕೃತ ಚಿತ್ರಗಳಲ್ಲಿ ದೊರೆತ 'ಫಲಗಳನ್ನು ಅಮೂರ್ತಿ 
ಕರಿಸಿ ಮುನ್ನಡೆಯುವ ಮಾರ್ಗ. ಮೇಲೆ ಬರೆದಿರುವ ಗ . ೬ ಪ !ನ ಎನ್ನುವ 
ಸಮೀಕರಣದಲ್ಲಿ ಹೀಗೆ ಮಾಡಿದ್ದೇವೆ. ಚಿತ್ರದ ಮೇಲಿನ ಅವಲಂಬನೆಯನ್ನು ಕೈ 
ಬಿಟ್ಟರೂ ಈ ಸಮೀಕರಣಕ್ಕೆ ಒಂದು ಅರ್ಥವಿದೆ: ೩ ಮತ್ತು b ಎಂಬ ಎರಡು ಧಾತು 
ಗಳ ವರ್ಗಗಳ ಮೊತ್ತ ೭ ಎ೦ಬ ಧಾತುವಿನ ವರ್ಗಕ್ಕೆ ಸಮ. ಕುತೂಹಲಭರಿತ ಮನಸ್ಸು 
ಸಂಖ್ಯಾಪ್ರಪ೦ಚದಲ್ಲಿ 4" +b” -೮" ಸಂಬಂಧವಿರುವ ಪೂರ್ಣಾಂಕಗಳನ್ನು ಅರಸಲು 
ಮುಂದಾಗುತ್ತದೆ. ೩, ೪, ೫ ; ೫, ೧೨, ೧೩ ; ೭, ೨೪, ೨೫ ; ೮, ೧೫ ೧೭ ; ೧೨, 
೩೫, ೩೭ ಮುಂತಾದವು ಇಂಥ ಆಂತರಿಕ ಸಂಬಂಧ ಪಡೆದಿವೆ ಎಂದು ತಿಳಿಯಿತು. 
ಅಂದರೆ ೩"+b” ಎಣಿ ಸಮೀಕರಣಕ್ಕೆ ಪೂರ್ಣಾಂಕ ಪರಿಹಾರಗಳು ಇವೆ. ವ್ಯಾಪಕವಾಗಿ, 
ಇವನ್ನು “ಉದುರಿಸುವ ಸ್ಕಮ೦ತಕ ಮಣಿ” 

rs ೧) + (೨x) i LO 

ಇಲ್ಲಿ ಗೆ ಪೂರ್ಣಾಂಕ ಇಲ್ಲವೇ ಭಿನ್ನರಾಶಿ ಬೆಲೆಗಳನ್ನು ಆದೇಶಿಸಿ ಯುಕ್ತ 
ಪೈಥಾಗೊರಸ್‌-ತ್ರಯ ಪಡೆಯಬಹುದು. ಉದಾಹರಣೆ *-ಕ/೪ ಆದಾಗ ದೊರೆಯುವ 
ತ್ರಯ ೭, ೨೪, ೨೫. 

a” +h” = ೭” ಸಮೀಕರಣದ ಪೂರ್ಣಾಂಕ ಪರಿಹಾರಗಳೆಲ್ಲವೂ ಪೈಥಾಗೊರಸ್‌ 
ತ್ರಯಗಳೇ. ಇವುಗಳ ಸಂಖ್ಯೆ ಅನಂತ. 

ಭಾರತೀಯ ಶುಲ್ಬ ಸೂತ್ರಗಳಲ್ಲಿಯೂ (ಕ್ರಿ ಪೂ ೬-೫ ಶತಮಾನ) ಈ ತ್ರಯಗಳಿಗೆ 
ಉಲ್ಲೇಖನವಿದೆ. ಮುಖ್ಯವಾಗಿ ಯಜ್ಞವೇದಿಕೆಗಳ ನಿರ್ಮಾಣ ಈ ತೆರನಾದ ಚಿ೦ತನೆಗೆ 
ಕುಮ್ಮಕ್ಕು ನೀಡಿರಬೇಕು. ಅಲ್ಲಿಯ ನಿರೂಪಣೆ ಹೀಗಿದೆ : “ಆಯತದ ಎರಡು ಆಸನ್ನ 
ಭುಜಗಳು ಪ್ರತ್ಯೇಕವಾಗಿ ಉತ್ಪಾದಿಸುವ ಕ್ಷೇತ ಫಲಗಳನ್ನು ಕರ್ಣವೊ೦ದೇ ಉತ್ಪಾದಿ 
ಸುತ್ತದೆ.” D 

ಅ೦ದರೆ AB” + BC” ಎಟಿ 

ಎಲ್ಲಿಯ ಗ್ರೀಸ್‌-ಪೈಥಾಗೊರಸ್‌, 
ಎಲ್ಲಿಯ ಭಾರತ-ಶುಲ್ಪ ಸೂತ ಶಕಾರ ! 
ಅ೦ದರೆ ಮಾನವಮತಿ ಸದೃಶ ಸಂದರ್ಭ 
ಗಳಲ್ಲಿ ಸದೃಶವಾಗಿ ವರ್ತಿಸುವುದು 
ವಾಡಿಕೆ. 


೧೬೪ ಸಪ್ತಸಾಗರದಾಚೆಯೆಲ್ಲೋ . 


ಮೂರನೆಯದಾಗಿ, ಸಾರ್ವಶ್ರೀಕರಣ. ಅಮೂರ್ತಿೀಕರಣದ ಮುಂದಿನ ಹಂತವಿದು. 
ಕೇವಲ ಕೆಲವೇ ಸ೦ಖ್ಯೆಗಳು ಪೈಥಾಗೊರಸ್‌-ತ್ರಯಗಳಾಗಬೇಕೇಕೆ ? ಉದಾಹರಣೆಗೆ 
೧, ೨, ೩ ಏಕೆ ಅಲ್ಲ ? ; | 

೧೫.೨:  ಎ೫[( ೩ರೆಷ೯ 

ಈಗ, ೫ ಮತ್ತು ೯ ಸಮವಲ್ಲವಾದ್ದರಿಂದ ೧, ೨, ೩ ಪೈಥಾಗೊರಸ್‌-ತ್ರಯ 
ಆಗಲಾರವು. ಹಾಗಾದರೆ ೧, ೨, x ಇಂಥ ತ್ರಯವಾಗುವಂತೆ ನ್ನು ಹೋ 1! 

೧ . ೨ ಎಣಿ 

ನಸ ವಜ 

Xe Vs (ವರ್ಗಮೂಲ ೫) 

1೫ ಪೂರ್ಣಾಂಕವಲ್ಲ. ಅಲ್ಲಿಗೆ, ಪೈಥಾಗೊರಸ್‌ ಪ್ರಮೇಯ, ಮೂಲತಃ 
ಪೂರ್ಣಾಂಕಗಳ ನಡುವಿನ ವಿಶೇಷ ಸಂಬಂಧ ಆಧರಿಸಿ ಮೈದಳದುದಾದರೂ ಈಗ 
ಹೊಸ ಬಗೆಯ "ತ್ರಯ'ಗಳ ಉತ್ಪಾದನೆಗೆ ಕಾರಣವಾಗುವುದೆಂದಾಯಿತು. ಕೆಲವು 
ಉದಾಹರಣೆಗಳು : 

ದಧಿ NSN ೧೩, ೪, ೫ N೪೧ ಇತ್ಯಾದಿ 

ಇಲ್ಲಿ ಬರುವ ೧/೨, Vos, eo ಪೂರ್ಣಾ೦ಕಗಳಲ್ಲ. ಆದರೆ ಇವುಗಳ 
ವರ್ಗಗಳು ಹಾದು. ಈ ಜಾತಿಯ ಸಂಖ್ಯೆಗಳಿಗೆ ಅಪರಿಮೇಯಗಳೆಂದು ಹೆಸರು. 
ಅಪರಿಮೇಯವನ್ನು ಪೂರ್ಣಾಂಕವಾಗಿ, ಇಲ್ಲವೇ ಪರಸ್ಪರ ಅವಿಭಾಜ್ಯವಾಗಿರುವ 
ಪೂರ್ಣಾಂಕಗಳ ಭಾಗಲಬ್ದವಾಗಿ, ನಿರೂಪಿಸಲಾಗುವುದಿಲ್ಲ. (೮, ೨೭ ; ೨೫, ೪೯ ; 
೫೩, ೬೧ ಮುಂತಾದವು ಪರಸ್ಪರ ಅವಿಭಾಜ್ಯಗಳು--ಸಾಮಾನ್ಯ ಅಪವರ್ತನರಹಿತ 
ವಾದವು ; ೧೧, ೩೩ ; ೧೭, ೩೪ ; ೩೯, ೬೩ ಪರಸ್ಪರ ವಿಭಾಜ್ಯಗಳು--ಸಾಮಾನ್ಯ 
ಅಪವರ್ತನಸಹಿತವಾದವು. ಇದರ ಅರ್ಥ ಅಪರಿಮೇಯ ಸಂಖ್ಯೆಯನ್ನು ೩ 
ರೂಪದಲ್ಲಿ (6, b ಪರಸ್ಪರ ಅವಿಭಾಜ್ಯ ಪೂರ್ಣಾಂಕಗಳು) ಬರೆಯಲಾಗುವುದಿಲ್ಲ. 
ಇಲ್ಲಿ ಹಯ ಬೆಲೆ ೦ ಅಥವಾ ೧ ಆಗತಕ್ಕದ್ದಲ್ಲ. 

ಅಪರಿಮೇಯ ಸಂಖ್ಯೆ ಡಿ ವ್ಯಾಖ್ಯೆಗೆ ಸಾಧನೆ ಬಲು ಸ್ವಾರಸ್ಯಕರವಾಗಿದೆ. 

೨ = 
ಎಂದೇ ಅಂಗೀಕರಿಸೋಣ. ಇಲ್ಲಿ ಇ ಮತ್ತು ॥ ಪರಸ್ಪರ ಅವಿಭಾಜ್ಯ ಪೂರ್ಣಾಂಕಗಳು, 
ರಿಯ ಬೆಲೆ ೦ ಅಥವಾ ೧ ಅಲ್ಲ. 'ಆದ್ದರಿ೦ದ 4 ಮತ್ತು b ಎರಡೂ ಸರಿಸಂಖ್ಯೆಗಳಾಗ 
ತಕ್ಕದ್ದಲ್ಲ 4 ಸರಿ, b ಬೆಸ ; ಬೆಸ, b ಸರಿ; ಅಥವಾ ಎರಡೂ ಸಾಮಾನ್ಯ ಅಪವರ್ತನ 
ರಹಿತ ಬೆಸಗಳಾಗಬಹುದು. 

ಮೇಲಿನ ಸಮೀಕರಣವನ್ನು ವರ್ಗಿಸಿದಾಗ 

a = ೨b 
ದೊರೆಯುತ್ತದೆ. ಆದ್ದರಿ೦ದ 4” ಒಂದು ಸರಿ ಸಂಖ್ಯೆ. ಈಗ, 4 ಒ೦ದು 


ಪೈಥಾಗೊರಸ್‌ ಪ್ರಮೇಯ ಗರ್ಭಿಸಿಕೊ೦ಡಿರುವ ಸೌಂದರ್ಯ ೧೬೫ 


ಪೂರ್ಣಾಂಕ, ಇದರ ವರ್ಗ 4” ಒಂದು ಸರಿ ಸಂಖ್ಯೆ, ಅಂದ ಮೇಲೆ ಆಯೂ ಒಂದು 
ಸರಿ ಸಂಖ್ಯೆ ಆಗಲೇಬೇಕು. 

a= ೨೭ ಆಗಿರಲಿ. ಇಲ್ಲಿ « ಯಾವುದೇ ಪೂರ್ಣಾಂಕ. 

೨೪ ಎ ೨1 
6 ಇತಿೀಗೆ 

8, ಆದ್ದರಿಂದ b ಕೂಡ, ಒಂದು ಸರಿಸಂಖ್ಯೆ ಎಂದು ಅನುಗತವಾಗುತ್ತದೆ. 
ಅರ್ಥಾತ್‌, 4 ಮತ್ತು'b ಎರಡೂ ಭು ಸಂಖ್ಯೆಗಳೇ. ಇದು ನಮ್ಮ ಮೂಲಪರತ್ತಿಗೆ 
ವ್ಯತಿರಿಕ್ತವಾಗಿದೆ. ಎಂದೇ ೧/೨; pe ಎಂಬುದಾಗಿ ನಿರೂಪಿಸಬಹುದೆ೦ಬ ಅಂಗೀ 
ಕಾರವೇ ಅಸಾಧು. 

ಇನ್ನೂ ಒ೦ದು ಉದಾಹರಣೆ ಹ ರ "ಆಗಿರಲಿ (ಮಿಕ್ಕ ಷರತ್ತುಗಳು ಹಿ೦ದಿ 
RR 

a” = ೫b 

ಯನ್ನು ಬೆಸಸ೦ಖ್ಯೆ ಎಂದೂ ಯನ್ನು ಸರಿಸಂಖ್ಯೆಯೆಂದೂ ಅ೦ಗೀಕರಿಸೋಣ. 

45೨04. ೧, b= ೨0 ಆಗಿರಲಿ. 

“(9c +0) ಎ ೨೦೧% 

“೨೦0d - ೪ನೆ - ಛೀಇ೧ 

೪ (೫0ೆ- ೧೨ ೧) ಇ೧ 

ಅಂದರೆ ೧ ಎಂಬ ಬೆಸ ಸ೦ಖ್ಯೆ ಯಾವುದೋ ಸರಿಸ೦ಖ್ಯೆಗೆ ಸಮ ! ಇದು ಅಸಾಧ್ಯ. 
ಆದ್ದರಿ೦ದ ನಮ್ಮ ಫದ ಅಸಾಧು. 

ಒಂದು ಸಂಗತಿ ಗಮನಿಸಬೇಕು. ಪೂರ್ಣಾಂಕಗಳು ಭ್‌ ದಶಮಾಂಶಗಳು 
(ಕೊನೆಗೊಳ್ಳುವ ಹಾಗೂ ಪುನರಾವರ್ತಕ) ಎರಡು ಜಾತಿಯವು: ರೂಪಕ್ಕೆ ಅಳವಡು 
ತ್ತವೆ. ಈ ಎಲ್ಲ ಸಂಖ್ಯಾ ಸಮುಚ್ಚ ಡ್‌ ಪರಿಮೇಯ ಸಂಕ ಗಳೆಂದು ಹೆಸರು. 
Jo as se ಮುಂತಾದವನ್ನು “ "ರೂಪಕ್ಕೆ ತರಲಾಗುವುದಿಲ್ಲ. ಎಂದೇ ಇವು 
ಅಪರಿಮೇಯಗಳು. 

ಕೊನೆಯದಾಗಿ, ವಿಸ್ತರಣೆ, 6” * 05 ಎಕೆ ಸಮೀಕರಣಕ್ಕೆ ಪೂರ್ಣಾ೦ಕ ಪರಿಹಾರ 
ಗಳು (ಪೈಥಾಗೊರಸ್‌-ತ ಯಗಳು) ಅನಂತ ಸಂಖ್ಯೆಯಲ್ಲಿವೆ. ಹಾಗಾದರೆ 44-6, 
2 ಛೆ 4 ಮುಂತಾದ ಸಮೀಕರಣಗಳಿಗೆ, ಸಾರ್ವತ್ರಿ ಕವಾಗಿ“ (n 
= ೪, ೫...) ಸಮೀಕರಣಗಳಿಗೆ ಪೂರ್ಣಾಂಕ ಪರಿಹಾರಗಳನ್ನು ಶೋಧಿಸುವುದು 
ಹೇಗೆ ? ಸಾಧ್ಯ ವೇ ? 


ಫ್ರಾನ್ಸ್‌ನ ಪಿಯರೆ ಡ ಫರ್ಮಾ (೧೬೦೧-೬೫) ಈ ಮೂಲಭೂತ ಸಮಸ್ಯೆ ಎತ್ತಿ 
ಕೊಂಡ. “ತ್ರಿಘಾತ ಸಂಖೆ [ಯನ್ನು (೧) ಅದೇ ಘಾತದ ಎರಡು ಸ೦ಖ್ಯೆಗಳ ಮೊತ್ತ 
ವಾಗಿ ನಿರೂಪಿಸಲು ಸಾಧ್ಯವಾಗದು (* ಎ. 4b ಎಂದು ಬರೆಯಲು ಸಾಧ್ಯವಿಲ್ಲ). 


೧೬೬ ಸಪ್ತಸಾಗರದಾಚೆಯೆಲ್ಲೋ ಸ; 


೩ ಮತ್ತು ಅದಕ್ಕಿಂತ ಉನ್ನತ ಘಾತಗಳ ಎಲ್ಲ ಸಂಖ್ಯೆಗಳನ್ನು ಕುರಿತಂತೆಯೂ ಇದು 
ನಿಜ. ಈ ಪ್ರಮೇಯಕ್ಕೆ ನಿಜಕ್ಕೂ ನಾನೊಂದು ಅದ್ಭುತ ಸಾಧನೆ ಪಡೆದಿದ್ದೇನೆ. ಆದರೆ 
ಅದನ್ನು ನಿರೂಪಿಸಲು ಈ ಹಾಳೆಯ ಖಾಲಿ ಅಂಚು ಸಾಕಾಗದು.” ೧೬೩೭ರ 
ಅಂದಾಜಿಗೆ ಫರ್ಮಾ ಬರೆದ ಖಾಸಗಿ ಟಿಪ್ಪಣಿ ಇದು. 

೧೬೬೫ರಲ್ಲಿ ಆತ ಮಡಿದ ತರುವಾಯ ಪ್ರಕಟಿಸಲಾದ ಪ್ರಬಂಧಸಂಕಲನದ 
ಮೂಲಕ ಇದು ಫರ್ಮಾನ ಅ೦ತಿಮ ಪ್ರಮೇಯ (86071%೩('81.851160707) ಎ೦ದೇ 
ಪ್ರಪಂಚ ಪ್ರಸಿದ್ಧಿಗಳಿಸಿತು. ಮುಂದಿನ ಪೀಳಿಗೆಯ ಗಣಿತವಿದರು ಫರ್ಮಾ ಕಂಡಿದ್ದ, 
ಆದ್ದರಿ೦ದ ಪ್ರಾಯಶಃ ಅಸ್ತಿತ್ಚವಿದ್ದ, ಆದರೆ ತಮಗೆ ಉಪಲಬದ್ಧವಿರದಿದ್ದ, ಆ 
ಸಾಧನೆಯ ಶೋಧನೆಯಲ್ಲಿ ನಿರತರಾದರು. ಈ ಅನುಶೀಲನೆಯಲ್ಲಿ (pursuit) 
ಹಲವಾರು ನೂತನ ಉಪೋತ್ಪನ್ನಗಳು ಲಭಿಸಿದುವು, ಗಣಿತದ ನವಶಾಖೆಗಳೇ ಟಿಸಿ 
ಲೊಡೆದುವು. ಗಣಿತ ಸರ್ವಾ೦ಗ ಸು೦ದರವಾಗಿ ಪ್ರವರ್ಧಿಸಿತು. ಎಲ್ಲವೂ ನಿಜ. ಆದರೆ 
ಫರ್ಮಾ ಕಂಡಿದ್ದ ಆ “ಅದ್ಭುತ ಸಾಧನೆ” ಮಾತ್ರ ಯಾರ ಕೈಗೂ ಎಟುಕಿರಲಿಲ್ಲ, 
ಎಲ್ಲರಿಗೂ ಕೈಕೊಟ್ಟಿತ್ತು. 

ಹೇಗೂ ಇರಲಿ. ೨೦ನೆಯ ಶತಮಾನದ ಉತ್ತರಾರ್ಧದ ತನಕವೂ ಫರ್ಮಾ- 
ಮಾಯಾಮೃಗ ಗಣಿತ-ರಾಮದ್ಭಷ್ಟಿಗೆ ಬೀಳಲೇ ಇಲ್ಲ. ಈ ವಾಗ್ದೇವೀರತ್ನ ಭಂಡಾರದ 
ಮುದ್ರೆ ಒಡೆದ ಸುದ್ದಿ ದಿನಾಂಕ ೨೬ ಜೂನ್‌ ೧೯೯೩ರಂದು `ಪ್ರಕಟವಾಯಿತು. 
ಪ್ರಿನ್‌ಸ್ಟನ್‌ ವಿಶ್ವವಿದ್ಯಾಲಯದ ಗಣಿತ ವಿದ್ವಾಂಸ ಆ್ಯಂಡ್ರೂ ವೈಲ್ಸ್‌ ಈ ಸಾಧಕ. 

ಸಾರಾ೦ಶವೇನು ? ನಿಸರ್ಗಪ್ರೇರಿತ ಸರಳ ಆಕೃತಿಯೊ೦ದು ಮುಂದಿನ ದಿನಗಳಲ್ಲಿ 
ಸ೦ಖ್ಯಾಪ್ರಪ೦ಚದ ತಳಶೋಧನೆಗೆ ನಡೆ ಹಾಸಿ ಗಣಿತದ ವ್ಯಾಪಕ ವಿಸ್ತರಣೆಗೆ ಕಾರಣ 
ವಾಯಿತು. ಇಂಥ ವಿಸ್ತರಣೆಯ ಯಾವುದೋ ಭಾಗ ಇನ್ನೆಲ್ಲೋ ಅನ್ವಯ ಪಡೆದು 
ಮತ್ತೆ ನಿಸರ್ಗದ ಇನ್ನೊ೦ದು ಮಗ್ಗುಲನ್ನು ಬಿ೦ಜಿಸುವುದು ಅಸಾಧ್ಯವೇನೂ ಅಲ್ಲ. 
ಗಣಿತಪ್ರಭೃತಿ ರಿಚರ್ಡ್‌ ಕೂರ೦ಟ್‌ ಬರೆದಿರುವ ಮಾತು : 


ನಿಗಮನ (60600000) ಹೇಗೆ ಅ೦ತರ್ಬೋಧೆಯಿ೦ದ (100/1107) ಪೋಷಿಸಲ್ಪಡತಕ್ಕದ್ದೋ 
ಹಾಗೆ ಉತ್ತರೋತ್ತರ ಸಾರ್ವತ್ರೀಕರಣಗೈಯಬೇಕೆನ್ನುವ ಅಭಿಪ್ರೇರಣೆ ವರ್ಣಮಯ ವಿವರ ಕುರಿತ 
ಗೌರವ ಪ್ರೀತಿಗಳಿ೦ದ ಪಾಕಗೊ೦ಡಿರತಕ್ಕದ್ದು ಮತ್ತು ಸ೦ತುಲಿತವಾಗಿರತಕ್ಕದ್ದು. ಬಿಡಿ ಸಮಸ್ಯೆಯನ್ನು 
ಘನ ಸಾರ್ವತ್ರಿಕ ಸಿದ್ದಾಂತಗಳ ವಿಶೇಷ ನಿದರ್ಶನವೆ೦ಬ ಕೆಳದರ್ಜೆಗೆ ಇಳಿಸುವುದು ಸಲ್ಲ. ವಾಸ್ತವ 
ವಾಗಿ ವಿಶಿಷ್ಟವಾದುದರ ಪರಿಗಣನೆಯಿ೦ದ ಸಾರ್ವತ್ರಿಕ ಸಿದ್ಧಾ೦ತಗಳು ಉದ್ಭವಿಸುತ್ತವೆ. ಇವು 
ತಳದಲ್ಲಿರುವ ಇನ್ನಷ್ಟು ವಿವಿಕ್ತ ಪದಾರ್ಥವನ್ನು ಹೆಕ್ಕಿ ವ್ಯವಸ್ಥೆ ಗೊಳಿಸಲು ನೆರವಾಗದಿದ್ದರೆ ಅರ್ಥಶೂನ್ಯ 
ಎನ್ನಿಸುತ್ತವೆ. ಸಾರ್ವತ್ರಿಕತೆ ಮತ್ತು ವೈಯಕ್ತಿಕತೆ, ನಿಗಮನ ಮತ್ತು ನಿರ್ಮಾಣ, ತರ್ಕ ಮತ್ತು ಕಲ್ಪನೆ 
ಇವುಗಳಲ್ಲಿಯ ಅನ್ಯೋನ್ಯ ಪ್ರಭಾವವೇ ಗಣಿತದ ಗಹನ ಸತ್ತ್ವ. ನಿರ್ದಿಷ್ಟ ಸಾಧನೆಯೊ೦ದರ 
ತಿರುಳಿನಲ್ಲಿ ಗಣಿತದ ಈ ಮುಖಗಳ ಪೈಕಿ ಒ೦ದು ಅಥವಾ ಇನ್ನೊ೦ದು ಇರುವುದು ಶಕ್ಕ. ಸುದೀರ್ಫ್ಥು 
ವ್ಯಾಖ್ತ ಇರುವ ಒಂದು ವಿಕಸನದಲ್ಲಿ ಇವೆಲ್ಲವೂ ಭಾಗಿಗಳಾಗಿರುತ್ತವೆ. ಸಾಮಾನ್ಯವಾಗಿ ಹೇಳುವು 
ದಾದರೆ, ಇಂಥ ಒಂದು ಅಭಿವೃದ್ದಿ ಅಥವಾ ವಿಕಸನ “ಮೂರ್ತ' (00008010) ನೆಲದಲ್ಲಿ 


ಪೈಥಾಗೊರಸ್‌ ಪ್ರಮೇಯ ಗರ್ಭಿಸಿಕೊ೦ಡಿರುವ ಸೌಂದರ್ಯ ೧೬೭ 


ಆರಂಭವಾಗಿ ಅಮೂರ್ತೀಕರಣದ (೩057೩೦೭1೦೧) ಮೂಲಕ ತಳಭಾರವನ್ನು ತೊಡೆದು ಹಾಕೆ, 
ನೌಕಾಯನ (1811880100) ಮತ್ತು ವೀಕ್ಷಣೆ (0056/8100) ಸುಲಭವಾಗಿರುವ ಅಸಾಂದ್ರ 
ವಾಯುವಲಯದ ಉನ್ನತ ಸ್ವರಗಳಿಗೆ ಉತ್ತಾರಣೆಗೊ೦ಡಿರುವುದು. ಈ ಆರೋಹಣದ ಬಳಿಕ, 
ಹೊಸತಾಗಿ ಸರ್ವೆಕ್ಬಿಸಲಾದ, ಬಿಡಿ "ವಾಸ್ತವತೆ'ಯ ನಿಮ್ನ ತಳಗಳಲ್ಲಿಳಿದು ನಿರ್ದಿಷ್ಟ ಗುರಿಗಳನ್ನು 
ತಲಪುವ ನಿರ್ಣಾಯಕ ಪರೀಕ್ಷೆ ಎದುರಾಗುವುದು. ಸಂಕ್ಸೇಪವಾಗಿ, ಅಮೂರ್ತ ಸಾರ್ವತಿ ಶ್ರಕತೆಯೆಡೆಗಿನ 
ಆರೋಹಣವು ಮೂರ್ತ ಮತ್ತು ವಿಶಿಷ್ಟದಿ೦ದ ತೊಡಗಿ ಅಲ್ಲಿಗೇ ಮರಳತಕ್ಕದ್ದು. 

ಇಷ್ಟು ವಿವರಣೆಯನ್ನು ಹಿನ್ನೆಲೆಯಲ್ಲಿಟ್ಟುಕೊ೦ಡು ಚಂದ ್ರಶೇಖರ್‌-ಧ್ಯೇಯವಾಕ್ಯ 
ಗಳನ್ನು ಅರ್ಥವಿಸಲು ಪ್ರಯತ್ನಿಸೋಣ : 

ಖಯತದ ಪರಿಮುದ್ರೆ ಸರಳತೆ ; ಮತ್ತು, ಸತ್ಯದ ಪ್ರಕಾಶ ಸೌಂದರ್ಯ. ಇಂದ್ರಿಯಗೋಚರವಲ್ಲದ, 
ಆದರೆ ಖಚಿತ ಅಸ್ತಿತ್ಚವಿರುವ ಮತ್ತು ಅದು ಇಲ್ಲವಾಗಿದ್ದರೆ ಇಂದ್ರಿಯಗೋಚರಜಗತ್ತಿಗೆ ಅಸ್ತಿತ್ವ 
ಒದಗದಿರುವ ಅನಿವಾರ್ಯ ಶಾಶ್ಚತ ಮೂಲದ್ರವ್ಯ “ಸತ್ಯ.” ಇದರ ಗೋಚರ ಹಾಗೂ ಚರಮುಖ 
"ಖತ.' 

ಪೈತಾಗೊರಸ್‌ ಪ್ರಮೇಯ "ಯತ?ಕ್ಕೆ ಒ೦ದು ನಿದರ್ಶನ. “ಸರಳತೆಯೇ ಇದರ 
ಅ೦ತಸ್ಸತ್ತ್ಪ--ಆಕೃತಿ ರಚಿಸಲು, ನೋಡಲು ಮತ್ತು ಅರ್ಥವಿಸಲು ಅತಿಸುಲಭ. 
ಎಂದೇ ಖತದ ಛಾಪು ಸರಳತೆ, ಸರಳತೆಯ ಸೆಲೆ ಯತ. ಆ ಪ್ರಮೇಯದ ಸಾಧನೆ, 
ಮುಂದೆ ಅದು “ಕೈಹಿಡಿದು ನಡೆಸಿ” ತಲಪಿಸಿದ ನೂತನ ಪ್ರಪ೦ಚ ನಮ್ಮಲ್ಲಿ ಎಷ್ಟು 
ಸು೦ದರ ಅನುಭವಗಳನ್ನು ಮೂಡಿಸಿತು--ಗಮನಿಸಬೇಕು. ಈ ಸೌಂದರ್ಯ-ಪರಿವೇಷ 
ಅಥವಾ ಪ್ರಕಾಶ ನಮ್ಮಲ್ಲಿ ಸ್ಫುರಿಸುವ ಭಾವವೇನು ? ಯಾವುದೋ ಒಂದು ಶಾಶ್ವತ 
ಸತ್ಯದ ಹೊಳಹುಗಳು ಇವು ಆಗಿರಬೇಕು, ಇವುಗಳ ಮೂಲಕ ಅದರ ಇರವಿನ ಅರಿವು 
ನಮಗಾಗುತ್ತದೆ ಎಂಬುದಲ್ಲವೆ ? ಡಿವಿಜಿ ಬರೆದಿರುವಂತೆ 


ಅವನ ಕೃತಿಯ ನೋಡಿ ಮಣಿವೆ- 

ವವನ ದನಿಯ ಕೇಳಿ ನಲಿವೆ- 

ವವನ ಭಿಕ್ಸೆಯುಂಡು ಬೆಳೆವೆ- 
ವವನನರಿಯೆವು 

ಅವನ ಲೀಲೆಗಳನು ಕಾಣ್ಟೆ- 
ವವನ ಕಾಣೆವು 


ಇಲ್ಲಿ “ಅವನು” ಎಂದರೆ ಐನ್‌ಸ್ಟೈನ್‌ ಪದೇ ಪದೇ ಹೇಳುತ್ತಿದ್ದ 606--ನಿಸರ್ಗ; 
ನಾವು ಕೇವಲ ಭಕ್ತಿಯಿಂದ, ಬೋಳೇತನದಿಂದ, ಅಸಹಾಯಕತೆಯಿ೦ದ, ಅಥವಾ 
ಪಲಾಯನವಾದಿತ್ವದಿಂದ ನಮ್ಮ ಅನುಕೂಲತೆಗಾಗಿ ಉಪಜ್ಜಿಸಿರುವ ಮಾನವರೂಪದ 
ದೇವರು ಅಲ್ಲ ; ಶಿಷ್ಟಸಂರಕ್ಸಕ ದುಷ್ಪಸ೦ಹಾರಕ ದೇವರು ಅಲ್ಲ ! 

ಐನ್‌ಸ್ಟೈನ್‌-ಕಲ್ಪನೆಯಲ್ಲಿ ದೇವರು : 

ವೈಯಕ್ತಿಕ ದೇವರ ಬಗೆಗಿನ ಭಾವನೆ ಮಾನವಶಾಸ್ತ್ರೀಯವೆ೦ದು ನನಗನ್ನಿಸುತ್ತದೆ. ನಾನೇ; 
ಇದನ್ನು ಗ೦ಭೀರವಾಗಿ ಸ್ಟೀಕರಿಸಲಾರೆ. ಮಾನವಪ್ರಜ್ಞೆಯ ಹೊರಗೆ ಯಾವುದೋ ಮನಸು, ಅಥ 


ಇ 


೧೬೮ ಸಪ್ತಸಾಗರದಾಚೆಯೆಲ್ಲೋ . . , 


ಉದ್ದೆ ತ ಇದೆಯೆಂದು ಊಹಿಸುವುದು ಕೂಡ ನನಗೆ ಸಾಧ್ಯವಾಗದು. ನನ್ನ ಅಭಿಪ್ರಾಯ ಸ್ಪಿನೋ 
ರುನ ಅಭಿಪ್ರಾಯಕ್ಕೆ ಸಮೀಪವಾದದ್ದು : ನಾವು ನಿವೇದಿತರಾಗಿ, ಅಲ್ಲಿ ಯೂ ಅಪರಿಪೂರ್ಣವಾಗಿ 
` ಮಾತ್ರ, ಗ್ರಹಿಸಬಹುದಾದ ಕ್ರಮ ಮತ್ತು ಸುಸಾ೦ಗತ್ಯದಲ್ಲಿ ನಂಬಿಕೆ, ಮತ್ತು ಇದರ ಸೌಂದರ್ಯದ 
ಬಗ್ಗೆ ಮೆಚ್ಚುಗೆ. ನಮ್ಮ ಅಪರಿಪೂರ್ಣಜ್ಞಾನ ಮತ್ತು ಅಪಕ್ಟ ತಿಳಿವಳಿಕೆಯಿ೦ದಲೇ ನಾವು ತೃಪ್ತ 
ರಾಗಿದ್ದುಕೊ೦ಡು ಮೌಲ್ಯಗಳನ್ನೂ ನೈತಿಕ ಹೊಣೆಗಳನ್ನೂ ಕೇವಲ ಮಾನವಸಮಸ್ಕೆ ಎಂಬುದಾಗಿ 
ಪರಿಗಣಿಸಬೇಕೆಂದು ಭಾವಿಸಿದ್ದೇನೆ. ಈ ಸಮಸ್ಯೆ ಸಮಸ್ತ ಮಾನವಸಮಸ್ಯೆಗಳ ಪೈಕಿ ಅತಿಮುಖ್ಯ 
ವಾದದ್ದು. ವಿಶ್ವದ ನಿಗೂಢತೆ ಒದಗಿಸುವ ರಸಾನುಭವವೇ ಅತ್ಯ೦ತ ಸು೦ದರವಾದದ್ದು. ಇದೇ 
ನಿಜವಾದ ಎಲ್ಲ ಕಲೆ ಮತ್ತು ವಿಜ್ಞಾನಗಳ ಆಕರ. ಯಾರಿಗೆ ಈ ಅನುಭವ ಪರಕೀಯ ಎನ್ನಿಸುವುದೋ 
ಯಾರು ನಿಗೂಢತೆಯ ಎದುರು ಮೂಕ ವಿಸ್ಮಯದಿಂದ ಬೆಕ್ಕಸಬೆರಗಾಗಿ ನಿ೦ತು ಕಣ್ಣರಳಿಸಲಾರರೋ 
ಅವರು ಇದ್ದೂ ಸತ್ತ೦ತೆಯೇ--ಅವರ ಕಂಗಳು ಇ೦ಗಿಹೋಗಿರುತ್ತವೆ. ಅತ್ಯುತ್ಥಷ್ಟ ಜ್ಞಾನವಾಗಿಯೂ 
ಪರಮೋಜ್ಞಲ ಸೌಂದರ್ಯವಾಗಿಯೂ ಪ್ರಕಟವಾಗುವ ಗಮ್ಯಾತೀತ ಪದಾರ್ಥವೊಂದುಂಟು, 
ನಮ್ಮ ಮಂದ ಸಂವೇದನೆಗಳು ಇದನ್ನು ಇದರ ಅತ್ಯ೦ತ ಆದಿಮರೂಪಗಳಲ್ಲಿ ಮಾತ್ರ ಗ್ರಹಿಸಬಲ್ಲವು 
ಎ೦ಬುದನ್ನು ಅರಿಯುವುದೇ ಈ ತಿಳಿವಳಿಕೆಯೇ, ಈ ಭಾವನೆಯೇ ನಿಜವಾದ ಧಾರ್ಮಿಕತೆಯ 
ತಿರುಳು. ಈ ಅರ್ಥದಲ್ಲಿ, ಈ ಅರ್ಥದಲ್ಲಿ ಮಾತ್ರ, ನಾನು ಶ ಶ್ರದ್ಧಾವಂತ ಧಾರ್ಮಿಕ ವ್ಯಕ್ತಿಗಳ ಸಾಲಿಗೆ 
ಸೇರಿದವನಾಗಿದ್ದೇನೆ. 


ಹಾಗಾದರೆ ಸೌಂದರ್ಯ ಎಂದರೇನು ? 


೧೪. ಯೋಹನ್‌ ಕೆಪ್ಲರ್‌ ದರ್ಶಿಸಿದ ಸೌಂದರ್ಯ 


ವೀಕ್ಷಣೆಯ ಮೇಲೆ ವೀಕ್ಸಣೆಯನ್ನು ಪೇರಿಸುತ್ತಾರೆ ; ಕೋಷ್ಟಕಗಳನ್ನು ಸಂಕಲಿಸುತ್ತಾರೆ ; 
ದತ್ತಾ೦ಶಗಳ ಸ೦ಪುಟಗಳೇ ಬರುತ್ತವೆ ; ಹೆಗಲು ಬೆಳಕು ಬೀಳುವ ಗಂಟೆಗಳ ವರದಿ ಆಗುತ್ತದೆ ; 
ಮಳೆಯ ಪ್ರಮಾಣ, ಗಾಳಿಯಲ್ಲಿ ತೇವ, ಮೋಡಗಳ ನಮೂನೆಗಳು, ಉಷ್ಣತೆ ಮುಂತಾದ ಲಕ್ಷಾಂತರ 
ವಾಸ್ತವಾ೦ಶಗಳ ಸ೦ಗ್ರಹಣೆ ನಿರ೦ತರವಾಗಿ ನಡೆಯುತ್ತದೆ. ಆದರೆ ಇವನ್ನು ಅಭ್ಯಸಿಸಿ ಇವುಗಳ ಮೇಲೆ 
ಕಾವುಕೂರಬಲ್ಲ ಕೆಪ್ಲರ್‌ ಎಲ್ಲಿದ್ದಾನೆ ? ಇವೆಲ್ಲ ಗೊ೦ದಲಗಳ ನಡುವಿನಿ೦ದ ನಿಯಮ ಮತ್ತು 
ಕ್ರಮಗಳ ಆರಂಭದ ಎಳೆ ಬಿಡಿಸಲು ತನ್ನ ಜೀವನ-ಸರ್ವಸ್ವವನ್ನೇ ಮುಡಿಪಾಗಿಡಬಲ್ಲ ಖುಷಿ 
ಎಲ್ಲಿದ್ದಾನೆ ? 

—ಆಲಿವರ್‌ ಲಾಡ್ಜ್‌ (ಕೆಪ್ಪರನ ಹಿರಿಮೆ ವರ್ಣಿಸಲು ಪವನವಿಜ್ಞಾನದ ಪ್ರಸ್ತುತ ಸ್ಥಿತಿಗತಿಗಳನ್ನು 
ರೂಪಕವಾಗಿ ಬಳಸಿದ್ದಾರೆ) 
ಯೋಹನ್‌ ಕೆಪ್ಪರ್‌ (೧೫೭೧-೧೬೩೦) ರಂಗ ಪ್ರವೇಶಿಸಿದಾಗ ಸೌರವ್ಯೂಹ ಕುರಿ 
ತಂತೆ ತಿಳಿದಿದ್ದುದಿಷ್ಟು (೪ನೆಯ ಅಧ್ಯಾಯವನ್ನು ನೋಡಿ) : 

ಕೇ೦ದ್ರದಲ್ಲಿ ಸೂರ್ಯನ ನೆಲೆ. ಇದರ ಸುತ್ತ ಗ್ರಹಗಳು ತಮಗೆ “ನಿಗದಿ'ಯಾದ 
ವರ್ತುಳೀಯ ಕಕ್ಸೆಗಳಲ್ಲಿ ನಿತ್ಯ ಸ೦ಚಾರಿಗಳು. ಈ ಪೈಕಿ ಒ೦ದು ಗ್ರಹ ಭೂಮಿ. ಇದು 
ಮಾನವನ ನೆಲೆವನೆ. ಈತನಿಗೆ ಕಂಡ, ಮತ್ತು ಸದಾ ಕಾಣುವ, ದೃಶ್ಯ ಮತ್ತು ಲಭ್ಯ 


ಯೋಹನ್‌ ಕೆಪ್ಲರ್‌ ದರ್ಶಿಸಿದ ಸೌಂದರ್ಯ ES 

ಬಿಡಿವಿವರಗಳು ಭೂಸಾಪೇಕವಾಗಿರುತ್ತವೆ, ಎಂದೂ ಸೂರ್ಯಸಾಪೇಕ್ಸವಾಗಿರವು. 
ಯುಗಯುಗಗಳಿಂದ ಈ ಭೂಸಾಪೇಕ್ಸ ವೀಕ್ಷಣ ಮಾಹಿತಿಗಳು ಸ೦ಗೃಹೀತವಾಗಿ 
ದ್ದುವು : ಅಂಕೆ ಅಂಶಗಳ ಮತ್ತು ಚಿತ ಶವೈಚಿತ್ರ್ಯಗಳ ಕ್ರಮರಹಿತ ಗೊಂಡಾರಣ್ಯ. ಇದ 
ರೊಳಗೇನಾದರೂ ನಿಯಮ ಸುಪ್ತಿಸುತ್ತಿರಬಹುದೇ--ಶಿಲೆಯೊಳಗೆ ಅಹಲ್ಕೆಯಂತೆ ? 
ಅದರ ಶೋಧನೆ ಸಾಧ್ಯವೇ.? ಕಾರ್ಗಾಲದ ಭೈರವ ಮೇಘಗಳ ನಿರಂತರ ಕೃಥನದಲ್ಲಿ 
ಮಿಂಚಿನ ಹೊಳಹು ಮಿನುಗೀತೇ ? 

ಶಿಲೆಕವಿದು ಗೊಮ್ಮಟನ ಮುಚ್ಚಿಹುದೊ ? ಗೊಮ್ಮಟನೆ 

ಛಲದಿಂದ ತಪಗೈಯೆ ಕಲ್ಕವಚವಂ ತೊಟ್ಟು 

ಕುಳಿತಿಹನೆ ? ದ್ರಷ್ಟಾರಸ್ಪರ್ಶದಲಿ ಶಿಲೆ ಕರಗಿ 

ಕಲೆ ಬೆಳಗಿ ನಳನಳಿಪುದಿದು ಸೃಷ್ಟಿ ಅತ್ರಿಸೂನು 

ಹೌದು, ಈ ಮಿನುಗನ್ನು ಕೆಪ್ಲರ್‌ ಗುರುತಿಸಿಯೇ ಗುರುತಿಸಿದ. ಈತ ಆವಿಷ್ಕರಿಸಿದ 
ಗ್ರಹಚಲನನಿಯಮಗಳು ಖಗೋಳವಿಜ್ಞಾನಕ್ಕೆ ಸುಭದ್ರ ಗಣಿತ-ಭೌತ ಅಸ್ತಿಭಾರ ಕಟ್ಟೆ 
ದುವು (ಪುಟ ೫೬ರಲ್ಲಿಯ ಚಿತ್ರ): 

೧. ಸೂರ್ಯನ ಸುತ್ತ ಗ್ರಹದ ಕಕ್ಷೆ ದೀರ್ಫವೃತ್ತ. ಇದರ ಒಂದು ನಾಭಿ (100085) 
ಸೂರ್ಯನ ನೆಲೆ. 

೨. ಗ್ರಹದ ಸಲೆವೇಗ ಸ್ಥಿರ. ಅಂದರೆ ಸೂರ್ಯ-ಗ್ರಹ ಅರೀಯ ರೇಖೆ ಸಮ ಅವಧಿ 
ಗಳಲ್ಲಿ ಸಮಸಲೆಗಳನ್ನು ರೇಖಿಸುವುದು. 

೩. ಗ್ರಹದ ಪರಿಭ್ರಮಣಾವಧಿಯ ವರ್ಗ ಸೂರ್ಯ-ಗ್ರಹ ಅ೦ತರಗಳ ಸರಾಸರಿಯ 
ಘನಕ್ಕೆ ಅನುಲೋಮಾನುಪಾತೀಯವಾಗಿದೆ. 

ಒಂದನೆಯ ನಿಯಮ ಸೂರ್ಯ-ಗ್ರಹ ಭೌತ ನೆಲೆಯನ್ನೂ ಎರಡನೆಯದು ಗ್ರಹದ 
ಕಕ್ಷಾವೇಗವನ್ನೂ ಮೂರನೆಯದು ಪರಿಭ್ರಮಣಾವಧಿ-ದೀರ್ಫಾಕ್ಸ ಸಂಬಂಧವನ್ನೂ 
ನಿಖರವಾಗಿ ಸ್ಥಾಪಿಸುತ್ತವೆ. 

ಆಕಾಶ ಸುಂದರ. ಸೂರ್ಯ ಬಂಧುರ. ಗೃಹ ನಕ್ಷತ್ರ ನೀಹಾರಿಕೆಗಳು ವಿಶ್ವಂಭರ. 
ಈ ಸರ್ವವ್ಯಾಪಿ ಸುಂದರತೆಯ ತಳದಲ್ಲಿ ಅತ್ಯ೦ತ ಸರಳ ಹಾಗೂ ಸುಲಭಗ್ರಾಹ್ಯ ಗ್ರಹ 
ಚಲನ ನಿಯಮಗಳು ! ನಿಸರ್ಗವೆ೦ದರೆ ಸರಳತೆ-ಸು೦ದರತೆ ಅನ್ನೋನ್ಯತೆ ಎಂದು 
ತೋರುತ್ತದೆ. ಪೈಥಾಗೊರಸ್‌-ಪ್ರಮೇಯಕ್ಕೂ ಕೆಪ್ಪರ್‌-ನಿಯಮಗಳಿಗೂ ನಡುವೆ 
ಎದ್ದುಕಾಣುವ ಸಾದೃಶ್ಯವೇನು? “ಯತದ ಪರಿಮುದ್ರೆ ಸರಳತೆ, ಸತ್ಯದ ಪರಿವೇಷ 
ಸೌಂದರ್ಯ,” ಅಲ್ಲವೇ ? 

“ಸಾರ್ವತ್ರಿಕತೆ ಮತ್ತು ವೈಯಕ್ತಿಕತೆ, ನಿಗಮನ ಮತ್ತು ನಿರ್ಮಾಣ, ತರ್ಕ ಮತ್ತು 
ಕಲ್ಪನೆ” ಇವುಗಳ ಸುಸಂಗತ ಸ೦ಲಗ್ನತೆಯ ಫಲವಾದ “ಗಣಿತದ ಗಹನ ಸತ್ತ್ಪ”ವೇ 
ಕೆಪ್ಸರ್‌-ನಿಯಮಗಳು. ಮುಂದೆ ಐಸಾಕ್‌ ನ್ಯೂಟನ್‌ (೧೬೪೨-೧೭೨೭) ವಿಶ 
'ಗುರುತ್ಪಾಕರ್ಷಣ ನಿಯಮವನ್ನು ಆವಿಷ್ಕರಿಸಿದಾಗ (೧೬೬೫) ಕೆಪ್ಸರ್‌-ಆವಿಷ್ಕಾರದ 


೧೭೦ ಸಪ್ತಸಾಗರದಾಚೆಯೆಲ್ಲೋ . 
“ಸುದೀರ್ಥುವ್ಯಾಪ್ತಿ'' ಬೆಳಕಿಗೆ ಬಂದಿತು. 
ಕೆಪ್ಲರ್‌ ಉದ್ಗರಿಸಿದ್ದಾನೆ : “ಸು೦ದರತೆಯ ತಳರೂಪಿಕೆ ಗಣಿತ.” ಸುಂದರತೆ ಎ 
the beautiful, ಸೌ೦ಲದರ್ಯ = beauty 
ಸುಂದರತೆಯೆನುವುದೇಂ ? ಜನಕೆ ಮೈಮರೆಯಿಪಾ- 
ನಂದದೊಳಮರುಮವೇಂ ? ವಿಶ್ವಚೇತನದಾ 
ಸ್ಪ೦ದನವೆ ಸೌಂದರ್ಯಮದುವೆ ಜೀವನ ಮೂಲ 
ಬಂಧುರತೆ ಬೊಮ್ಮನದು ಮಂಕುತಿಮ್ಮ 


ಆಂತರಂಗಿಕ “ಸೌಂದರ್ಯದ ಬಾಹಿರಂಗಿಕ ಮುಖವೇ “ಸುಂದರತೆ.” ಅದು 
ಸತ್ಯ, ಇದು ಯತ. ವಿಜ್ಞಾನಿಯೂ ಕವಿಕಲಾವಿದದಾರ್ಶನಿಕರ೦ತೆ ತಳದಲ್ಲಿ 
ಸೌಂದರ್ಯಾನ್ವೇಷಕ ಮತ್ತು ಸೌ೦ದರ್ಯಾರಾಧಕ. ಅಂದರೆ ವಿಜ್ಞಾನಿಗೆ ನಿಸರ್ಗಾ೦ತ 
ರ್ಗತ ಸೌಂದರ್ಯ “ಬಾ ! ನನ್ನನ್ನು ಶೋಧಿಸು. ನನ್ನ ಅನ೦ತಾಲ್ಪಾ೦ಶವಾದ ನೀನು 
ಈ ಅಭಿನ್ನತೆಯನ್ನೂ ಅನ್ಯೋನ್ಯತೆಯನ್ನೂ ಗುರುತಿಸು” ಎಂಬ ಪಂಥಾಹ್ವಾನ ನೀಡು 
ತ್ತಿದೆಯೇ ಎನ್ನುವಂತೆ. ಚ೦ದ್ರಶೇಖರ್‌-ನುಡಿಯನ್ನು (ಪುಟ ೧೫೯) ಇನ್ನೊಮ್ಮೆ 
ಗಮನಿಸಬೇಕು : “ಮಾನವಮತಿ ಇದರ ತೀರ ಆಳದಲ್ಲಿ ಸಂವೇದಿಸುವುದು 
ಸೌಂದರ್ಯಕ್ಕೆ.” 

ವಿಜ್ಞಾನಿಯ ಈ ಸೌಂದರ್ಯಾನ್ವೇಷಕ ದೃಷ್ಟಿಯನ್ನು ವಿವರಿಸುವ ಸಲುವಾಗಿ 
ರಿಚರ್ಡ್‌ ಪಿ. ಫೈನ್‌ಮಾನ್‌ (೧೯೧೮-೮೮) ಒ೦ದು ನಿದರ್ಶನ ನೀಡುತ್ತಾರೆ : 


ನನಗೊಬ್ಬ ಕಲಾವಿದ ಸ್ನೇಹಿತನಿದ್ದಾನೆ. ಬಹುತೇಕ ಸ೦ದರ್ಭಗಳಲ್ಲಿ ಈತ ತಳೆಯುವ ಒ೦ದು 
ನಿಲವನ್ನು ಮಾತ್ರ ನಾನು ಒಪ್ಪಲಾರೆ. ಅ೦ದದ ಹೂವನ್ನು ಹಿಡಿದು ನನ್ನತ್ತ ಕ್ಕೆ ಚಾಚುತ್ತ ಈತ 
ಹೇಳುತ್ತಾನೆ : “ನೋಡು ಇದೆಷ್ಟು ಚೆಲುವಾಗಿದೆ !” ನಾನು ಸಹಜವಾಗಿ ಒಪ್ಪುತ್ತೇನೆ. ಅಲ್ಲಿಗೇ ಆತ 
ಮಾತು ನಿಲ್ಲಿಸುವುದಿಲ್ಲ, ಮುಂದುವರಿಸುತ್ತ ನನ್ನನ್ನು ಕುಟುಕುತ್ತಾನೆ : “ಒಬ್ಬ ಕಲಾವಿದನಾಗಿ ನಾನಿದರ 
ಸುಂದರತೆಯನ್ನು ಆಸ್ವಾದಿಸಿ ಆನ೦ದಿಸಬಲ್ಲೆ. ಆದರೆ ಒಬ್ಬ ವಿಜ್ಞಾನಿಯಾಗಿ ನೀನು ಮಾಡುವುದೇನು? 
ಇದರ ಅಂಗೋಪಾಂಗಗಳನ್ನು ಛೇದಿಸಿ ಛಿದ್ರಿಸಿ ಸುಂದರತೆಯನ್ನು ಸಂಹರಿಸಿ ಇಡೀ ಚೆಲುವನ್ನು 
ಕುರೂಪಿಸುವುದು !'' ಕಲಾವಿದನ ಮಾತು ಕುತರ್ಕ ಎಂಬುದು ಸುಸ್ಪಷ್ಟ. ಏಕೆಂದರೆ ಆತ ಕಾಣುವ 
ಸುಂದರತೆ ಇತರ ಎಲ್ಲ ವ್ಯಕ್ತಿಗಳಿಗೂ ಲಭ್ಯವಿದೆ. ಆತನಷ್ಟು ಪರಿಷ್ಕತ ಸಂವೇದನೆ ನನಗಿಲ್ಲದಿದ್ದರೂ 
ನಾನು ಕೂಡ ಆತನ೦ತೆಯೇ ಆ ಹೂವನ್ನು ನೋಡಿ ಸಂತೋಷಿಸಬಲ್ಲೆ. ಆದರೆ ಅದೇ ವೇಳ ನಾನು 
ಆ ಹೂವಿನಲ್ಲಿ ಆತ ಕಾಣುವುದಕ್ಕಿಂತ ಅವೆಷ್ಟೊ ಅಧಿಕ ವಿವರಗಳನ್ನು ಗುರುತಿಸಿ ಸ೦ತೋಷಿಸಲೂ 
ಬಲ್ಲೆ : ಹೂವಿನ ಎಸಳುಗಳನ್ನು ನೇಯ್ದಿರುವ ಕೋಶಗಳು, ಎಸಳುಗಳಲ್ಲಿ ವಿತರಣೆಗೊಂಡಿರುವ 
ವರ್ಣಕಗಳ. ವಿನ್ಯಾಸ, ತಳದಲ್ಲಿಯ ಅಣುಪರಮಾಣುಗಳ ಅಳವಡಿಕೆ, ಇತ್ಯಾದಿ. ನಿಸರ್ಗಶಿಲ್ಪಿಯ 
ಸುಂದರ ಕೃತಿ ಬಹಿರಂಗದಲ್ಲಿ ಮಾತ್ರವಲ್ಲ, ಅಂತರಂಗದ ಸೂಕ್ಕೂತಿಸೂಕ್ಕ್ಮ ವಿವರಗಳಲ್ಲಿಯೂ 
ಸೌಂದರ್ಯಭರಿತವಾಗಿದೆ. 

ಹೈಸನ್‌ಬರ್ಗ್‌ ಒಮ್ಮೆ ಐನ್‌ಸ್ಟೈನರಿಗೆ೦ದರು : “ನಿಸರ್ಗ ನಮ್ಮನ್ನು ಪರಮ ಸರಳತೆ 
ಮತ್ತು ಸೌಂದರ್ಯಭರಿತವಾಗಿರುವ ಗಣಿತೀಯ ರೂಪಗಳತ್ತ ಮುನ್ನಡೆಸಿದರೆ-- 


ವಾದಗಳು, ಆದ್ಯುಕ್ತಿಗಳು ಮುಂತಾದವುಗಳ ಸುಸ೦ಬದ್ದ ವ್ಯ ವಸ್ತು ಗಳನ್ನು ಇಲ್ಲಿ ನಾನು 


ಯೋಹನ್‌ ಕೆಪ್ಲರ್‌ ದರ್ಶಿಸಿದ ಸೌಂದರ್ಯ ೧೭೧ 


ರೂಪಗಳೆಂದು ಉಲ್ಲೇಖಿಸಿದ್ದೇನೆ--ಮತ್ತು ಇಂಥ ರೂಪಗಳನ್ನು ಹಿ೦ದೆ ಯಾರೂ 
ಸಂಧಿಸಿರದಿದ್ದರೆ ಇವನ್ನು “ಯುತ” [the (ಗ, ಅಂತರ್ಗತ ಸತ್ಯದ ಬಾಹ್ಯಮುಖ]। 
ಎಂದೂ ಇವು ನಿಸರ್ಗದ ಒಂದು ನೈಜ ಲಕ್ಷಣವನ್ನು ಪ್ರದರ್ಶಿಸುತ್ತವೆ೦ದೂ ನ೦ಬದೇ 
ವಿಧಿ ಇಲ್ಲ. .. ನಿಮಗೂ ಈ ಭಾವನೆ ಸ್ಫುರಿಸಿರಬೇಕು ; ನಿಸರ್ಗ ನಮ್ಮ ಎದುರು 
ನಾವು ಒ೦ದಿಷ್ಟೂ ಸಿದ್ಧರಾಗಿರದಾಗ, ತೀರ ಹಠಾತ್ತನೆ ಅನಾವರಣಿಸುವ ಸಂಬಂಧಗಳ 
ಆ ಭಯಕಾರಕ ಸರಳತೆ ಮತ್ತು ಸಂಪೂರ್ಣತೆ.” 
“"ಈಶೋಪನಿಷತ್ತಿ”ನ ಶ್ಲೋಕ ಮತ್ತು ಡಿವಿಜಿ ಅನುವಾದ ನೋಡಿ : 

ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಮ್‌ 

ತತ್ತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ 

ಹೊನ್ನ ತಟ್ಟೆಯ ಕವಿದು, ಪೋಷಕನೆ, ಓ ಸೂರ್ಯ 

ನಿನ್ನೊಳಿಹ ಸತ್ಯದಾನನವ ಮರೆಯಿಸಿಹೆ 

ನನ್ನಿಯಿಂ ತೆಗೆ ಅದನು ; ಸತ್ಯದೊಳ್‌ ಮನವೆನಗೆ 

ಎನ್ನ ಕಣ್ಣದ ತೋರು ; ಧರ್ಮಬೀಜವದು 


ಇಲ್ಲಿ “ಯತ” ಎಂದರೆ “ಮೇಲೆ ಕವಿದಿರುವ ಹೊನ್ನ ತಟ್ಟೆ” ಮತ್ತು “ಸತ್ಯ” 
ಎಂದರೆ “ಅಂತರ್ಗತ ಧರ್ಮಬೀಜ.” 

ಕೆಪ್ಪರನಿಗೆ ಇಂಥ ಸಾಕ್ಷಾತ್ಕಾರವಾದಾಗ--ಅ೦ದರೆ ಸೌರವ್ಯೂಹದ ತಳದಲ್ಲಿರುವ 
ಗಣಿತನಿಯಮಗಳು ಪ್ರತ್ಯಕ್ಸವಾದಾಗ--ಆತ ಬರೆದ (೧೬೧೮) : 


ಹದಿನೆಂಟು ತಿಂಗಳ ಹಿ೦ದೆ ಮೊದಲ ನಸುಕು, ಮೂರು ತಿಂಗಳ ಹಿಂದೆ ಬೆಳ್ಳ೦ಬೆಳಗು, ಮತ್ತೆ 
ಕೆಲವೇ ದಿವಸಗಳ ಹಿ೦ದೆ ಇಗೋ ! ಪೂರ್ಣಸೂರ್ಯನ ಉಜ್ಜ್ವಲ ದರ್ಶನ ! ಯಾವುದೂ ಈಗ 
ನನ್ನನ್ನು ತಡೆಹಿಡಿದಿಡಲಾರದು. ನಾನೀಗ ಪವಿತ್ರ ಉನ್ಮಾದಾವಸ್ಥೆಯಲ್ಲಿದ್ದೇನೆ. ಇಗೋ ! ಮರ್ತ್ಯರ 
ಮಿತಿಯನ್ನು ತಿರಸ್ಕಾರಪೂರ್ವಕವಾಗಿ ಉಲ್ಲಂಘಿಸಿ ಸಾರ್ವಜನಿಕವಾಗಿ ಘೋಷಿಸುತ್ತಿದ್ದೇನೆ : ನನ್ನ 
ದೇವರಿಗಾಗಿ | ಎ ಖಗೋಶವಿಜ್ಞಾನ]** ಈಜಿಪ್ಟಿನ [ಎಪ್ರಾಚೀನ ಖಗೋಳವಿಜ್ಞಾನದ ಕೇಂದ್ರ] 
ಗಡಿಗಳಿಂದ ಬಲುದೂರದಲ್ಲಿ [- ಕೆಪ್ಪರನ ನೆಲೆ ಜರ್ಮನಿ] ಒಂದು ಪವಿತ್ರ ಮಂದಿರ ನಿರ್ಮಿಸ 
ಲೋಸ್ಕರ ನಾನು ಈಜಿಪ್ಲಿಯನ್ನರ ಸುವರ್ಣ ಕಲಶವನ್ನು ಕೊಳ್ಳೆ ಹೊಡೆದಿದ್ದೇನೆ. ನೀವು ನನ್ನನ್ನು 
ಮನ್ನಿಸಿದರೆ ಸಂತೋಷ, ನನ್ನ ಮೇಲೆ ರೇಗಿದರೆ ತಾಳಿಕೊಳ್ಳುತ್ತೇನೆ. ಅಚ್ಚು ಎರಕ ಹುಯ್ದು ಮುಗಿದಿದೆ. 
ನಾನೊಂದು ಗ್ರಂಥವನ್ನು ವರ್ತಮಾನಕಾಲಕ್ಕಾಗಿ ಅಥವಾ ಭವಿಷ್ಯಕಾಲಕ್ಕಾಗಿ ಬರೆದಿದ್ದೇನೆ. ಇದು 
ಹೇಗಾದರೂ ನನಗೆ ಒಂದೇ. ಅದು ತನ್ನ ಓದುಗರಿಗಾಗಿ ನೂರು ವರ್ಷಗಳ ಕಾಲವೇ 
ನಿರೀಕ್ಷಣೆಯಲ್ಲಿರಬೇಕಾದೀತು. ಒಬ್ಬ ವೀಕ್ಷಕನಿಗಾಗಿ ಸ್ವತಃ ಪರಮಾತ್ಮ ೬೦೦೦ ವರ್ಷಗಳ ತನಕವೂ 
[=ಕ್ರಿಸ್ತ ಪೂರ್ವ ವರ್ಷಗಳ ಪ್ರಾಚೀನಖಗೋಳವಿಜ್ಞಾನದಿಂದ ತೊಡಗಿ ಕೆಪ್ಲರ್‌-ದಿನಗಳ ತನಕ ಸಂದ 
ಅವಧಿ] ಕಾಯಬೇಕಾಯಿತಷ್ಟೆ. 


ಅ೦ತೆಕ೦ತೆಗಳ ಬೊ೦ತೆಯಾಗಿದ್ದ ಖಗೋಳವಿಜ್ಞಾನಕ್ಕೆ ಕೆಪ್ಲರ್‌ ಪ್ರವೇಶಿಸಿ ಭಗವ೦ 


ತನ ಗ್ರಂಥವನ್ನು (ಇ ಸೌರವ್ಯೂಹ) ಸರಿಯಾಗಿ ಓದಲು ನಾಗರಿಕತೆ ೬೦೦೦ ವರ್ಷ 
ಗಳಷ್ಟು ದೀರ್ಥಕಾಲ ಕಾಯಬೇಕಾಯಿತು. ಕೆಪ್ಸರ್‌-ತರುವಾಯ ಬಂದ ಓದುಗನೇ 


೧೭೨ ಸಪ್ತಸಾಗರದಾಚೆಯೆಲ್ಲೋ . . . 


ನ್ಯೂಟನ್‌ (೧೬೪೨-೧೭೨೭). 

“ನನ್ನ ಕೃತಿ ಯಾವಾಗಲೂ ಖುತವನ್ನು (= th ೧0) ಸು೦ದರತೆ (=the beauti- 
ಗ) ಜೊತೆ ಸಂಯೋಜಿಸಲು ಪ್ರಯತ್ನಿಸುತ್ತದೆ. ಆದರೆ ಒಂದು ಅಥವಾ ಇನ್ನೊಂ 
ದನ್ನು ಆಯುವುದು ಅನಿವಾರ್ಯವೆಂದಾದಾಗ ನಾನು ಸಾಧಾರಣವಾಗಿ ಸುಂದರತೆ 
ಯನ್ನೇ ಆಯುತ್ತೇನೆ,” ಎಂದರು ಗಣಿತವಿದ ಹರ್ಮನ್‌ ವೆಯ್ಲ್‌. 

ಯಾವುದೇ ಗಣಿತಫಲಿತಾಂಶ ಸು೦ದರವಾಗಿರದಿದ್ದರೆ ಅದು ನಿಸರ್ಗದ ಯಥಾ 
ಪ್ರತಿಬಿ೦ಬವಲ್ಲ, ಅದರಲ್ಲೇನೋ ಐಬು ನುಸುಳಿದೆ, ಈ ಐಬನ್ನು ನಿವಾರಿಸಿ ಫಲಿ 
ತಾ೦ಶದ ಸುಂದರತೆಯನ್ನು ಸ್ಪುಟಗೊಳಿಸಿದಾಗ ಮಾತ್ರ ಆ ಫಲಿತಾಂಶ ನಿಸರ್ಗವನ್ನು 
ಪ್ರತಿಬಿ೦ಜಿಸುತ್ತದೆ೦ದು ವಿಜ್ಞಾನಿಗಳು ನಂಬುತ್ತಾರೆ. ಐನ್‌ಸ್ಟೈನರ ಎಲ್ಲ ಸಂಶೋಧನೆ 
ಗಳೂ ಪ್ರೇರಿತವಾದದ್ದು ಈ ನಿಸರ್ಗಾ೦ತರ್ಗತ ಸೌಂದರ್ಯವನ್ನು ಶೋಧಿಸಬೇಕೆಂಬ 
ಅಭೀಪೈಯಿಂದ. ಇಂಥ ಒಂದೊಂದು ಸಂಶೋಧನೆಯೂ “ಸೌಂದರ್ಯ ಸೀಮೆಯ 
ಸರಹದ್ದಿನ ಇನ್ನೂ ಒ೦ದು ಅಂಶವನ್ನು ಅನಾವರಣಿಸುವ ಕ್ರಿಯೆ.” 

ಇನ್ನೊ೦ದು ಸಂದರ್ಭದಲ್ಲಿ ಬರೆದರು : “ಸತ್ಯಶೋಧನೆ ಕುರಿತು ಹೇಳುವುದಾದರೆ, 
ಹಲವಾರು ಕುರುಡುಗಲ್ಲಿಗಳಿ೦ದ ಕೂಡಿರುವ ಈ ಪ್ರದೇಶದಲ್ಲಿ ನಿಜಕ್ಕೂ ಅರ್ಥವತ್ತಾ 
ದುದನ್ನು ಅರಿಯುವತ್ತ ಎಷ್ಟೇ ಪುಟ್ಟದಾದದ್ದಾದರೂ ವಿಶ್ವಾಸಾರ್ಹವಾದ ಒಂದು 
ಹೆಜ್ಜೆ ಇಡುವುದು ಎಷ್ಟು ಕಷ್ಟವೆಂದು ಸ್ವಂತ ಕಠಿಣ ಪರಿಶೋಧನೆಯಿ೦ದ ನನಗೆ 
ವೇದ್ಯವಾಗಿದೆ.” 

ಸತ್ಯಶೋಧನೆ ಕುರಿತು ಬರೆದರು : “ಜ್ಞೇಯನಿಷ್ಠವಾಗಿ ಅಳದುದಾದರೆ ಒಬ್ಬ ವ್ಯಕ್ತಿ 
ಅವಿರತ ಪರಿಶ್ರಮ ಹೂಡಿ ಸತ್ಯದಿಂದ ಕಸಿದುಕೊಳ್ಳಬಹುದಾದದ್ದು ಅದರ ಅನ೦ತ- 
ಸೂಕ್ಷ್ಮಾ೦ಶ ಮಾತ್ರ. ಆದರೆ ಈ ಸತತ ಪ್ರಯತ್ನ ಮಾತ್ರ ನಮ್ಮನ್ನು ಸ್ಪರ್ಧೆ, ಬಂಧ 
ಗಳಿಂದ ವಿಮೋಚನೆಗೊಳಿಸಿ ಪರಮೋತ್ಸಷ್ಠ್ಣ ಮತ್ತು ಮಹೋನ್ನತ ಮತಿಗಳ ಸಂಗಾತಿ 
ಗಳಾಗಿ ಮಾಡುತ್ತದೆ.” 


ಸಿದ್ದಾ೦ತ-ಪ್ರಯೋಗ ಸ೦ಬ೦ಧ ಕುರಿತಂತೆ ಹೈಸನ್‌ಬರ್ಗ್‌ ತಮಗೂ ಎನ್ರಿಕೋ 
ಫರ್ಮಿೀ (೧೯೦೧-೫೫) ಅವರಿಗೂ ನಡುವೆ ನಡೆದ ಒಂದು ಸಂಭಾಷಣೆಯನ್ನು 
ಉಲ್ಲೇಖಿಸಿದ್ದಾರೆ : 


ಯುದ್ಧ (೧೯೩೯-೪೫) ಮುಗಿದ ತು ಒಂದು ದಿನ ಎನ್ರಿಕೋ ಫರ್ಮಿ ಜೊತೆ ನಡೆಸಿದ 
ಸ೦ಭಾಷಣೆ ನನ್ನ ನೆನಪಿನಲ್ಲಿದೆ. ಮೊದಲ ್ರಿಜನ್‌ ಬಾಂಬಿನ ಪ್ರಾ ಯೋಗಿಕ ಪರೀಕ್ಷೆ ಪೆಸಿಫಿಕ್ಕಿ 
ನಲ್ಲಿ ನಡೆಯಲು ಕೆಲವೇ ದಿನಗಳು ಸ ವು. ಅದರ ಯೋಜನೆಯನ್ನು ನಾವು ಚರ್ಚಿಸಿದೆವು. 
ಪ್ರಯೋಗದ ಜೀವವೈಜ್ಞಾನಿಕ ಮತ್ತು ರಾಜಕೀಯ ದುಷ್ಪರಿಣಾಮಗಳನ್ನು ಗಮನಿಸಿ ಇದನ್ನು 
KE: ಪ್ರಾಯಶಃ ಅಪೇಕ್ಬ್ಸ ಣೀಯವಾದುದೆಂದು ನಾನು ಸೂಚಿಸಿದೆ. “ಆದರೆ ಇದು ಎಷ್ಟು 
ಸುಂದರ ಪ್ರ ಯೋಗ !'' ಎಂದು ಫರ್ಮಿ ಮರುನುಡಿದರು. ವಿಜ್ಞಾನದ ಅನ್ವ ಯಗಳ ಹಿನ್ನೆ ಲೆಯಲ್ಲಿ 
ರುವ ಅತ್ಯಂತ ಪ್ರಬಲ ಪ್ರೇರಣೆ ಬಹುಶಃ ಇದೇ : ವಿಜ್ಞಾನಿಗೆ ನಿಷ್ಪಕ್ಷಪಾತ ನ್ಯಾ ಯಮೂರ್ತಿಯೊಬ್ಬ 


ಸೌಂದರ್ಯ ಎಂದರೇನು ? ೧೭೩ 


ನಿಂದ, ಸಾಕ್ಷಾತ್‌ ನಿಸರ್ಗದಿ೦ದಲೇ, ತಾನು ನಿಸರ್ಗದ ಸಂರಚನೆಯನ್ನು ಸರಿಯಾಗಿ ಅರ್ಥವಿಸಿದ್ದೇನೆ೦ 
ಬುದರ ಸ್ಥಿರೀಕರಣಬೇಕಾಗಿದೆ. ಅಲ್ಲದೇ ತನ್ನ ಪ್ರಯತ್ನದ ಪರಿಣಾಮ ತಿಳಿಯಬೇಕೆ೦ಬುದು ಆತನ 
ಸಹಜ ಬಯಕೆ ಕೂಡ. 


ಸಿದ್ಧಾ೦ತದಿ೦ ಪ್ರಯೋಗವೋ ? ಪ್ರಯೋಗದಿಂ ಸಿ- 
ದ್ಧಾಂತವೋ ? ಪರಿಹರಿಸಲಾರೆ ನೀನೀ ದ್ವ೦ದ್ವ 
ಸಿದ್ಧಾ೦ತನಿಕಷ ಪ್ರಯೋಗ, ಪ್ರಯೋಗಚಾ- 

ಲಕವೆ ಸಿದ್ಧಾ೦ತವೆ೦ದರಿತಿರೈ ಅತ್ರಿಸೂನು 


೧೫. ಸೌಂದರ್ಯ ಎಂದರೇನು ? 


ನಿಸರ್ಗ ಪ್ರಯೋಜನಕಾರಿ ಎಂಬುದಕ್ಕಾಗಿ ವಿಜ್ಞಾನಿ ಅದನ್ನು ಅಧ್ಯಯನಗೈಯುವುದಿಲ್ಲ ; ಅವನು 
ಅದನ್ನು ಅಧ್ಯಯನಗೈಯುವುದು ಅದರಲ್ಲಿ ಅವನಿಗೆ ಆನ೦ದ ಲಭಿಸುವುದರಿ೦ದ ; ಅದರಲ್ಲಿ ಅವನಿಗೆ 
ಆನ೦ದ ಲಭಿಸುವುದು ಅದು ಸು೦ದರವಾಗಿರುವುದರಿ೦ದ. ನಿಸರ್ಗ ಸು೦ದರವಾಗಿರದಿದ್ದರೆ ಅದನ್ನು 
ತಿಳಿಯುವುದು ನಿಷ್ಟಯೋಜಕವಾಗಿರುತ್ತಿತ್ತು ; ನಿಸರ್ಗವನ್ನು ತಿಳಿಯುವುದು ನಿಷ್ಟಯೋಜಕವಾಗಿದ್ದರೆ 
ಜೀವನ ಅರ್ಥಶೂನ್ಯವಾಗಿರುತ್ತಿತ್ತು. ಇಂದ್ರಿಯಗಳಿಗೆ ಎದ್ದು ಕಾಣುವ ಸುಂದರತೆಯನ್ನು (the 
beautiful)—ಅಂದರೆ ಗುಣಗಳ ಮತ್ತು ತೋರಿಕೆಗಳ ಬಾಹ್ಯ ಸುಂದರತೆಯನ್ನು ನಾನಿಲ್ಲಿ 
ಪೃಸ್ತಾವಿಸುತ್ತಿಲ್ಲವೆ೦ಬುದು ಸ್ಪಷ್ಟ ; ಆ ಸುಂದರತೆಯನ್ನು ಕಡೆಗಣಿಸುವೆನೆ೦ದಲ್ಲ ; ಅದೆಂದೂ ನನ್ನ 
ಉದ್ದೇಶವಲ್ಲ. ಆದರೆ ಅದಕ್ಕೆ ವಿಜ್ಞಾನದ ಜೊತೆ ಏನೂ ವ್ಯವಹಾರವಿಲ್ಲ. ಬದಲು, ನನ್ನ ಮನಸ್ಸಿನಲ್ಲಿ - 
ರುವುದು ಭಾಗಗಳ ಸುಸಂಗತ ಮೇಳನದಿ೦ದ ಲಭಿಸುವ ಮತ್ತು ಪರಿಶುದ್ದ ಪ್ರತಿಭೆ ಗ್ರಹಿಸಬಲ್ಲ ಆ 
ಗಹನತರ ಸೌಂದರ್ಯ. (... .that profounder beauty which comes from the 
harmonious order of the parts, and which a pure intelligence can grasp.) 


—ಆನ್ರೀ ಪ್ಪಾನ್‌ಕ್ಟಾರೇ 


ಚೆಂದ್ರರಹಿತ ನಿರ್ಮೇಘ ರಾತ್ರಿಯ ಆಕಾಶ. ಬೆಟ್ಟದ ಕೊಡಿಯಲ್ಲಿ ನಗರದ ಎಲ್ಲ 
ಬಗೆಯ--ವಿದ್ಯುದ್ದೀಪಗಳದ್ದೂ ಒಳಗೊ೦ಡಂತೆ--ಗಲಭೆ ಗೊಂದಲಗಳಿಂದ ದೂರ 
ವಾಗಿಯೂ ಎತ್ತರವಾಗಿಯೂ ನಿಂತಿದ್ದೇನೆ. ಏಕಾಕಿಯೂ ಹೌದು, ಏಕಾ೦ಗಿಯೂ 
ಹೌದು. (ಏಕಾಕಿ - ಜನವಿದೂರ ; ಏಕಾಂಗಿ - ಆಂತರಿಕವಾಗಿ ಒಂಟಿಗ.) ಮೊದಲು 
ನನ್ನ ಲಕ್ಷ್ಯಕ್ಕೆ ಬರುವುದು ನಕ್ಸತ್ರಖಚಿತ ನಭೋ೦ಗಣದ “ಗಹನತರ ಸೌಂದರ್ಯ.” 
ಬುದ್ದಿ ಇದರ ಕಾರಣವನ್ನು ವಿಶ್ಲೇಷಿಸುತ್ತದೆ : ಆಕಾಶದ ಅಗಾಧ ವ್ಯಾಪ್ತಿಯಲ್ಲಿ 
“ಭಾಗಗಳ ಸುಸಂಗತ ಮೇಳನ''ವನ್ನು ಕ್ರಮೇಣ ಗ್ರಹಿಸದಿರಲಾಗುವುದಿಲ್ಲ. “ಕಾಲ 
ದಿಂದ ಮಾಸದಾ ವಿಚಿತ್ರ” ನಕ್ಸತ್ರಚಿತ್ರಗಳ ದೈವಿಕ ಸೌಂದರ್ಯಕ್ಕೆ ಮಾರುಹೋಗದವ 
ರಾರು ! ಜ್ಞಾನ ವಿಜ್ಞಾನಗಳ ಹಾಗೂ ಕಲಾಕೌಶಲಗಳ ಸ್ಫೂರ್ತಿ ಸೆಲೆಯೇ ಆಕಾಶ. 


ರ್ಯ 


೧೭೪ ಸಪ್ತಸಾಗರದಾಚೆಯೆಲ್ಲೋ . . 


ಚ೦ದ್ರರ ಸೂತ್ರರೂಪದ ಮಾತುಕತೆಗಳಿಂದ ಉತ್ತೇಜಿತನಾಗಿ ಇನ್ನೊ೦ದು ಪ್ರಶ್ನೆ 
ಕೇಳಿದೆ : “ವಿಜ್ಞಾನಿಯಾಗಿ ನಿಮ್ಮ ದೃಷ್ಟಿಯಲ್ಲಿ ಪರಮಸುಂದರ ನೈಸರ್ಗಿಕ ವಸ್ತು 
ಯಾವುದು : ಪರಮಾಣು, ನಕ್ಷತ್ರ, ಬ್ರಹ್ಮಾ೦ಡ 7” 

"ಕೃಷ್ಣ ವಿವರಗಳು, ಸ೦ದೇಹಾತೀತವಾಗಿ ಕೃಷ್ಣವಿವರಗಳು” ಎಂದು ತುಸು 
ಉತ್ತೇಜನೆಯಿ೦ದ ಹೇಳುತ್ತ ತಮ್ಮ ಲೇಖನದ---81801 Holes : the Why and the 
Wherefore—u೦ದು ಪ್ರತಿಯನ್ನು ನನಗೆ ಉಡುಗೊರೆ ನೀಡಿದರು. 

ಮುಂದಿನ ಪಾಠದಲ್ಲಿ ಬರುವ “ನಾನು” ಚ೦ದ್ರಶೇಖರರಿಗೆ' ಅನ್ವಯವಾಗುತ್ತದೆ 

೫ ೫ ೫ ೫ 

ಕೃಷ್ಣವಿವರಗಳು ಎ೦ಬ ವಿಷಯಕ್ಕೆ ಮಾಧ್ಯಮಗಳಲ್ಲಿಯೂ ಜನಪ್ರಿಯ ವಿಜ್ಞಾನ 
ಲೇಖನಗಳಲ್ಲಿಯೂ ವ್ಯಾಪಕ ಪ್ರಚಾರ ಲಭಿಸಿದೆ : ಕೃಷ್ಣವಿವರ ನಮ್ಮ ಕಲ್ಪನೆಗೆ 
ನಿಲುಕದ ಯಾವುದೋ ಪದಾರ್ಥವನ್ನು ಪ್ರತಿನಿಧಿಸುತ್ತದೆ, ಮತ್ತು ವಸ್ತುಗಳ ಓರಣ 
ದಲ್ಲಿ ಅದರ ನೆಲೆ ಏನೆ೦ಬುದು ನಮ್ಮ ನಂಬಿಕೆಗೆ ಮೀರಿದ ಸಂಗತಿ ಎ೦ಬ ಸಾರ್ವತ್ರಿಕ 
ಛಾಪು ಒಬ್ಬಾತನ ಮನದಲ್ಲಿ ಮೊಹರಾಗಿರುತ್ತದೆ. ಗ೦ಭೀರ ವಿಜ್ಞಾನ ಲೇಖನಗಳಲ್ಲಿ 
ಕೂಡ ಅವನ್ನು ಕುರಿತು “ಅಪೂರ್ವ, ಪಾರಲೌಕಿಕ” ಮುಂತಾದ ವಿಶೇಷಣಗಳ ಬಳಕೆ 
ವಿರಳವೇನೂ ಅಲ್ಲ ; ಅಲ್ಲದೇ ಇಂಥ ಒಂದು ವೈಚಿತ್ರ್ಯ ನಿಸರ್ಗದಲ್ಲಿ ಇರಬಹುದು 
ಎ೦ಬ ನಂಬಿಕೆಯನ್ನು ಎಚ್ಚರಿಕೆ ಹಾಗೂ ಸಂದೇಹ ದೃಷ್ಟಿಗಳಿಂದ ವಿಮರ್ಶಿಸುವುದು 
ಅಗತ್ಯವೆ೦ದೂ ವಾದಿಸಲಾಗಿದೆ. ನಾನು ಈ ನಿಲವುಗಳನ್ನು ಪುರಸ್ಕರಿಸಲಾರೆ. ತದ್ವೃತಿ 
ರಿಕ್ತವಾಗಿ ಕೃಷ್ಣವಿವರ, ಅದರ ಪರಿಕಲ್ಪನೆಯಲ್ಲಾಗಲೀ ನಾಕ್ಷತ್ರಿಕ ವಿಕಾಸದಲ್ಲಿ ಪಾತ್ರ 
ಕುರಿತಾಗಲೀ, ಹೇಗೆ ಯಾವುದೇ ತೆರನಾದ ವಿಶೇಷ ಇಲ್ಲವೇ ಸೂಕ್ಸ್ಮ ತರ್ಕ ಬೇಡುವು 
ದಿಲ್ಲ ಎ೦ಬುದನ್ನು ವಿವರಿಸಲು ಇಚ್ಛಿಸುತ್ತೇನೆ. 

ಕೃಷ್ಣವಿವರಗಳ ಪರಿಕಲ್ಪನೆಗೆ ನಮ್ಮನ್ನು ಒಯ್ಯುವ ವಾದ ಅತ್ಯ೦ತ ಸರಳವಾಗಿದೆ. 
ಆದ್ದರಿಂದ ಅದರಿಂದಲೇ ತೊಡಗಲು ಅಪೇಕ್ಬಿಸುತ್ತೇನೆ. 

ಕಲ್ಲನ್ನು ಮೇಲ್ಮೊಗವಾಗಿ ಎಸೆದಾಗ ಅದು ಸಾಧಾರಣ ಯಾವುದೋ ಎತ್ತರ ಐದಿ 
ಬಳಿಕ ಹಿಂದೆ ಕೆಡೆಯಲು ತೊಡಗುತ್ತದೆ. ಎಸೆತದ ವೇಗ--ಅ೦ದರೆ ಪ್ರಾರಂಭಿಕ ವೇಗ 
—ಅಧಿಕಾಧಿಕವಾದಂತೆ ಕಲ್ಲು ತಲಪುವ ಎತ್ತರವೂ ಹೆಚ್ಚುಹೆಚ್ಚು ಆಗುತ್ತದೆ. ಅಂದ 
ಮೇಲೆ ಕಲ್ಲನ್ನು ಸಾಕಷ್ಟು ವೇಗಯುಕ್ತವಾಗಿ ಬೀರಿದ್ದಾದರೆ ಅದು ಭೂ-ಗುರುತ್ಹ್ತದಿ೦ದ 
ವಿಮೋಚನೆಗೊಂಡೇ ಬಿಡುವುದು. ಸಾರ್ವತ್ರಿಕವಾಗಿ ಹೇಳುವುದಾದರೆ : ಮಾತೃಕಾಯ 
ದಲ್ಲಿ ನೆಲಸಿರುವ ಕಲ್ಲನ್ನು, ಆ ಕಾಯದಿಂದ ವಿಮೋಚನೆಗೊಳಿಸುವ ಪ್ರಕ್ಷೇಪಣ ವೇಗ, 
ಕಾಯದ ಪ್ರಾರಂಭಿಕ ಗುರುತ್ವಾಕರ್ಷಣ ಸೆಳೆತ ಪ್ರಬಲತರವಾದಂತೆ, ಅಧಿಕ ವೇಗ 
ಯುತವಾಗಿರಬೇಕಾಗುತ್ತದೆ. 

ಬೆಳಕು ಸಹ ಇದೇ ತೆರನಾಗಿ ಗುರುತ್ವದಿಂದ ಪ್ರಭಾವಿತವಾಗುವುದೆ೦ಬುದು 
ಸಾರ್ವತ್ರಿಕ ಸಾಪೇಕ್ಸತಾಸಿದ್ದಾ೦ತದ ಹಲವಾರು ನಿಗಮನಗಳ ಪೈಕಿ ಒ೦ದು. ಸಾಧಾ 


ಸೌಂದರ್ಯ ಎಂದರೇನು ? ೧೭೫ 


ರಣ ಸನ್ನಿವೇಶಗಳಲ್ಲಿ ಈ ಪರಿಣಾಮ ಅತ್ಯಲ್ಪವಾಗಿದ್ದರೂ ಅಮಾಪನೀಯವಲ್ಲ. 
ಉದಾಹರಣೆಗೆ, ಗ್ರಹಣದ ವೇಳೆ, ನೇಸರಿನ ಸನಿಹಕ್ಕಾಗಿ ಹಾಯುವ, ದೂರ-ನಕ್ಸತ್ರ- 
ಕಿರಣದ ಬಾಗುವನ್ನು ಅಳೆಯಲಾಗಿದೆ. ಹಾಗಾದರೆ, ಸೂರ್ಯನಂಥ ಕಾಯವನ್ನು 
ಸಾಕಷ್ಟು ಸ೦ಕೋಚಿಸಿ, ಅದರಿ೦ದ ಬೆಳಕು ಕೂಡ ಜಿನುಗದಂತೆ ಅದರ ಮೇಲ್ಮೈ 
ಗುರುತ್ವಬಲದ ಪ್ರಬಲತೆಯನ್ನು ವರ್ಧಿಸುವುದು ಸಾಧ್ಯವೇ ಎಂದು ಒಬ್ಬಾತ ಪ್ರ ಶ್ಲಿಸ 
ಬಹುದು. ಇಂಥ ಸನ್ನಿವೇಶಗಳನ್ನು ಸೃಷ್ಟಿಸಬಲ್ಲೆ ವಾದರೆ ಆಗ ಸೂರ್ಯ ಹೊರಗಿನಿಂದ 
ಕಾಣುವುದಿಲ್ಲ. ಏಕೆಂದರೆ ಯಾವುದೇ ಕಾಯ ನಮಗೆ ಗೋಚರಿಸಬೇಕಾದರೆ ಅದು 
ಸೂರ್ಯನಂತೆ ಸ್ವಯಂದೀಪ್ತವಾಗಿರಬೇಕು, ಅಥವಾ ಚಂದ್ರನಂತೆ ತನ್ನ ಮೇಲೆ ಬಿದ್ದ 
ಬೆಳಕನ್ನು ಪ್ರತಿಫಲಿಸಲು ಅಥವಾ ಚದರಿಸಲು ಶಕ್ತವಾಗಿರಬೇಕು. ಈಗ ಸೂರ್ಯನನ್ನು 
ಮೇಲೆ ಹೇಳಿದಂತೆ ಸ೦ಕೋಚಿಸಿದ್ದಾದರೆ ಆಗ ಅದು ಒ೦ದು “ಕೃಷ್ಣವಿವರ”ವಾಗು 
ವುದು ಸಾಧ್ಯ. 

ಸೂರ್ಯನ ವರ್ತಮಾನ ರಾಶಿಯನ್ನು ವ್ಯತ್ಯಸ್ತಗೊಳಿಸದೇ ತ್ರಿಜ್ಯವನ್ನು ಈಗಿರುವ 
೭೦೦,೦೦೦ ಕಿಮೀನಿ೦ದ ೩.೭೫ ಕಿಮೀಗೆ ಸ೦ಕೋಚಿಸುವುದು ಸಪ್‌ ಆಗ ಆ 
'ಮೇಲ್ಮೈಯಿ೦ದ ಸ್ಪರ್ಶಕೀಯವಾಗಿ ಉತ್ಪರ್ಜಿತವಾಗುವ ಬೆಳಕು ಅಲ್ಲೇ ಸೂರ್ಯನ 
ಸುತ್ತ ಸುತ್ತುತ್ತಲೇ ಇರುವುದು. ಸೂರ್ಯನನ್ನು ಇನ್ನಷ್ಟು ಕುಗ್ಗಿಸಬಲ್ಲೆವಾದರೆ-- 
ಉದಾಹರಣೆಗೆ ೨.೫ ಕಿಮೀ ತ್ರಿಜ್ಯಕ್ಕೆ--ಆಗ ಅದರಿಂದ ಉತ್ಪರ್ಜಿತವಾಗುವ ಬೆಳಕು 
ಕಿಂಚಿತ್ತು ಕೂಡ ಹೊರಕ್ಕೆ ಒಸರದು. ಇನ್ನು ಕೃಷ್ಣವಿವರವಾಗಿ ಅದು ಅದರೊಳಕ್ಕೆ 
ಎಸೆದ ಪ್ರತಿಯೊ೦ದನ್ನೂ ಬಂಧಿಸಿಬಿಡುತ್ತದೆ ; ಅಲ್ಲದೇ ಏನನ್ನೂ ತಪ್ಪಿಸಿಕೊಳ್ಳಲು 
ಎಡೆಗೊಡದು ಕೂಡ. ಅ೦ದ ಮಾತ್ರಕ್ಕೆ ಕೃಷ್ಣವಿವರಕ್ಕೆ ಬಾಹ್ಯವಸ್ತುಗಳ ಮೇಲೆ 
ಪ್ರಭಾವವಿಲ್ಲವೆಂದು ಅರ್ಥವಲ್ಲ ; ಇತರ ಯಾವುದೇ ಭೂಮ ಕಾಯದಂತೆ ಇದು 
ಕೂಡ ಬಾಹ್ಯ ವಸ್ತುಗಳನ್ನು ತನ್ನತ್ತ ಗುರುತ್ಹಾಕರ್ಷಣೀಯವಾಗಿ ಸೆಳೆಯಬಲ್ಲದು. 

M ರಾಶಿಯ ತಾರೆ ಹೊರಗಿನವರಿಗೆ ಅಗೋಚರವಾಗಲು ತಳೆಯಲೇಬೇಕಾದ 
ತ್ರಿಜ್ಯಕ್ಕೆ ಆ ಕಾಯದ ಗುರುತ್ತಾಕರ್ಷಣೀಯ ಇಲ್ಲವೇ ಶ್ಚಾರ್ಟ್ಜ್‌ಚೈಲ್ಡ್‌ ತ್ರಿಜ್ಯವೆ೦ದು 
ಹೆಸರು. ಇದರ ಬೆಲೆ ೨6೫1೭". ಇಲ್ಲಿ 6 ಗುರುತ್ತಾಕರ್ಷಣನಿಯತಾಂಕ, € ಬೆಳಕಿನ 
ವೇಗ. ಸೌರರಾಶಿಯಷ್ಟು ರಾಶಿ ಇರುವ ನಕ್ಚತ್ರಕ್ಕೆ ಈ ತ್ರಿಜ್ಯ ೨.೫ ಕಿಮೀ. 

ಯಾವ ನಿರ್ಬಂಧಗಳು ಪೂರೈಕೆಗೊ೦ಡಾಗ ಕೃಷ್ಣವಿವರ ಮೈದಳೆಯಬಲ್ಲದು 
ಎ೦ಬುದರ ಬಗ್ಗೆ ನಾನು ಮಂಡಿಸಿರುವ ಈ ವಾದ ಯಾವ ಕಾರಣಕ್ಕೂ ವಿನೂತನ 
ವಾದುದಲ್ಲ. ೧೭೯೮ರಷ್ಟು ಹಿಂದೆಯೇ ಲಾಪ್ಲಾಸ್‌ ತದ್ವತ್ತಾಗಿ ಇದೇ ಧಾಟಿಯಲ್ಲಿ 
ತಮ್ಮ ವಾದ ಮಂಡಿಸಿದ್ದರು. ಬೆಳಕಿನ ವೇಗ ಗುರುತ್ಕದಿಂದ ಪ ಿಭಾವಿತವಾಗುವುದು 
--ಸದ್ಯ ವೀಕ್ಷಣೆಯಿ೦ದ ಇದನ್ನು ತಾಳೆ ಕಾಲಾ ಹಟ ಸಂಗತಿಯೊ೦ದನ್ನೇ 
ಕೃಷ್ಣವಿವರದ ಪರಿಕಲ್ಪನೆ ಅವಲಂಬಿಸಿದೆ. ಆದರೆ ಬೆಳಕು ಗುರುತ್ಚದಿ೦ದ ಪ್ರಭಾವಿಸ 

ಲ್ಪಟ್ಟೇತೆ೦ಬ ಭಾವನೆ ನ್ಯೂಟನ್‌-ಚಿ೦ತನೆಗಳಿಗೆ ಮೀರಿದುದು ಎ೦ಬುದನ್ನು ಇಲ್ಲಿ 


೧೭೬ ಸಪ್ತಸಾಗರದಾಚೆಯೆಲ್ಲೋ . . . 


ಹೇಳಬೇಕಾಗಿದೆ. ಬೆಳಕಿನ ವಿಚಲನ-ವಿದ ಮಾನಕ್ಕೆ ಸಾರ್ವತ್ರಿಕ ಸಾಪೇಕ್ಷ ಕ್ಸೆತಾಸಿದ್ಧಾ೦ತದ 
ಚೌಕಟ್ಟಿನೊಳಗೆ ಮಾತ್ರ ಸಹಜ ವಿವರಣೆ ಒದಗುತ್ತದೆ. ಎಂದೇ ಕೃಷ್ಣವಿವರಗಳ ಬಗ್ಗೆ 
ವೈಜ್ಞಾನಿಕವಾಗಿ ನಿಷ್ಕೃಷ್ಟ ವಿವರಣೆ ಪಡೆಯಲು ನಾವು ಸಾರ್ವತ್ರಿಕ ಸಾಪೇಕ್ಟತಾ 
ಸಿದ್ಧಾ೦ತಕ್ಕೇ ಶರಣು ಹೋಗಬೇಕು. ಈ ವಿಷಯವನ್ನು ತುಸು ಮುಂದೆ ಪ್ರಸ್ತಾವಿಸು 
ತ್ತೇನೆ ಸೂರ್ಯನಷ್ಟು ಭೂಮವಾಗಿರುವ ವಸ್ತುಗಳು ಎಂದಾದರೂ ಈ ಗಣಿತ- 
ನಿರ್ಧಾರಿತ ಗಾತ್ರಗಳಿಗೆ ಸಂಕೋಚನೆಗೊಳ್ಳುವುದು ಸಾಧ್ಯವಾದೀತೇ ಎಂಬ ಸಂಗತಿ 
ಯನ್ನು ಮೊದಲು ಪರಿಗಣಿಸಲು ಬಯಸುತ್ತೇನೆ. ಅವು ನಿಜಕ್ಕೂ ಅಷ್ಟೊಂದು ಕಿರಿದಾಗಿ 
ನಮ್ಮ ನೋಟದಿಂದ ಮರೆಯಾಗಿ ಬಾನಿನಲ್ಲಿ "ಕೃಷ್ಣ ವಿವರ'ಗಳಾಗಿ ಮೆ )ದೆಳೆಯುವುದು 
ಶಕ್ಕವೇ ? ನಾಕ್ಷತ್ರಿಕ ವಿಕಾಸ ಕುರಿತ ವರ್ತಮಾನ ಚಿಂತನೆಯ ಪ್ರಕಾರ ಉಭಯ 
ನಗ ಉತ್ತರ "ಹೌದು.' ಅಲ್ಲದೇ ಸಿದ್ದಾಂತ ಮುನ್ನುಡಿದಿರುವ ಬಗೆಯ 
ಕೃಷ್ಣವಿವರಗಳು ನಿಸರ್ಗದಲ್ಲಿ ಪ್ರಕಟವಾಗುವುದು ನಿಜವೆಂದು ತೋರುತ್ತದೆ. ಈ 
ನಿರೀಕ್ಷಣೆಗಳಿಗೆ ಅವಶ್ಯವಾಗುವ ಸೈದ್ಧಾಂತಿಕ ಹಾಗೂ ವೀಕ್ಷಣೀಯ ಭೂಮಿಕೆಗಳನ್ನು, 
ನಾಕ್ಷತ್ರಿಕ ವಿಕಾಸದ ಅಂತಿಮ ಘಟ್ಟಗಳಿಗೆ ಸ೦ಬ೦ಧಿಸಿದ ನಿರ್ಬಂಧಗಳನ್ನು ಪರಿಗಣಿಸಿ 
ನಿಗಮಿಸುತ್ತೇನೆ. 

ನಕ್ಸತ್ರಗರ್ಭದಲ್ಲಿ ಸಂಭವಿಸುವ ಬೈಜಿಕ ಪ್ರಕ್ರಿಯೆಗಳ ಕಾರಣವಾಗಿ ಅಲ್ಲಿಂದ 
ವಿಕಿರಣ ಪ್ರವಹಿಸುತ್ತದೆ. ಸೂರ್ಯನಲ್ಲಿ ಈ ಪ್ರಕಿ ಕ್ರಿಯೆಯ ಮೂಲಕ ಹೈಡ್ರೊಜನ್‌ 
ದಹಿಸಿ ಹೀಲಿಯಮ್‌ ಉತ್ಪಾದನೆಯಾಗುವುದು. ಅಲ್ಲಿಯ ವರ್ತಮಾನ ವಿಕಿರಣೋ- 
ತ್ಪಾದನದರದ ಪ್ರಕಾರ ಹೈಡ್ರೊಜನ್‌ ವಿನಿಯೋಗ ಅತ್ಯಲ್ಪ : ಸೂರ್ಯ ಈಗಿ 
ನಂತೆಯೇ ಇನ್ನೂ ೧೦%” ವರ್ಷ ಪರ್ಯಂತ ವಿಕಿರಣಪ್ರಸಾರ ಮಾಡುತ್ತಲೇ ಇರ 
ಬಹುದು. 

ಹೀಗಲ್ಲದೆ, ಸೂರ್ಯನಿಗಿಂತ ಹತ್ತುಮಡಿ ಭಾರತರವಾಗಿರುವ ಒಂದು ನಕ್ಸತ್ರ-- 
ಇಂಥ ನಕ್ಷತ್ರಗಳು ಸಾಕಷ್ಟು ಇವೆ-- ಶಕ್ತಿಯನ್ನು ಸುಮಾರು ೧೦,೦೦೦ ಮಡಿ ಅಧಿಕ 
ದರದಲ್ಲಿ ಪ್ರಸರಿಸುವುದೆಂದು ತಿಳಿದಿದೆ. ಫಲವಾಗಿ ಇದು ತನ್ನ ಆಂತರಿಕ ಶಕ್ತಿಮೂಲ 
ಗಳನ್ನು, ಬ ೧೦" ವರ್ಷಗಳ ಹ್ರಸ್ವಾವಧಿಯಲ್ಲಿ ಕಬಳಿಸಿಬಿಡುತ್ತದೆ. 

ನಮ್ಮ ಬ್ರಹ್ಮಾ೦ಡ ಸುಮಾರು ೨೦ ಬಿಲಿಯನ್‌ ವರ್ಷಗಳಿಂದ ಬಾಳಿ ಬೆಳಗಿದೆ 
ಎಂದು ಅಂದಾಜು. ಅ೦ದ ಮೇಲೆ ಈ ಬ್ರಹ್ಮಾ೦ಡದೊಳಗೆ ತನ್ನ ಶಕ್ತಿ ಉಗ್ರಾಣವನ್ನು 
೧೦ ಮಿಲಿಯನ್‌ ವರ್ಷಗಳಲ್ಲಿ ಬರಿದುಗೊಳಿಸುವ ತಾರೆಯ ಗತಿ ಏನು ಎನ್ನುವ ಪ್ರಶ್ನೆ 
ಮುಖ್ಯವೂ ಪ್ರಸ್ತುತವೂ ಆಗುತ್ತದೆ. 

ಶಕ್ತಿಯ ಮೂಲ ಬತ್ತಿದಂತೆ ನಕ್ಟತ್ರ ಸ೦ಕೋಚಿಸತೊಡಗುತ್ತದೆ. ಸಂಕೋಚನ 
ಕ್ರಿಯೆ ಮುಂದುವರಿದಂತೆ ಸಾಂದ್ರತೆ ವರ್ಧಿಸುತ್ತದೆ. ಸೌರರಾಶಿಯ ೧.೪ ಮಡಿಗಿ೦ತ 
ಕಡಿಮೆ ರಾಶಿ ಇರುವ ಒಂದು ನಕ್ಬತ್ರದ ಸಾಂದ್ರತೆ ಘನಸೆ೦ಟಿಮೀಟರಿಗೆ ಸುಮಾರು 
೧೦* ಗ್ರಾಮ್‌ಗಳಿಗೆ ಏರಿದಾಗ ಆ ನಕ್ಷತ್ರ ನೆಲೆಗೊಳ್ಳಬಲ್ಲ ಒಂದು ಸುವ್ಯಾಖ್ಯಿತ ಸ್ಥಿತಿ 


ಸೌಂದರ್ಯ ಎಂದರೇನು ? ೧೭೭ 


ಉಂಟು. ಶ್ವೇತಕುಬ್ಬಗಳೆ೦ಬ ಹೆಸರಿನ ಈ ತಾರೆಗಳಲ್ಲಿ--ಉದಾಹರಣೆಗೆ ಲುಬ್ಬಕದ 
ಸಂಗಾತಿ ನಕ್ಸತ್ರ--ನಾವು ಕಾಣುವ ಸ್ಥಿತಿ ಇದು. ಇವು ತೀರ ಮಸುಕು ನಕ್ಸತ್ರಗಳು, 
'ಅತಿ ಭೂಮವಾದವೇನೂ ಅಲ್ಲ. ಆದರೆ ಇವುಗಳ ಸಾ೦ದ್ರತೆಗಳು ಮಾತ್ರ ಘನ ಸೆಂಟಿ 
ಮೀಟರಿಗೆ ೧೦" ಗ್ರಾಮ್‌ಗಳ ದರ್ಜೆಯಲ್ಲಿರುವುವು. ಈ ಸ್ಥಿತಿಗೆ ಕೆಡೆಯಬಲ್ಲ ಸಾಧ್ಯತೆ 
ನಕ್ಟತ್ರದಲ್ಲಿ ನಿಹಿತವಾಗಿರಬೇಕಾದರೆ ಅದರ ರಾಶಿ, ಮೇಲೆ ಸೂಚಿಸಿದ ಪರಿಮಿತಿಗಿ೦ತ 
ಕಡಿಮೆ ಇರತಕ್ಕದ್ದೆ೦ಬುದು ಇಲ್ಲಿಯ ಮುಖ್ಯ ಕಟ್ಟುಪಾಡು. ತರುವಾಯದ ಅನೇಕ 
ಪರಿಗಣನೆಗಳಿಗೆ ಸಂಬಂಧಿಸಿದಂತೆ, ಇಂಥ ಒಂದು ಪರಿಮಿತಿ-ವಿಧಾಯಕ ರಾಶಿಯ 
ಅಸ್ತಿತ್ತ ಮಹತ್ತ್ವವಾದುದಾದ್ದರಿ೦ದ; ಇದರ ಉಗಮದ ಬಗ್ಗೆ ತುಸು ವಿವರಣೆ 


Bp ನನ್ನ ಅಪೇಕ್ಷೆ. 
ನಾಕ್ಷತ್ರಿಕ ಆಂತರ್ಯಗಳಲ್ಲಿಯ ಸಾಂದ್ರತೆ ಮತ್ತು ಉಷ್ಣತೆಗಳ೦ಥ ಭೌತ ಪರಿಸ್ಥಿತಿ 
ಗಳು ಸ೦ಮರ್ದ ? ಸಾಂದ್ರತೆ p ಮತ್ತು ಉಷ್ಣತೆ 7ಗಳನ್ನು ಒಳಗೊಂಡಿರುವ ಸತಿ 
ಸಮೀಕರಣವನ್ನು ಸನ್ನಿಕಟವಾಗಿ ಅವಲ೦ಜಿಸಿರಬೇಕಾದದ್ದು ಸಹಜ. ಸೂರ್ಯನಂಥ 
ಸಾಧಾರಣ ತಾರೆಗಳಲ್ಲಿ ಈ ಸಂಬಂಧ ಸುಪರಿಚಿತವಾಗಿದೆ : 
P= 007, ಇಲ್ಲಿ R= ಅನಿಲಸ್ಥಿರಾ೦ಕ 


Er ೧. ವಿವಿಧ ಪ್ರಾರಂಭಿಕ ಉಷ್ಣತೆಗಳು ನಿಗದಿಯಾದಾಗ ಸಾಂದ್ರತೆಯೊಂದಿಗೆ ಸಂಮರ್ದದ 
ವಿಚರಣೆ. 


೧೨ 


೧೭೮ ಸಪ್ತಸಾಗರದಾಚೆಯೆಲ್ಲೋ . 


ಠಿ 


ಅಂದರೆ, ಸಾಂದ್ರತೆಯ ಜೊತೆ ಸ೦ಮರ್ದವು ರೇಖೀಯವಾಗಿ ವರ್ಧಿಸುತ್ತದೆ. 
ಇಲ್ಲಿಯ ಔ-ಕಾರಕದೊಂದಿಗೆ ಉಷ್ಣತೆಯನ್ನು ಕೂಡ ಪರಿಗಣಿಸಿ ಅನುಪಾತಸ್ಥಿರಾಂಕ 
ವನ್ನು ನಿರ್ಧರಿಸಲಾಗುವುದು. ಈಗ, ಉಷ್ಣತೆ ಸ್ಥಿರವಾಗಿದ್ದು ಸಾಂದ್ರತೆ ಅನಿರ್ದಿಷ್ಟ 
ವಾಗಿ ವರ್ಧಿಸುವುದೆಂದು ಭಾವಿಸೋಣ. ಆರಂಭದಲ್ಲಿ ಅದು, ಈ ಮೇಲೆ ಬರೆದಿರುವ, 
ರೇಖೀಯ ಸಂಬಂಧವನ್ನು ಅನುಸರಿಸುತ್ತದೆ. ಆದರೆ ಕ್ರಮೇಣ ಒಂದು ಬೇರ್ಪಡಿಕೆ 
ಹಣುಕಿ, ಸಂಮರ್ದ ೧ ಸ೦ಬ೦ಧಾನುಸಾರ ಅಧಿಕ ತ್ವರೆಯಿಂದ ವರ್ಧಿಸತೊಡಗು 
ತ್ತದೆ. ಸಾಂದ್ರತೆ ಇನ್ನಷ್ಟು ವರ್ಧಿಸಿದ೦ತೆ, ವಿಶೇಷ RES ಪರಿಣಾಮಗಳು 
ಮಧ್ಯೆ ಪ್ರವೇಶಿಸಿ, ಈ ಸ೦ಬ೦ಧ p**-ಸಂಬಂಧದಲ್ಲಿ "ಸಪಾಟಾಗುತ್ತದೆ.'ಸ೦ಮರ್ದ " 
ಸಾಂದ್ರತೆ ಸಂಬಂಧದ ಈ ಉತ್ತರಾ೦ಶಗಳು ಉಷ್ಣತಾನಿರವಲ೦ಜಿಯಾಗಿವೆ 
ಎಂಬುದು ಗಮನಾರ್ಹ ಸಂಗತಿ. ಪ್ರಾರಂಭಿಕ ಉಷ್ಣತೆ ಯಾವುದೇ ಆಗಿದ್ದರೂ, ಈ 
ಸ೦ಬ೦ಧ ಮಾತ್ರ ಒ೦ದೇ ಆಗಿರುವುದು (ನೋಡಿ ಚಿತ್ರ ೧). ಸ್ಥಿತಿ. ಸಮೀಕರಣದ ಈ 
ಪರಿಮಿತೀಯ ರೂಪವನ್ನು ಪೂರ್ಣ ವಿಕೃತಸ್ಥಿತಿಯೆಂದು ವರ್ಣಿಸುತ್ತೇವೆ. ಈ ಸ್ಥಿತಿ 
ಯಲ್ಲಿ ಎಲೆಕ್ಟ್ರಾನುಗಳಿಗೆ ಲಭ್ಯವಿರುವ ಸಮಸ್ತ ಶಕ್ತಿ ಮಟ್ಟಗಳೂ ನಿರ್ದಿಷ್ಟ ದೇಹಲಿ 
ಯೊಂದರವರೆಗೆ* ಭರ್ತಿ ಆಗಿರುವುವು : ಈ ದೇಹಲಿಯಿ೦ದ ಮೇಲಿನವೆಲ್ಲವೂ ಖಾಲಿ 
ಆಗಿರುವುವು. 

ಅ೦ದ ಮೇಲೆ ಸ್ವಂತ ಗುರುತ್ವಾಕರ್ಷಣೆಯ ಪ್ರಭಾವದಲ್ಲಿ ಸಮತೋಲವೈದಿರುವ 
ಭೂಮಾಕೃತಿಯೊ೦ದರ ಸ್ಥಿತಿಸಮೀಕರಣ ಪೂರ್ತಿ ವಿಕೃತ ದ್ರವ್ಯದ್ದೇ ಆಗಿರುವಾಗ ಆ 
ಆಕೃತಿಯ ರಚನೆ ಹೇಗಿರುವುದೆ೦ಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಇಂಥ ಆಕೃತಿ 
ಗಳಲ್ಲಿ ರಾಶಿ ವರ್ಧಿಸಿದಂತೆ ತ್ರಿಜ್ಯ ಆರಂಭದಲ್ಲಿ ಇದರ ೧/೩-ಘಾತಕ್ಕೆ ಪ್ರತಿಲೋಮ 
ವಾಗಿ ಕ್ಷಯಿಸುತ್ತದೆ : 1! 0 ಇ ಆದರೆ ರಾಶಿಯ ವೃದ್ಧಿ ಮುಂದುವರಿದಂತೆ. 
ತರುವಾಯದ *-ವಿಚರಣೆಯ ಕಾರಣವಾಗಿ, ತ್ರಿಜ್ಯದ ಕ್ಷಯದರ ಅತಿ ಕ್ಷಿಪ್ರವಾಗು 
ತ್ತದೆ. ವಾಸ್ತವವಾಗಿ, ನಿರ್ದಿಷ್ಟ ಪರಿಮಿತೀಯ ರಾಶಿ ತಲಪುವಾಗ ತ್ರಿಜ್ಯ ಶೂನ್ಯಗಾಮಿ 
ಯಾಗಿರುವುದು (ನೋಡಿ ಚಿತ್ರ ೨). ಸೈದ್ಧಾಂತಿಕವಾಗಿ ರಚಿಸಲಾದ ಈ ಆಕೃತಿಗಳ 
ಸಾ೦ದ್ರತೆಗಳು ಘನಸೆ೦ಟಿಮೀಟರಿಗೆ ೧೦ "ದಿಂದ ೧೦" ಗ್ರಾಮ್‌ ವ್ಯಾಪ್ತಿಯಲ್ಲಿರುವು 
ವೆಂದು ತಿಳಿದಿದೆ. ಈ ಆಕೃತಿಗಳು ಶ್ವೇತಕುಬ್ಬ ಗಳನ್ನು ವ್ಯಾಖಾ ುನಿಸುವುವೆಂದು 
ಶೀರ್ಮಾನಿಸುತ್ತೇವೆ ; ಅಲ್ಲದೇ ನಕ್ಷತ್ರದ ರಾಶಿ ಸನಿಯಾಯಕಾಶಿಗಿ US 
೧.೪೨ಕ್ಕಿ೦ತ--ಅಧಿಕವಾದಾಗ ಇ೦ಥ ಸ್ಥಿತಿಗಳು ಸಾಧ್ಯ ವಾಗವೆ೦ದೂ ತಿಳಿಯುತ್ತೇವೆ. 
ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ ಪರಿಮಿತಿಗಿ೦ತ ಅಧಿಕ ರಾಶಿ ಇರುವ 
ನಕ್ಬತ್ರ, ಇದರ ಶಕ್ತಿಮೂಲ ಬತ್ತಿ ದಂತೆ, ಸ೦ಕೋಚಿಸುತ್ತಿರುವಾಗ ಈ ಸ೦ಕೋಚನ 
ವನ್ನು ಶ್ವೇತಕುಬ್ದ ಘಟ್ಟ ದಲ್ಲಿ ಅಂದರೆ ಇದರ ತ್ರಿಜ್ಯ ಕೆಲವು ಸಾವಿರ ಕಿಲೊಮೀಟರು 
ಗಳಾಗಿ ಸಾ೦ದ್ರತೆ ಘನಸೆಂಟಿಮೀಟರಿಗೆ ೧೦*ರಿಂದ ೧೦ ಗ್ರಾಮ್‌ ವ್ಯಾಪ್ತಿ ಯಲ್ಲಿರುವ 
ಸ್ಥಿತಿಯಲ್ಲಿ--ಸ್ಮಗಿತಗೊಳಿಸುವುದು ಸಾಧ್ಯವಾಗದು. ಎಂದೇ ಅಧಿಕ ಭೂಮ ನಕ್ಚತ್ರ 


ಸೌಂದರ್ಯ ಎಂದರೇನು ? ೧೭೯ 


ಗಳು ಇನ್ನಷ್ಟು ಸಂಕೋಚನಕ್ಕೆ ಈಡಾಗಲೇಬೇಕಾಗುವುದು. 


ಚಿತ್ರ ೨. ಅವಿಚ್ಛಿನ್ನವಕ್ರರೇಖೆಯು ಸ೦ಪೂರ್ಣ ವಿಕೃತಾಕೃತಿಗಳು ಕುರಿತಂತೆ ನಿಷ್ಠಷ್ಟ (ರಾಶಿ- 
ದ್ರವ್ಯ) ಸಂಬಂಧವನ್ನು ಪೃತಿನಿಧಿಸುತ್ತದೆ. ಪರಿಮಿತೀಯ ರಾಶಿಯ (M ಸೂಚಿಸುತ್ತದೆ) ಏಕಮಾನ 
ಗಳಲ್ಲಿ ರಾಶಿಯನ್ನು ಅಳೆದು ಭುಜದ (1-ಅಕ್ಷ) ನೇರವೂ 1 ಎ 7.72 ”' x 10 ಸೆಂಮೀ ಏಕ 
ಮಾನದಲ್ಲಿ ಶ್ರಿಜ್ಯವನ್ನು ಅಳೆದು ಕೋಟಿಯ (-ಅಕ್ಷ) ನಿನನ ಗುರುತಿಸಿದೆ. ಸ್ಥಿತಿಸಮೀಕರಣಗಳಿ೦ದ 
ಅನುಗತ ವಾಗುವ ಸಂಬಂಧವನ್ನು ವಿಚ್ಛಿನ್ನವಕ್ರರೇಖೆಯು ಸೂಚಿಸುತ್ತದೆ. ಈ ವಕ್ರರೇಖೆಯ ನೇರ, 
ಬಿಂದು ಗ ಯಲ್ಲಿ, ಆಕೃತಿಕೇ೦ದ್ರದಲ್ಲಿ ಯ ಎಲೆಕ್ಟ್ರಾನುಗಳ ದೇಹಲಿಸ೦ವೇಗ ಗ್ಯ ನಿಷ್ಟಷ್ಟವಾಗಿ mಂಗೆ 
ಸಮ. ಅವಿಚ್ಛಿನ್ನ ವಕ್ರರೇಖೆಯ ನೇರ (ನೆರಳು. ಮಾಡಿರದ) ಪೂರ್ಣವೃತ್ತವಿರುವೆಡೆ ಈ ವೃತ್ತದ 
ಕೇಂದ್ರದಲ್ಲಿ ಗ್ರಿಯು ಮತ್ತೆ ಗಂಗೆ ಸಮ. ಇತರ ವೃತ್ತಗಳಲ್ಲಿಯ ನೆರಳು ಮಾಡಿದ ಭಾಗಗಳು ಈ 


ಆಕೃತಿಗಳ ಒಳಗೆ ಎಲೆಕ್ಟ್ರಾನುಗಳು ಸಾಪೇಕ್ಸತಾತ್ಮಕವಾಗಿವೆ (ಗಿ 2೫110) ಎಂದು ಪರಿಗಣಿಸಬಹು 
ದಾದ ವಲಯಗಳನ್ನು ತೆ ವೆ. 


ಪರಮಾಣವಿಕ ಜೀಜಗಳು ಅತಿ ಸನ್ನಿಕಟವಾಗಿ ಗಿಡಿಯಲ್ಪಟ್ಟು ದ್ರ ವ್ಯದ ಸಾಂದ್ರತೆ, 
ಪರಮಾಣವಿಕ ಬೀಜದೊಳಗಿನ ಸಾಂದ ್ರತೆಯೊಂದಿಗೆ ಹೋಲಿಸಬಹುದಾದ ಸ್ಥಿ ತಿ ಐದಿ 
ದಾಗ, ಸ೦ಕೋಚನವನ್ನು ತಡೆಹಿಡಿಯಬಹುದಾದ ಮುಂದಿನ ಘಟ್ಟ ಸನ್ನಿ a 
ತ್ತದೆ. ಆ ಸಾಂದ್ರತೆ ಘನಸೆಂಟಿಮೀಟರಿಗೆ ೧೦೯ ಗ್ರಾಮ್‌ ಅಲ್ಲ, ಬದಲು ಮಿಲಿಯನ್‌ 
ಮಿಲಿಯನ್‌ ಗ್ರಾಮ್‌ಗಳು. ಈಗ ಉದ್ಭವಿಸುವ ಪ್ರಶ್ನೆ : ಬೈಜಿಕ ಸಾಂದ್ರತೆ ಘನಸೆಂಟಿ 
ಮೀಟರಿಗೆ ೧೦೫0ದ ೧೦ ಗ್ರಾಮ್‌ ಹದಿ ನ್ಯೂಟ್ರಾನ್‌ ತಾರೆಗಳೆಂಬ 


೧೮೦ ಸಪ್ತಸಾಗರದಾಚೆಯೆಲ್ಲೋ . . . 


ಹೆಸರಿರುವ ನಕ್ಬ್ಪತ್ರಗಳಲ್ಲಿಯ ಸಾ೦ದ್ರತಾವ್ಯಾಖ್ತ--ಆ ನಕ್ಟತ್ರ ಅಲ್ಲೇ ನೆಲೆಗೊಳ್ಳು 
ವುದು ಸಾಧ್ಯವೇ ? ಇದು ನಕ್ಸತ್ರದ ರಾಶಿಯನ್ನು ಅವಲಂಬಿಸಿದೆ ; ರಾಶಿಗಳ ಸೀಮಿತ 
ವ್ಯಾಪ್ತಿಯಲ್ಲಿ ಮಾತ್ರ ಸ್ಥಿರ ನ್ಯೂಟ್ರಾನ್‌ ತಾರೆಗಳು ಅಸ್ತಿತ್ವದಲ್ಲಿರುವುವು. 

ಆದರೆ ನ್ಯೂಟ್ರಾನ್‌ ತಾರೆಗಳೇಕೆ ? ಇವುಗಳ ರಾಶಿಗಳು ಸೀಮಿತ ವ್ಯಾಪ್ತಿಗೆ ಬ೦ಧಿತ 
ವಾಗಿರಬೇಕೇಕೆ ? ಈಗ ಈ ಪ್ರಶ್ನೆಗಳಿಗೆ ಉತ್ತರವೀಯುತ್ತೇನೆ. 

ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ನ್ಯೂಟ್ರಾನ್‌ ಕಣ ಕ-ಪಟು ಮತ್ತು ಅಸ್ಥಿರ ; ಪ್ರೋಟಾನ್‌ 
ಕಣವಾದರೋ ಒಂದು ಸ್ಥಿರ ನ್ಯೂಕ್ಲಿಯಾನ್‌* ಆದರೆ ನ್ಯೂಟ್ರಾನ್‌ ಈಗ ಕೆಡೆಯ 
ಲ್ಪಟ್ಟಿರುವ ಪರಿಸರದಲ್ಲಿ (ಪರಿಮಿತೀಯರಾಶಿಯ ಸನಿಹದಲ್ಲಿರುವ ವಿಕೃತ ಆಕೃತಿಗಳ 
ಕೇ೦ದ್ರದಲ್ಲಿಯಂತೆ), ನ್ಯೂಟ್ರಾನಿನ 1-ಕಿರಣ ರೋಹಿತದ ಗರಿಷ್ಠ ಶಕ್ತಿಗಿಂತ ಕಡಿಮೆ 
ಅಥವಾ ಅದಕ್ಕೆ ಸಮವಾದ ಶಕ್ತಿಗಳಿರುವ ಸಮಸ್ತ ಎಲೆಕ್ಟ್ರಾನ್‌ ಸ್ಥಿತಿಗಳೂ ಭರ್ತಿ 
ಆಗಿದ್ದರೆ, ಆಗ ಪೌಲಿತತ್ವ್ವ"” ನ್ಯೂಟ್ರಾನ್‌ಕ್ಸಯವನ್ನು ಪ್ರತಿಬಂಧಿಸುತ್ತದೆ. ಈ 
ಸಂದರ್ಭಗಳಲ್ಲಿ ಪ್ರೋಟಾನ್‌ ಅಸ್ಥಿರವಾಗಿರುತ್ತದೆ, ನ್ಯೂಟ್ರಾನ್‌ ಸ್ಥಿರವಾಗಿರುತ್ತದೆ. 
ಈ ಉಚ್ಚ ಸಾಂದ್ರತೆಗಳಲ್ಲಿ ಲಭಿಸುವ ಸಮತೋಲ ಹೇಗಿರುವುದು ಗೊತ್ತೇ ? 
ಅದರಲ್ಲಿಯ ಆವೇಶತಾಟಸ್ಥ್ಯಕ್ಕೆ ಹೊಂದುವಂತೆ ಮತ್ತು ಅಲ್ಲಿರುವ ಪ್ರೋಟಾನುಗಳು 
ಅಥವಾ ನ್ಯೂಟ್ಪಾನುಗಳು ಯಾವುವೂ ಕ್ಸಯಿಸದಂತೆ, ನಿಷ್ಟಷ್ಟವಾಗಿ ಎಷ್ಟು 
ಅಗತ್ಯವೋ ಅಷ್ಟೇ ಸಂಖ್ಯೆಯ ಎಲೆಕ್ಟ್ರಾನುಗಳೂ ಪ್ರೋಟಾನುಗಳೂ ಸಮುಚಿತ 
ದೇಹಲೀಶಕ್ತಿಭರಿತವಾಗಿರುತ್ತವೆ. ಈ ಸಾಂದ್ರತೆಗಳಲ್ಲಿ ನ್ಯೂಟ್ರಾನುಗಳ ಸಂಖ್ಯೆ 
ಪ್ರೋಟಾನುಗಳ ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ಅತಿಶಯ ಪ್ರಮಾಣಗಳಲ್ಲಿ 
ಮೀರತೊಡಗುತ್ತದೆ. ಯಾವುದೇ ಸ೦ದರ್ಭದಲ್ಲಿ ಒಮ್ಮೆ ನ್ಯೂಟ್ರಾನುಗಳು ಮೈದಳೆ 
ಯಲು ಆರಂಭಿಸಿದುವೋ ಆಗ ಆ ಆಕೃತಿ ಸಾರಭೂತವಾಗಿ ಅತ್ಯಲ್ಪ ಆಯಾಮಗಳಿಗೆ 
ಕುಸಿದು ಅದರ ಸರಾಸರಿ ಸಾ೦ದ್ರತೆ ಬೈಜಿಕ ದ್ರವ್ಯದ ಸಾ೦ದ್ರತೆಯನ್ನು ಸಮೀಪಿಸಿ 
ಘನಸೆಂಟಿಮೀಟರಿಗೆ ೧೦ರಿಂದ ೧೦” ಗ್ರಾಮ್‌ ವ್ಯಾಪ್ತಿಗೆ ಏರುವುದೆ೦ಬುದು 
ಸ್ಪಷ್ಟ. ಇವು ನ್ಯೂಟ್ರಾನ್‌ತಾರೆಗಳು. ಇವನ್ನು ಮೊದಲು ಓಪ್ಪನ್‌ಹೀಮರ್‌ ಮತ್ತು 
ವೋಲ್ಕಾಫ್‌ ೧೯೩೯ರಲ್ಲಿ ಅಭ್ಯಸಿಸಿದರು. ಕೆಲವು ಐದು ವರ್ಷಗಳ ಮೊದಲು ಮ್ಯಿಕ್ಕೀ 
ಮತ್ತು ಇತರರು ಇಂಥ ತಾರೆಗಳ ಸಾಧ್ಯ ಅಸ್ತಿತ್ವವನ್ನು ಸೂಚಿಸಿದ್ದರೆಂಬುದು 
ಗಮನಾರ್ಹ. 

ಎರಡನೆಯ ಪ್ರಶ್ನೆ ರಾಶಿಗಳ ಸೀಮಿತ ವ್ಯಾಪ್ತಿಗಳಲ್ಲಿ ಮಾತ್ರ ಸ್ಥಿರ ನ್ಯೂಟ್ರಾನ್‌ 
ತಾರೆಗಳು ಅಸ್ತಿತ್ವದಲ್ಲಿರಬಲ್ಲವೆ೦ದು ನಾನು ಮಂಡಿಸಿರುವ ಹೇಳಿಕೆಗೆ ಸಂಬಂಧಿಸಿದೆ. 
ಸಾರ್ವತ್ರಿಕಸಾಪೇಕ್ಟತಾಸಿದ್ಧಾ೦ತದ ಕೆಲವು ಮೂಲಭೂತ ಅಗತ್ಯಗಳಲ್ಲಿ ಇದರ 
ಕಾರಣವನ್ನು ಕಾಣುತ್ತೇವೆ. ತ್ರಿಜ್ಯಗಳು ಕೆಲವೇ ಕಿಲೊಮೀಟರ್‌ ದರ್ಜೆಯಲ್ಲಿರುವ 
ನಕ್ಟತ್ರಗಳ ರಚನೆ ನಿರ್ಧರಿಸಲು ಈ ಸಿದ್ದಾಂತ ಅವಶ್ಯ. ಕಾರ್ಲ್‌ ಶ್ವಾರ್ಟ್ಸ್ಸ್‌ಚೈಲ್ಡ್‌ 
ಪ್ರತಿಪಾದಿಸಿರುವ ಇನ್ನೊ೦ದು ಮೂಲಭೂತ ಪ್ರಮೇಯವೂ ಇದೆ. ಇದನ್ನು ಇವರು 


ಸೌಂದರ್ಯ ಎಂದರೇನು ? ೧೮೧ 


೧೯೧೭ರಲ್ಲಿ ಪ್ರಕಟಿಸಿದರು : ಸಾರ್ವತ್ರಿಕ ಸಾಪೇಕ್ಷತೆಯಲ್ಲಿ ಸ್ಥಿರ ದ್ರವಸ್ಥಿತೀಯ 
ಸಮತೋಲದಲ್ಲಿರುವ ಆಕೃತಿಗಳ ತ್ರಿಜ್ಯಗಳು ಶ್ಚಾರ್ಟ್ಸ್ಸ್‌ಚೈಲ್ಡ್‌ತ್ಪಿಜ್ಯ-- 
ಸ್ಮ ಎ ೨೦11/10 

—ಇದಕ್ಕಿಂತ ಅಧಿಕವಾಗಿರಬೇಕೆ೦ದು ಅವರು ಸಾಧಿಸಿದರು. ಯಾವುದೇ ರಾಶಿ ಕೃಷ್ಣ 
ವಿವರವಾಗಬೇಕಾದರೆ, ನಾನು ಈಗಾಗಲೇ ಹೇಳಿರುವಂತೆ, ಅದರ ಗರಿಷ್ಠ ತ್ರಿಜ್ಯವನ್ನು 
ಈ ಗಿ ನಿರ್ಧರಿಸುತ್ತದೆ. ಈ ವಾದವನ್ನು ಹೀಗೆ ನಿರೂಪಿಸಬಹುದು : 

ನ್ಯೂಟೋನಿಯನ್‌ ಸಿದ್ದಾಂತದ ಚೌಕಟ್ಟಿನಲ್ಲಿ, ಅರೀಯ ಕ್ರೋಭೆಗಳಿ೦ದ ನಿಗಮಿ 
ಸಿದ ಪ್ರಕಾರ, ನಕ್ಷತ್ರದ ಗತ್ಯಾತ್ಮ ಕ ಅಸ್ಥಿರತೆಗೆ ನಿರ್ಬಂಧವಿದು : ವಿಶಿಷ್ಟೋಷ್ಣಗಳ 
ಪರಿಣಾಮಕಾರೀ ನಿಷ್ಟತ್ತಿ ೪ ಅಥವಾ ಇನ್ನೂ ನಿಖರವಾಗಿ ಇದರ ಯಾವುದೇ ಸರಾಸರಿ, 
೪/೩ಕ್ಕಿ೦ತ ಕಡಿಮೆ ಆಗಿರಬೇಕು ; ಇನ್ನು ೪ ಅಥವಾ ಇದರ ಯಾವುದೇ ಸರಾಸರಿ 
೪/೩ಕ್ಕಿ೦ತ ಅಧಿಕವಾದಾಗ ಗತ್ಯಾತ್ಮಕ ಸ್ಥಿ ರತೆ ಒದಗುವುದು ಖಾತ್ರಿ. ಆದರೆ, ಸಾರ್ವತ್ರಿಕ 
ಸಾಪೇಕ್ಟತೆಯ ಚೌಕಟ್ಟಿನಲ್ಲಿ ಈ ಫಲಿತಾಂಶ ವ್ಯತ್ಯಸ್ತವಾಗುತ್ತದೆ. ವಿಶಿಷೆ ಸ್ವೀಷ್ಟಗಳ 
ನಿಷ್ಪತ್ತಿ ೪ ಇರುವ ಒಂದು ನಕ್ಬತ್ರ ಈ ೪ ಎಷ್ಟೇ ಉಚ ಕೈವಾಗಿದ್ದರೂ--ಅದರ ತ್ರಿಜ 
ಶ್ಚಾರ್ಟ್ಸ್ಸ್‌ಚೈಲ್ಡ್‌ ತ್ರಿಜ್ಯದ ಯಾವುದೋ ನಿರ್ಧರಣೇಯ ಗುಣಿತಕ್ಕಿ೦ತ ಕಡಿಮೆ ಆದಾಗ, 
ಅಸ್ಥಿ ರವಾಗುವುದು. ಈ ಸಂಗತಿಯೇ, ನಾನು ಈ ಮೊದಲು ಉಲ್ಲೇಖಿಸಿದಂತೆ, 
ನ್ಯೂಟ್ರಾನ್‌ತಾರೆಗೆ ಗರಿಷ್ಠ ರಾಶಿಯೊಂದಿರುವುದಕ್ಕೆ ಕಾರಣ ; ಮತ್ತು ನಿಜಕ್ಕೂ ಸಮಸ್ತ 
ಸಮತೋಲಾಕೃತಿಗಳೂ ಶ್ವಾರ್ಟ್ಸ್‌ಚೈಲ್ಲ್‌ ತ್ರಿಜ್ಯದ ೯/೮ ಬೆಲೆ ಸಮೀಪಿಸಿದಂತೆ 
ಅಸ್ಥಿರವಾಗುವುದಕ್ಕೆ ಕೂಡ" ಕಾರಣ. 

ರಾಶಿಗಳ ಯಾವ ಅಂಗೀಕಾರಾರ್ಹವ್ಯಾಪ್ತಿಯಲ್ಲಿ ಸ್ಥಿರ ನ್ಯೂಟ್ರಾನ್‌ತಾರೆಗಳು 
ಉದ್ಭವಿಸಬಹುದು ಎಂಬುದನ್ನು ಕುರಿತ ಗಣನೆಗಳು ಸಾಕಷ್ಟು ಅನಿಶ್ಚಿತತೆಗಳಿ೦ದ 
ಕೂಡಿದ್ದರೂ ಈ ವ್ಯಾಪ್ತಿ ಮಾತ್ರ ತೀರ ಇಕ್ಕಟ್ಟು ; ಸದ್ಯದ ಅ೦ದಾಜು ಸೌರರಾಶಿಯ 
೦.೩ರಿ೦ದ ೧.೫ ಮಡಿ. 

ಇಲ್ಲಿಯವರೆಗಿನ ಪರಿಗಣನೆಗಳಿ೦ದ ಒದಗುವ ಮುಖ್ಯ ತೀರ್ಮಾನಗಳನ್ನು ಈ 
ಮುಂದಿನಂತೆ ಸಂಗ್ರಹಿಸಿ ಹೇಳಬಹುದು. ಭೂಮ ನಕ್ಷತ್ರಗಳು ತಮ್ಮ ವಿಕಾಸ 
ಪಥದಲ್ಲಿ ಒಮ್ಮೆ ಶಕ್ತಿಯ ಬೈಜಿಕ ಮೂಲವನ್ನು ಬರಿದು ಮಾಡಿದುವೋ ಮತ್ತೆ 
೧೦ರಿ೦ದ ೨೦ ಕಿಮೀ ದರ್ಜೆಯ ಆಯಾಮಗಳಿಗೆ ಕುಸಿಯುವುದೊ೦ದೇ ಅವುಗಳಿಗೆ 
ತೆರೆದಿರುವ ಹಾದಿ. ಕುಸಿತದ ಈ ಪ್ರಕ್ರಿಯೆಯಲ್ಲಿ ನಕ್ಬತ್ರ ತನ್ನ ರಾಶಿಯ ಗಣನೀ 
ಯಾಂಶವನ್ನು ಉತ್ಪಾಟಿಸಬಹುದು. ಉತ್ಪಾ ಿಟಿನಾನ೦ತರ ಶೇಷರಾಶಿ"; ಸ್ಥಿರ ನ್ಯೂಟ್ರಾನ್‌ 
ತಾರೆಗಳ ಅಸ್ತಿತ್ವ ವನ್ನು ಸಾಧ್ಯವಾಗಿಸಬಲ್ಲ ಅ೦ಗೀಕಾರಾರ್ಹ ರಾಶಿವ್ಯಾಃ ಪ್ತಿಯಲ್ಲಿದ್ದು 
ದಾದರೆ ಆಗ ನ್ಯೂಟ್ರಾನ್‌ತಾರೆಯೊಂದು ಮೆ )ದಳಯುವುದು ಖಾತ್ರಿ. ಕೆಲವು ಸನ್ನಿವೇಶ 
ಗಳಲ್ಲಿ ಸ್ಥಿರ ನ್ಯೂಟ್ರಾನ್‌ ತಾರೆಯೊ೦ದರ ರೂಪಣೆಯನ್ನು ನಿರೀ ಕ್ಷಿಸಬಹುದು, ನಿ 
ಆದರೆ ಈ ರೂಪ ಣೆ ನೇರವಲ್ಲ, ವ್ಯತ್ಯಯಬಾಧಿತ ಎಂಬುದು ಸ ಸ್ಪಷ್ಟ. ಜ್‌ 


ಬ) 


೧೮೨ ಸಪ್ತಸಾಗರದಾಚೆಯೆಲ್ಲೋ . , . 


ಆರ೦ಭ ರಾಶಿ ಸೌರರಾಶಿಯ ಹತ್ತುಮಡಿ ಇರುವ ಒಂದು ನಕ್ಸತ್ರ, ಪ್ರಚಂಡ 
ಕ್ಷೋಭೆಗಳ ಕಾರಣವಾಗಿ ಘಟಿಸುವ ಆಸ್ಪೋಟನೆಯಲ್ಲಿ, ಶೇಷರಾಶಿ, ರಾಶಿಗಳ 
ನಿರ್ದಿಷ್ಟ ಕಿಷ್ಕಿ೦ಧ ವ್ಯಾಪ್ತಿಯೊಳಗೆ ಉಳಿದಿರಲು ಸಾಕಾಗುವಷ್ಟು ಮೊತ್ತದ ರಾಶಿಯನ್ನು 
ಮಾತ್ರ ಉತ್ಪಾಟಿಸುವುದೊ೦ದು ಸ೦ಭವನೀಯ ಘಟನೆ ಎಂದೇನೂ ಪೂರ್ವಭಾವಿ 
ಯಾಗಿ ಹೇಳಲುಬಾರದು. ಬದಲು, ಒ೦ದೋ ಬಲು ಹೆಚ್ಚು ಇಲ್ಲವೇ ತೀರ ಕಡಿಮೆ 
ಮೊತ್ತದ ರಾಶಿಯನ್ನು ನಕ್ಸತ್ರ ಉತ್ಪಾಟಿಸುವುದೇ ಅಧಿಕ ಸ೦ಭವನೀಯ. ಇಂಥ 
ಸನ್ನಿವೇಶಗಳಲ್ಲಿ ಶೇಷರಾಶಿ ಸಾ೦ತಸ್ಥಿತಿಗಳಲ್ಲಿ ನೆಲಸುವುದು ಸಾಧ್ಯವಾಗದು. ಅ೦ದ 
ಮೇಲೆ ಕುಸಿತದ ಪ್ರಕ್ರಿಯೆ, ಗುರುತ್ಪಾಕರ್ಷಣಬಲವು ವಿಕಿರಣವನ್ನು ತಹಬಂದಿಯಲ್ಲಿ 
ಇಡಬಲ್ಲಷ್ಟು ಪ್ರಬಲವಾಗುವವರೆಗೂ, ಅನಿರ್ದಿಷ್ಟವಾಗಿ ಮು೦ದುವರಿಯಲೇಬೇಕು. 
ಅರ್ಥಾತ್‌ ಕೃಷ್ಣವಿವರ ಮೈದಳೆಯಲೇಬೇಕು. 

ಗುರುತ್ಪಾಕರ್ಷಣೀಯ ನಿಪತನದ ಕಾರಣವಾಗಿ, ಕಾಯದ ಸುತ್ತ ಬಂಧಿತತಲ 
ವೊ೦ದು ಮೈದಳೆಯುವವರೆಗೂ, ಅದರ ಗಾತ್ರ ಅತಿ ಸ೦ಕೋಚಿಸುವ ಸಮಸ್ಯೆಯನ್ನು 
ಈಗ ಪರಿಶೀಲಿಸೋಣ. ಹಿಂದೆ ಹೇಳಿದಂತೆ ಇದರ ತಲದಿ೦ದ ಇನಿತೂ ಬೆಳಕು ಹೊರ 
ಜಿನುಗದು. 

ಆಂತರಿಕ ಸ೦ಮರ್ದವಿಲ್ಲದ ಮತ್ತು ಕೇಂದ್ರದ ಸುತ್ತ ನಿಷ್ಠಷ್ಟ ಗೋಳೀಯ 
ಸಮ್ಮಿತಿಯಲ್ಲಿ ವಿತರಣೆಗೊ೦ಡ ಅಸ೦ಸಕ್ತ ರಾಶಿಯೊಂದಕ್ಕೆ ನ್ಯೂಟೋನಿಯನ್‌ 
ಸಿದ್ಧಾ೦ತದ ಚೌಕಟ್ಟಿನಲ್ಲಿ ಏನಾಗುವುದೆ೦ಬುದನ್ನು ಮೊದಲು ಪರಿಶೀಲಿಸೋಣ. 
ಕೇಂದ್ರದಲ್ಲಿ ಸಂಮರ್ದವಿಲ್ಲದ ಕಾರಣ ಗುರುತ್ವಕ್ರಿಯೆಗೆ ಪ್ರತಿರೋಧವೇ ಇಲ್ಲವಾಗಿ 
ರಾಶಿಯು ಸಾ೦ತ ವೇಳೆಯಲ್ಲಿ ಕೇ೦ದ್ರಕ್ಕೆ ಕುಸಿಯುತ್ತದೆ. ದ್ರವ್ಯ ಅನ೦ತಸಾ೦ದ್ರತೆಗೆ 
ಸ೦ಕೋಚಿಸುವ ಈ ಫಲಿತಾಂಶ ನ್ಯೂಟೋನಿಯನ್‌ ಸಿದ್ದಾಂತದಲ್ಲಿ ಪ್ರಾರಂಭಿಕ 
ಆಧಾರ ಭಾವನೆಗಳ ವಾದಾತಿವ್ಯಾಪ್ತಿ ಎಂದು ಭಾವಿಸಬಹುದು ; ನಿಷ್ಕೃಷ್ಟ ಗೋಳೀಯ 
ಸಮ್ಮಿತಿಯಲ್ಲಿರುವ ದ್ರವ್ಯವಿತರಣೆ ಮತ್ತು ಇದನ್ನು ಧರಿಸುವ ಯಾವುದೇ 
ಸ೦ಮರ್ದದ ಗೈರುಹಾಜರಿ ಎರಡೂ ವಾಸ್ತವ ಪರಿಸ್ಥಿತಿಯಲ್ಲಿ ಅಸಾಧು. ಉಭಯ 
ಆಧಾರಭಾವನೆಗಳೂ ನಿಷ್ಕೃಷ್ಟವಾಗಿ ಈಡೇರದಿದ್ದರೆ ಅನಂತ ಸಾಂದ್ರತೆಯೆಡೆಗಿನ 
ನಿಪತನ (ಕುಸಿತ) ಸ೦ಭವಿಸದು. 

ಈಗ, ಸ೦ಮರ್ದಮುಕ್ತ ಕುಸಿತದ ಇದೇ ಸಮಸ್ಯೆಯನ್ನು, ಈ ಮೊದಲು ಓಪ್ಪನ್‌ 
ಹೀಮರ್‌ ಮತ್ತು ಸ್ಪೈಡರ್‌ ಪರಿಶೀಲಿಸಿದಂತೆ, ಸಾರ್ವತ್ರಿಕ ಸಾಪೇಕ್ಸತೆಯ ಚೌಕಟ್ಟಿ 
ನೊಳಗೆ ಪರಿಶೀಲಿಸಿದ್ದಾದರೆ, (ಸಹಚರಿ ಗಡಿಯಾರವೊ೦ದರಿ೦ದ ಅಳೆದಂತೆ) ಸಾಂತ 
ವೇಳೆಯಲ್ಲಿ ದ್ರವ್ಯವು ನ್ಯೂಟೋನಿಯನ್‌ ಸಿದ್ದಾಂತದಲ್ಲಿಯಂತೆ ಕೇಂದ್ರಕ್ಕೆ ಕುಸಿಯು 
ವುದನ್ನು ಕಾಣುತ್ತೇವೆ. ಆದರೆ ನ್ಯೂಟೋನಿಯನ್‌ ಸಿದ್ದಾಂತಕ್ಕೆ ವೈದೃಶ್ಯವಾಗಿ 
ಸಂಮರ್ದದ ಒಳಪಡಿಕೆಯಾಗಲೀ ನಿಷ್ಕೃಷ್ಟ ಗೋಳೀಯ ಸಮ್ಮಿತಿಯಿಂ೦ದಾದ ವಿಚಲನೆ 
ಗಳಿಗೆ ಮಾಡಿದ ತಿದ್ದುಪಡಿಯಾಗಲೀ ಅ೦ತಿಮ ಫಲಿತಾ೦ಶದ ಮೇಲೆ ಯಾವ ವ್ಯತ್ಯಯ 


ಸೌಂದರ್ಯ ಎಂದರೇನು ? ೧೮೩ 


ವನ್ನೂ ಉ೦ಟುಮಾಡುವಂತೆ ತೋರುವುದಿಲ್ಲ. ಇದರ ಕಾರಣಗಳು ಮುಂದಿನವು: 
ಸಾರ್ವತ್ರಿಕ ಸಾಪೇಕ್ಟತೆಯಲ್ಲಿ ಜಡರಾಶಿಗೆ ಸಂಮರ್ದದ ಕೊಡುಗೆ ಉಂಟು ; ಅಲ್ಲದೇ 
ವಸ್ತುವಿನ ತ್ರಿಜ್ಯ ಶ್ವಾರ್ಟ್ಸ್‌ಚೈಲ್ಡ್‌ ಪರಿಮಿತಿಯನ್ನು ಸಮೀಪಿಸುವಾಗ ಈ ಕೊಡುಗೆ, 
ರಾಶಿ-ಸಾ೦ದ್ರತೆಯ ಕೊಡುಗೆಯೊಂದಿಗೆ ತುಲನೀಯವಾಗುವುದು. ಎಂದೇ ಒಂದು 
ಘಟ್ಟದ ಬಳಿಕ ಸಂಮರ್ದದ ಸಲುವಾಗಿ ಮಾಡಿದ ತಿದ್ದುಪಡಿ, ಕುಸಿತವನ್ನು ಪ್ರತಿ 
ರೋಧಿಸುವುದರ ಬದಲು, ನಿಜಕ್ಕೂ ಸುಗಮವಾಗಿಸುತ್ತದೆ. ಅಲ್ಲದೇ ಗೋಳೀಯ 
ಸಮ್ಮಿತಿಯಿ೦ದ ಸಣ್ಣಪುಟ್ಟ ವಿಚಲನೆಗಳಾದರೆ ಇವು ಅಗಣನೀಯವೆಂಬುದು ಸ್ಪಷ್ಟ. 
ಏಕೆಂದರೆ, ನ್ಯೂಟೋನಿಯನ್‌ ಸಿದ್ಧಾ೦ತದಲ್ಲಿಯಂ೦ತಲ್ಲದೇ ಕೇ೦ದ್ರಾಭಿಮುಖ ಲಕ್ಷ್ಯ 
ಪರಿಪೂರ್ಣವಾಗಿರಬೇಕೆ೦ದೇನೂ ಇಲ್ಲ ; ಲಕ್ಷ್ಯವನ್ನು ಶ್ವಾರ್ಟ್ಸ್‌ಚೈಲ್ಡ್‌ ತ್ರಿಜ್ಯದ 
ಒಳಗಡೆಗೆ ಹರಿಸಿದರೆ ಸಾಕು. ಇನ್ನೂ ಸಾರ್ವತ್ರಿಕವಾಗಿ ಹೇಳುವುದಾದರೆ : ಪನ್ರೋಸ್‌ 
ಮತ್ತು ಹಾಕಿಂಗ್‌ ಪ್ರಮೇಯಗಳ ಪ್ರಕಾರ, ಸಾರ್ವತ್ರಿಕ ಸಾಪೇಕ್ಷತೆಯ ಚೌಕಟ್ಟಿನಲ್ಲಿ, 
ಸಂಮರ್ದದಿಂದ ಮತ್ತು ಗೋಳೀಯ ಹಾಗೂ ಇತರ ಬಗೆಯ ಸಮ್ಮಿತಿಯ ಗೈರು 
ಹಾಜರಿಯಿ೦ದ ಉದ್ಭವಿಸುವ ಕಾರಕಗಳಿಗಾಗಿ ನೀಡುವ ತಿದ್ದುಪಡಿ, ಆಕಾಶ-ಕಾಲದಲ್ಲಿ 
ದ್ರವ್ಯವು ಯಾವುದೋ ಸುವ್ಕಾಖ್ಕಿತ ಅವಿಪರ್ಯಯ ಬಿ೦ಂದುವನ್ನು--ಘಟನಾಕ್ಷಿತಿಜ 
ವನ್ನು--ಉತ್ತರಿಸಿದಾಗ, ಒಂದು ವೈಚಿತ್ರ್ಯಕ್ಕೆ ಕುಸಿಯುವುದನ್ನು ತಡೆಯುವುದಿಲ್ಲ. 

ಅಂದಮೇಲೆ ಭೂಮನಕ್ಟತ್ರವೊಂ೦ದರ ಗುರುತ್ಕಾಕರ್ಷಣೀಯ ನಿಪತನವನ್ನು ಪರಿ 
ಗಣಿಸುವೆವಾದರೆ, ಮತ್ತು ಸಂಮರ್ದದಿಂದ' ಉದ್ಭವಿಸುವ ಎಲ್ಲ ಕಾರಕಗಳಿಗೆ ತಿದ್ದು 
ಪಡಿ ಹಾಕಿಯೂ ಗೋಳೀಯ ಸಮ್ಮಿತಿಯಿಂದ ಅಲ್ಪ ವಿಚಲನೆಗಳನ್ನು ಮಾತ್ರ 
ಅಂಗೀಕರಿಸುವೆವಾದರೆ, ಅಂತಿಮ ಫಲಿತಾಂಶ, ನಿಖರ ಗೋಳೀಯ-ಸಮ್ಮಿತೀಯ- 
ಸ೦ಮರ್ದಮುಕ್ತ ಕುಸಿತದಲ್ಲಿಯಂತೆಯೇ ಇರುವುದು. ಒಮ್ಮೆ ಅವಿಪರ್ಯಯ 
ಬಿಂದುವನ್ನು ತಲಪಿದ್ದಾಯಿತೋ ಮುಂದೆ ವೈಚಿತ್ರ್ಯವೊ೦ದರಲ್ಲಿ ಅನಂತ ಸಾಂದ್ರತೆಗೆ 
ಕುಸಿಯುತ್ತಿರುವ ದ್ರವ್ಯಕ್ಕೆ ಬೇರೆ ಯಾವ ಪರ್ಯಾಯವೂ ಇಲ್ಲ. ಏಕೆಂದರೆ ಒಮ್ಮೆ 
ಘಟನಾಕ್ಸಿತಿಜವನ್ನು ದಾಟಿದ ಬಳಿಕ ಸಮಸ್ತ ಕಾಲಸದ್ಯಶ ಪ್ರಕ್ಷೇಪಪಥಗಳೂ ವೈಚಿತ್ರ ಲ 
ದತ್ತ ಸರಿಯಲೇಬೇಕು: “ಚಕ್ರವರ್ತಿಯ ಅಶ್ಚಾರೋಹಿಗಳಿ೦ದಲೂ ಸೇನಾಪಡೆಗಳಿಂ 
ದಲೂ' ಇದನ್ನು ತಪ್ಪಿಸುವುದು ಸಾಧ್ಯವಾಗದು. ಗೋಳೀಯ-ಸಮ್ಮಿತಿ ವಿಚಲನೆಗಳ 
ಜೊತೆ ಹೊಂದಿಸಿದ ಶಕ್ತಿ, ಬಾಹ್ಯ ವೀಕ್ಷಕನನ್ನು ಕುರಿತಂತೆ ಗುರುತ್ಹಾಕರ್ಷಣೀಯ 
ತರ೦ಗಗಳಾಗಿ ಹೊರಕ್ಕೆ ಪ್ರಸರಿಸಲ್ಪಡುತ್ತದೆ ; ಮತ್ತು ಘಟನಾಕ್ಸಿತಿಜ ಅಂತಿಮವಾಗಿ 
ಕೃಷ್ಣವಿವರದ ರಾಶಿ 1/ಗೆ ಅನುಗುಣವಾದ ಬಾಹ್ಯ ಶ್ಚಾರ್ಟ್ಸ್‌ಚೈಲ್ಡ್‌ ಮೆಟ್ರಿಕ್‌ ಇರುವ 
ನಯಗೋಳೀಯ ತಳವೊಂದರಲ್ಲಿ ನೆಲೆಗೊಳ್ಳು ತ್ತದೆ. 

ಕುಸಿಯುತ್ತಿರುವ ತಾರೆಯ ತಲದೊಂದಿಗೆ ಚಲಿಸುತ್ತಿರುವ ಒಬ್ಬ ವೀಕ್ಷಕ, 
ಅಂತೆಯೇ; ಅನಂತದಲ್ಲಿ ನೆಲೆಗೊಳಿಸಲ ಟಿ, ರುವ ಇನ್ನೊಬ್ಬ ವೀಕ್ಟಕ, ಗೋಳೀಯ 


ಬ್‌ 
ಕುಸಿತ ವಿದ್ಯಮಾನವನ್ನು ವಿಭಿನ್ನವಾಗಿ ವರ್ಣಿಸುವರೆಂಬುದನ್ನು ಮನಗಾಣುವುದು 


೧೮೪ ಸಪ್ತಸಾಗರದಾಚೆಯೆಲ್ಲೋ . . , 


ಮುಖ್ಯ. ಈ ವಿಭಿನ್ನತೆಯನ್ನು ಚಿತ್ರ ೩ರಲ್ಲಿ ಕಾಣಿಸಿದೆ. 

ಕುಸಿಯುತ್ತಿರುವ ನಕ್ಸತ್ರದಲ್ಲಿಯ ಒಬ್ಬ ವೀಕ್ಷಕ ತನ ಗಡಿಯಾರದ ಪ್ರಕಾರ ಕಾಲ 
ಸಂಜ್ಞೆಗಳನ್ನು ಸಮ ಅವಧಿಗಳಲ್ಲಿ ತನ್ನ ಶಿಷ್ಟಮಾನಕದ ಪ್ರಕಾರ ಪೂರ್ವನಿರ್ಧರಿತ 
ಅಲೆಯುದ್ದದಲ್ಲಿ ಪ್ರೇಷಿಸುವನೆ೦ದು ಭಾವಿಸೋಣ. ಕುಸಿಯುತ್ತಿರುವ ನಕ್ಷತ್ರ ತಲದ 
ತ್ರಿಜ್ಯವು ಶ್ಚಾರ್ಟ್ಜ್ಸ್‌ಚೈಲ್ಡ್‌ತ್ರಿಜ್ಯಕ್ಕೆ ಹೋಲಿಸಿದಾಗ, ಹಿರಿದಾಗಿರುವವರೆಗೆ ದೂರವೀಕ್ಬಕ 
ಈ ಸಂಜ್ಞೆಗಳನ್ನು ಪರ್ಯಾಯವಾಗಿ ಪರಿಗ್ರಹಿಸುತ್ತಿರುವನು, ಮತ್ತು ಇವು ಹೆಚ್ಚು 
ಕಡಿಮೆ ಸಮ ಅಂತರಗಳಲ್ಲಿವೆಯೆಂದು ನಿರ್ಣಯಿಸುವನು. ಆದರೆ ಕುಸಿತ ಮುಂದು 
ವರಿದ೦ತೆ ದೂರವೀಕ್ಬಕ ತಾನು ಪರಿಗ್ರಹಿಸುವ ಅಲೆಯುದ್ದ ಅನುಸರಿಸಿ ಸಂಜ್ಞೆಗಳು 
ಕ್ರಮೇಣ ದೀರ್ಥವಾಗುತ್ತಿರುವ ಅ೦ತರಗಳಲ್ಲಿ ಬರುತ್ತಿವೆಯೆ೦ದು ತೀರ್ಮಾನಿಸು 
ತ್ತಾನೆ. 

ನಾಕ್ಷತ್ರಿಕ ತಲ ಶ್ಚಾರ್ಟ್ಸ್‌ಚೈಲ್ಡ್‌ ಪರಿಮಿತಿಯನ್ನು ಸಮೀಪಿಸಿದಂತೆ ಅಂತರಗಳ 
ದೀರ್ಫೀಕರಣವೂ ವೀಕ್ಷಕ ಪರಿಗ್ರಹಿಸುವ ಅಲೆಯುದ್ದದ ದೀರ್ಫೀಕರಣವೂ ಈತನ 
ಕಾಲದ ಪ್ರಕಾರ ಘಾತೀಯವಾಗುತ್ತವೆ. ಕುಸಿಯುತ್ತಿರುವ ತಲ ಶ್ಚಾರ್ಟ್ಸ್‌ಚೈಲ್ಡ್‌ ತಲ 
ವನ್ನು ಉತ್ತರಿಸಿದ ತರುವಾಯ ದೂರವೀಕ್ಸಕ ಯಾವ ಸಂಜ್ಞೆಯನ್ನೂ ಪಡೆಯಲಾರ; 
ಎಂದೇ ಕುಸಿಯುತ್ತಿರುವ ನಕ್ಷತ್ರಕ್ಕೆ ಅದು ಶ್ಚಾರ್ಟ್ಸ್‌ಚೈಲ್ಡ್‌ತಲದೊಳಕ್ಕೆ ನುಸುಳಿದ 
ಬಳಿಕ ಏನಾಗುವುದೆ೦ಬುದನ್ನು ತಿಳಿಯಲು ಆತನಿಗೆ ಯಾವ ಹಾದಿಯೂ ಇಲ್ಲ. 

ದೂರ ವೀಕ್ಷಕನಿಗೆ, ಈ ಅ೦ತಿಮಹ೦ತದಲ್ಲಿ ಸಂಪರ್ಕ ಕಡಿದುಹೋಗುವುದು 
ಕೇವಲ ಮಿಲಿಸೆಕೆಂಡುಗಳ ದರ್ಜೆಯಲ್ಲಾದರೂ ಶ್ವಾರ್ಟ್ಸ್‌ಚೈಲ್ಡ್‌ತ್ರಿಜ್ಯಕ್ಕೆ ಕುಸಿತ 
ಮಾತ್ರ, ಆತನ ಗಡಿಯಾರದ ಪ್ರಕಾರ ನಿಖರವಾಗಿ, ಅನ೦ತಕಾಲದಲ್ಲಿ ಸ೦ಭವಿಸು 
ತ್ತದೆ. 

ಕುಸಿಯುತ್ತಿರುವ ತಾರೆಯ ತಲದಲ್ಲಿಯ ವೀಕ್ಷಕನ ಅನುಭವವೇ ಬೇರೆ. ಆತ 
ಶ್ಚಾರ್ಟ್ಸ್‌ಚೈಲ್ಡ್‌ ತಲವನ್ನು ಉತ್ತರಿಸುತ್ತಿರುವಾಗ ಆತನಿಗೆ ಅಸಾಧಾರಣವಾದದ್ದೇನೂ 
ಸಂಭವಿಸುವುದಿಲ್ಲ. ಅದನ್ನು ಆತ ನಯವಾಗಿ ಅಡ್ಡಹಾಯುತ್ತಾನೆ-ಸ್ವಂತ ಗಡಿ 
ಯಾರದ ಪ್ರಕಾರ ಸಾಂತಕಾಲದಲ್ಲಿ. ಆದರೆ ಒಮ್ಮೆ ಆತ ಶ್ವಾರ್ಟ್ಸ್‌ಚೈಲ್ಡ್‌ ತಲದ 
ಒಳಹೊಕ್ಕನೋ ನಿಷ್ಠುರವಾಗಿ ವೈಚಿತ್ಛ್ಯದೆಡೆಗೆ ನೂಕಲ್ಪಡುತ್ತಾನೆ. ಮತ್ತೆ ಹಿನ್ನಡೆಗೆ 
ಅವಕಾಶ ಇಲ್ಲವೇ ಇಲ್ಲ. 

ಎಕ್ಸ್‌ಕಿರಣ ನಕ್ಷತ್ರ (€y2X-೧) ಒಂದು ಯಮಳ ತಾರಾವ್ಯವಸ್ಥೆ. ಇದರ ಘಟಕ 
ಗಳ ಪೈಕಿ ಒಂದು (ಎಕ್ಸ್‌ಕಿರಣ ಘಟಕ) ಕೃಷ್ಣವಿವರ ಎಂಬುದು ಇಂದಿನ ನಂಬಿಕೆ. 
ಇದಕ್ಕೆ ಕಾರಣ ಈ ಮುಂದಿನ ಎರಡು ಸನ್ನಿವೇಶಗಳು. ಮೊದಲನೆಯದು, ಈ ನಕ್ಟತ್ರ 
೫೦ ಅಥವಾ ಕಡಿಮೆ ಮಿಲಿಸೆಕೆಂಡುಗಳ ಕಾಲಮಾನದಲ್ಲಿ ಕ್ಷಿಪ್ರಗತಿಯ ವ್ಯತ್ಯಯಶೀಲ 
ತೀವ್ರತೆಯನ್ನು ಪ್ರದರ್ಶಿಸುತ್ತದೆ. ಈ ವಸ್ತುಸ್ಥಿತಿಯ ಕಾರಣವಾಗಿ ಎಕ್ಸ್‌ಕಿರಣೋ 
ತ್ರರ್ಜಕ ವಲಯಗಳು, ರೇಖೀಯ ಆಯಾಮ ೧೦ ಕಿಮೀಗಿಂತ ಕಡಿಮೆ ಇರುವಂತೆ, 


೧೮೫ 


ಸೌಂದರ್ಯ ಎಂದರೇನು ? 


oblong page with diagram to come here 


8 “೮೧ Reococ eer Sor ec" ere Bro) =A ಆೀಣ೨ಉೀಣ6€ಎ poe 
ಉ"ದಡಟರಿಣ roe £300 En cuore posEMon *ಐರೀ೧ಂಂ open ೫೬/2 =A ಇಐಎ ಲೌ) Gu 
aoc Lear Ue 8೦ 9% Cobre Urodkor ego ೧೮೮೧೧ 260 Lee ce ಇಸ "ರಟ 
v4 Re ಭಾ Rene Uge 2% (ಓಣ eRe Brohe ಉಂ೨೮%೧ಣ ಉ೦ಇ ೧ಂ%ಐಂಉಐ ೪೧ ೧೦೮೧೦೫ 
ನಾಸಾ ೯ ೧೮೮೧ 9 (ಓಣ ಉಣ 2B CORPO CRROTGS UAT ೧.1೦೩ ಇ LUNN 
ಇರೋಂ ‘ova ಔಿಿ/9೦೩94%ಐ ಐ ಊಲು ಐಂ Se LECoR 6೦೮೧೪1 “rece ಯಾಜ ಚ್‌ 

“eon gu ಐ ಜಣ = 41000700 
= 16000 ‘23S DE = 01702801 ‘Cee ಎ ೦011) eH ಎ 1211001 ere ಎ 11110[೧3019 “ಇ ೯) 


೪.10) J0 110751 ೦೮೧% 


~ 
4 + 
ಕೆ 1 
ಕಿ 0 
ತ 
ಕ 


ನ್‌ 
ನ್‌ 
ತ್‌ 
ಮ್‌ 
pa 


೧೮೬ ಸಪ್ತಸಾಗರದಾಚೆಯೆಲ್ಲೋ.. . . 


'ಅಡಕ'ವಾಗಿರಬೇಕೆಂದು ತೀರ್ಮಾನಿಸುತ್ತೇವೆ. ಎರಡನೆಯದು, ವ್ಯವಸ್ಥೆಯ ಯಮಳ 
ಸ್ವಭಾವ ಕುರಿತ ವೀಕ್ಷಣೆಗಳಿಂದ, ಅಡಕತಾರೆಯ ಕನಿಷ್ಠ ರಾಶಿ ಆರು ಸೌರರಾಶಿ 
ಗಳೆಂದು ನಿಗಮಿಸಲಾಗಿದೆ. ಶ್ವೇತಕುಬ್ಬಗಳಾಗಲು ಅವಶ್ಯವಾದ ಪರಿಮಿತೀಯರಾಶಿ 
ಮತ್ತು ಸ್ಥಿರ ನ್ಯೂಟ್ರಾನ್‌ತಾರೆಗಳಾಗಲು ಅವಶ್ಯವಾದ ಉಚ್ಚ ಪರಿಮಿತಿ ಕುರಿತ ಎಲ್ಲ 
ಅ೦ದಾಜುಗಳಿಗಿ೦ತ ಈ ಆರು ಸೌರರಾಶಿಗಳ ಕನಿಷ್ಠ ಪರಿಮಿತಿ ಗಮನಾರ್ಹವಾಗಿ 
ಅಧಿಕವಾಗಿರುವುದರಿ೦ದ ಇಲ್ಲಿ ನಾವೊಂದು ಕೃಷ್ಣವಿವರದ ಜೊತೆ ವ್ಯವಹರಿಸುತ್ತಿರುವೆ 
ವೆ೦ಬ ತೀರ್ಮಾನ ಅನಿವಾರ್ಯ. 

ವೇಗದ ಈ ಸಾರ್ವತ್ರಿಕ ಸಿದ್ಧಾ೦ತವು ಕೃಷ್ಣವಿವರಗಳಿಗೆ ಒದಗಿಸುವ ಪರಿಹಾರಗಳತ್ತ 
ಈಗ ದೃಷ್ಟಿ ಹಾಯಿಸುತ್ತೇನೆ. 

ಸ್ತಬ್ದ ಕೃಷ್ಣವಿವರವನ್ನು ವಿವರಿಸುವ ಪರಿಹಾರದಲ್ಲಿ ಈ ಮುಂದಿನ ಗುಣಗಳಿರ 
ಬೇಕು. ಇದು ಆಕಾಶವನ್ನು ಎರಡು ವಲಯಗಳಾಗಿ ವಿಭಾಗೀಕರಿಸಬೇಕು. ಶೂನ್ಯ 
ಜಿಯೊಡೆಸಿಕುಗಳ"” ಪರಿವೇಷ್ಟನವಾದ ಒಂದು ನಯತಲ ಸೀಮೆಯಾಗಿರುವ ಒಳ 
ವಲಯ ; ಅನ೦ತಸ್ಪರ್ಶಕೀಯವಾಗಿ ಚಪ್ಪಟೆಯಾಗಿರುವ ಹೊರವಲಯ. ಅಂದರೆ, 
ಇದು ವಿಶೇಷಸಾಪೇಕ್ಷತಾಸಿದ್ದಾ೦ತದ ಸುಪರಿಚಿತ ಆಕಾಶಕಾಲವಾಗುತ್ತದೆ. ಈ ಎರಡು 
ವಲಯಗಳನ್ನು ಪ್ರತ್ಯೇಕಿಸುವ ಸೀಮಾತಲವು ಕೃಷ್ಣವಿವರದ ಕ್ಷಿತಿಜವನ್ನು ವ್ಯಾಖ್ಕಿ 
ಸುತ್ತದೆ; ಅಲ್ಲದೇ, ಕ್ಷಿತಿಜದ ಒಳಗಿರುವ ಆಕಾಶ ಹೊರಗಿರುವ ಆಕಾಶದೊಂದಿಗೆ 
ಅಸ೦ಪರ್ಕ ಶೀಲವಾಗಿರುವುದು ಈ ವ್ಯಾಖ್ಯೆಯ ಒಂದು ಅವಶ್ಯ ಪರಿಣಾಮ. 

ಕೃಷ್ಣವಿವರವನ್ನು ವಿವರಿಸಲು ಪಡೆಯುವ ಪರಿಹಾರದ ಮೇಲಿನ ಈ ಸರಳ ಹಾಗೂ 
ಅಗತ್ಯ ನಿರ್ಬಂಧಗಳ ನೆಲೆಯಲ್ಲಿ ಸಾರ್ವತ್ರಿಕಸಾಪೇಕ್ಟತಾಸಿದ್ದಾ೦ತವು ಪರಿಹಾರಗಳ 
ಒಂಟಿ ಏಕೈಕ ದ್ವಿಪ್ರಾಚಲ ಕುಟುಂಬಕ್ಕೆ ಮಾತ್ರ ಎಡೆಮಾಡಿಕೊಡುತ್ತದೆ ಎಂಬು 
ದೊಂದು ಚಕಿತಗೊಳಿಸುವ ಸಂಗತಿ. ಇದು ಪರಿಹಾರಗಳ ಕರ್‌-ಕುಟು೦ಬ. 'ಕೃಷ್ಣ 
ವಿವರದ ರಾಶಿ ಮತ್ತು ಕೋನೀಯ ಸಂವೇಗ ಇದರಲ್ಲಿಯ ಎರಡು ಪ್ರಾಚಲಗಳು. 
ಶೂನ್ಯಕೋನೀಯ ಸಂವೇಗಕ್ಕೆ ಯುಕ್ತ ಪರಿಮಿತೀಯ ಸ೦ದರ್ಭವಾಗಿ ಇದು ಶಾರ್ಟ್ಸ್‌ 
ಚೈಲ್ಲರ ಪರಿಹಾರವನ್ನೂ ಒಳಗೊಂಡಿದೆ. 

ಐನ್‌ಸ್ಟೈನ್‌ ತಮ್ಮ ಸಿದ್ದಾಂತದ ರೂಪುರೇಷೆಗಳನ್ನು ನಾಲ್ಕು ಹೃಸ್ವ ಪ್ರಬಂಧಗಳ 
ಶ್ರೇಣಿಯಲ್ಲಿ ಪ್ರಕಟಿಸಿದ ಅದೇ ಒಂದು ತಿಂಗಳ ಒಳಗೆ, ಡಿಸೆಂಬರ್‌ ೧೯೧೫ರಲ್ಲಿ, 
ಕಾರ್ಲ್‌ ಶ್ಚಾರ್ಟ್ಸ್‌ಚೈಲ್ಡ್‌ ತಮ್ಮ ಪರಿಹಾರವನ್ನು ನಿಗಮಿಸಿದರು. ಬರ್ಲಿನ್‌ 
ಅಕಾಡೆಮಿಗೆ ಒಪ್ಪಿಸುವ ಸಲುವಾಗಿ ಅವರು ತಮ್ಮ ಪ್ರಬಂಧವನ್ನು ಐನ್‌ಸ್ಟೈನರಿಗೆ 
ಕಳಿಸಿದರು. ಹಸ್ತಪ್ರತಿ ತಲಪಿದ್ದಕ್ಕೆ ಉತ್ತರವೀಯುತ್ತ ಐನ್‌ಸ್ಟೈನ್‌ ಬರೆದರು : “ಈ 
ಸಮಸ್ಯೆಗೆ ನಿಖರ ಪರಿಹಾರ ರೂಪಣೆಯ ಸಾಧ್ಯತೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ. 
ನೀವು ಸಮಸ್ಯೆಯನ್ನು ವಿಶ್ಲೇಷಣಾತ್ಮಕವಾಗಿ ಪರಿಶೀಲಿಸಿರುವ ಪರಿ ಉತ್ಕಷ್ಟವಾಗಿದೆ 
ಯೆಂದು ನನಗೆ ಅನ್ನಿಸುತ್ತದೆ.” 


ಸೌಂದರ್ಯ ಎಂದರೇನು ? ೧೮೭ 


ರಾಯ್‌ ಕರ್‌ ತಮ್ಮ ಪರಿಹಾರವನ್ನು ೧೯೬೩ರಲ್ಲಿ ನಿಗಮಿಸಿದರು. ಕರ್‌ಅವರ ಈ 
ಆವಿಷ್ಕಾರ ನಮ್ಮ ಕಾಲದ ಅತ್ಯಮೂಲ್ಯ ಖಗೋಳವೈಜ್ಞಾನಿಕ ಆವಿಷ್ಕಾರಗಳ ಸಾಲಿಗೆ 
ಸೇರಿದೆ ಎಂಬುದು ನನ್ನ ಅಭಿಮತ. ನನ್ನ ಪರಿಗಣನೆ ಪ್ರಕಾರ ಭೌತವಿಜ್ಞಾನದಲ್ಲಿ 
ಪ್ರಾಥಮಿಕ ಕಣದ ಆವಿಷ್ಕಾರಕ್ಕೆ” ಸದೃಶವಾದ ಏಕೈಕ ಖಗೋಳವೈಜ್ಞಾನಿಕಾವಿಷ್ಕಾರ 
ವಿದು. 

ಕೃಷ್ಣವಿವರಗಳನ್ನು ಪರಿವೇಷ್ಟಿಸಿರುವ ಆಕಾಶಕಾಲಗಳ ಸ್ವಭಾವ ಕುರಿತು ಶ್ವಾರ್ಟ್ಸ್‌ 
ಚೈಲ್ಡ್‌- ಮತ್ತು ಕರ್‌-ಪರಿಹಾರಗಳು ನೀಡಿರುವ ವಿವರಣೆಯನ್ನು ಈಗ ಸ೦ಕ್ಷೇಪವಾಗಿ 
ಪರಿಶೀಲಿಸುತ್ತೇನೆ. ಇವುಗಳ ದೃಕ್ಟಿತ್ರವನ್ನು ಕಲ್ಪಿಸಿಕೊಳ್ಳಬಲ್ಲ ಉತ್ಕೃಷ್ಟವಿಧಾನವೆ೦ದರೆ 
"ದ್ಯುತಿ-ಶ೦ಕು ಸ೦ರಚನೆ'ಯ ಪ್ರದರ್ಶನ--ರೋಜರ್‌ ಪೆನ್ರೋಸ್‌ ಪ್ರದರ್ಶಿಸಿರುವ 
ರೀತಿಯಲ್ಲಿ. 

ಆಕಾಶದ ಯಾವುದೊ ಬಿಂದುವಿನಲ್ಲಿ ಬೆಳಕಿನ ಒಂದು ಮಿಂಚು ಉತ್ಪರ್ಜಿತ 
ವಾಯಿತೆಂದು ಭಾವಿಸೋಣ. ನಿರ್ದಿಷ್ಟ ಹ್ರಸ್ವ ಕಾಲಾವಧಿಯ ತರುವಾಯ ಈ 
ಉತ್ಪರ್ಜಿತ ಮಿಂಚಿನ ತರಂಗಮುಖವನ್ನು ಪರಿಶೀಲಿಸೋಣ. ಕ್ಷೇತ್ರಮುಕ್ತ ಆಕಾಶ 
ದಲ್ಲಿ ಈ ತರಂಗಮುಖವು, ಉತ್ಸರ್ಜನಜಿ೦ದುವಿನ ಸುತ್ತ, ಒಂದು ಗೋಳವಾಗು 
ತ್ತದೆ. ಆದರೆ ಪ್ರಬಲ ಗುರುತ್ಪಾಕರ್ಷಣ ಕ್ಷೇತ್ರದಲ್ಲಿ ಹೀಗಾಗದು. ಆಕಾಶಕಾಲದ 


ಚಿತ್ರ ೪. absolute event horizon = ನಿರಪೇಕ್ಷ ಘಟನಾಕ್ಟಿತಿಜ. rapped surface = 
ಬಂಧಿತ ತಲ. singularity = ವೈಚಿತ್ರ್ಯ. 
ಶ್ಚಾರ್ಟ್ಸ್‌ಚೈಲ್ಡ್‌ (ಅನಾವರ್ತಕ) ಕೃಷ್ಣವಿವರದ ಸನಿಹದಲ್ಲಿರುವ ಬಿಂದುಗಳಿಂದ ಆಗುವ ಬೆಳಕಿನ 
ಸಂಚರಣೆ ಮೇಲೆ ಆಕಾಶಕಾಲದ ವಕ್ರತೆಯ ಪರಿಣಾಮ. 


೧೮೮ ಸಪ್ತಸಾಗರದಾಚೆಯೆಲ್ಲೋ . . 


ವಕ್ರತೆಯು ಗೋಳವನ್ನು ಉತ್ಪರ್ಜನಬಿಂದುವಿನ ಸುತ್ತ ವಿರೂಪಣೆಗೊಳಿಸುವುದು. 

ಶ್ರಾರ್ಟ್ಟ್‌ಚೈಲ್ಡ್‌-ಕೃಷ್ಣವಿವರದ ಸಮ್ಮಿತಿಕೇ೦ದ್ರದಿ೦ದ ವಿವಿಧ ದೂರಗಳಲ್ಲಿ ಈ 
ತರ೦ಗಮುಖಗಳನ್ನು ಚಿತ್ರ ೪ರಲ್ಲಿ ಕಾಣಿಸಿದೆ. ಸಮ್ಮಿತಿಕೇ೦ದ್ರದ ಮೂಲಕ ಸಾಗುವ 
ಸಮತಲದಿ೦ದ ಈ ತರ೦ಗಮುಖಗಳ ಛೇದಗಳು ಕೇಂದ್ರದಿಂದ" ದೂರದೂರವಿರುವ 
ವೃತ್ತಗಳೆ೦ಬುದನ್ನು ಗಮನಿಸುತ್ತೇವೆ ; ಆದರೆ ನಾವು ಕೇ೦ದ್ರವನ್ನು ಸಮೀಪಿಸುತ್ತಿ 
ದ್ದ೦ತೆ ಅವು ಉತ್ತರೋತ್ತರವಾಗಿ, ಅಸಮ್ಮಿತೀಯವಾಗಿ ಮತ್ತು ಒಳಮೊಗವಾಗಿ 
ವಿಸ್ಥಾಪಿಸಲ್ಪಡುವುದನ್ನು ಕಾಣುತ್ತೇವೆ. ಇನ್ನು ಕ್ಷಿತಿಜದ ಮೇಲೆ ತರ೦ಗಮುಖ ಪೂರ್ತಿ 
ಒಳಮೊಗವಾಗಿ ಕೇಂದ್ರದತ್ತ, ಉತ್ಸರ್ಜನಜಿ೦ದು ತರಂಗಮುಖದ ಮೇಲಿರುವಂತೆ, 
ನಿರ್ದೇಶಿಸಲ್ಪಡುತ್ತದೆ--ತರ೦ಗಮುಖವೀಗ ಕ್ಲ್ಷಿತಿಜಕ್ಕೆ ಸ್ಪರ್ಶಕೀಯವಾಗಿರುವುದು. 
ಕೃಷ್ಣವಿವರದ ಕ್ಸಿತಿಜದಿ೦ದ ಉತ್ಸರ್ಜಿತವಾದ ಬೆಳಕು ಏಕೆ ಅನ೦ತಕ್ಕೆ ವಿಮೋಚನೆ 
ಗೊಳ್ಳುವುದಿಲ್ಲ ಎನ್ನುವುದಕ್ಕೆ ಇದೇ ನಿಜವಾದ ಕಾರಣ. ಕ್ಷಿತಿಜದ ಆ೦ತರ್ಯದಲ್ಲಿಯ 
ಪರಿಸ್ಥಿತಿ ಇನ್ನೂ ಅಧಿಕ ಗಮನಾರ್ಹವಾಗಿದೆ. ತರಂಗಮುಖವು ಉತ್ಪರ್ಜನಬಿಂದು 
ವನ್ನು ಒಳಗೊಂಡಿರುವುದಿಲ್ಲ : ತರ೦ಗಮುಖ ತನ್ನನ್ನು ಬೇರ್ಪಡಿಸಿಕೊಂಡಿರುವುದು. 
ಈಗ, ಬೆಳಕಿನ ವೇಗವನ್ನು ಮೀರುವ ವೇಗದಿ೦ದ ಯಾವ ವೀಕ್ಸಕನೂ ಪಯಣಿಸಲಾರ 
ವಾದ್ದರಿಂದ, ಕ್ಲಿತಿಜದ ಒಳಗಡೆ ಸ್ತಬ್ದ ವೀಕ್ಷಕರು ಯಾರೂ ಇರಲಾರರೆಂಬುದು 
ಅನುಗತವಾಗುತ್ತದೆ ದ್ರವ್ಯದ ಪ್ರತಿಯೊಂದು ಕಣವೂ ಕೇಂದ್ರದಲ್ಲಿರುವ ವೈಚಿತ್ರ್ಯ 
ದತ್ತ, ನಿಷ್ಠುರವಾಗಿ ನೂಕಲ್ಪಡುವುದನ್ನು ನಿವಾರಿಸುವುದು ಅಸಾಧ್ಯ. 

ಈಗ, ಕರ್‌-ಜ್ಯಾಮಿತಿಯಲ್ಲಿ ಆಕಾಶಕಾಲದ ಜ್ಯಾಮಿತಿಯತ್ತ ದೃಷ್ಟಿ ಹರಿಸೋಣ. 
ಕರ್‌-ಕೃಷ್ಣವಿವರದ ಸಮಭಾಜಕೀಯ ತಲದ ವಿವಿಧ ಬಿಂದುಗಳಲ್ಲಿ ಉತ್ಸರ್ಜನೆ 
ಗೊಂಡ ಬೆಳಕಿನ ತರಂಗಮುಖಗಳ ಛೇದಗಳನ್ನು ಚಿತ್ರ ೫ರಲ್ಲಿ ಕಾಣಿಸಿದೆ. ಸಮ 
ಭಾಜಕೀಯ ತಲದಲ್ಲಿಯ ಕೇಂದ್ರದ ಸುತ್ತಲಿನ ಒಂದು ವರ್ತುಳವೇ ಈ ಸಂದರ್ಭ 
ದಲ್ಲಿಯ ವೈಚಿತ್ರ್ಯ. ಶ್ಚಾರ್ಟ್ಜ್ಸ್‌ಚೈಲ್ಡ್‌-ಜ್ಯಾಮಿತಿಗೆ ವೈದ್ಯಶ್ಯವಾಗಿ ನಾವಿಲ್ಲಿ ಕ್ಲಿತಿಜ 
ವಲ್ಲದೇ--ಇಲ್ಲಿ ತರಂಗಮುಖ ಪೂರ್ತಿಯಾಗಿ ಕ್ಸಿತಿಜದ ಒಳಗಿರುವುದು--ಎರಡ 
ನೆಯ ಒಂದು ತಲವನ್ನು ಪ್ರತ್ಯೇಕವಾಗಿ ಗುರುತಿಸಬೇಕು. ಇದರಲ್ಲಿ ತರಂಗಮುಖವು 
ಉತ್ಪರ್ಜನಾಕರಕ್ಕೆ ಲಗತ್ತುಗೊ೦ಡಿರುವುದನ್ನು ಮಾತ್ರ ಸಾಧಿಸಿರುತ್ತದೆ. ಎರಡನೆಯ 
ತಲವು ರೂಪಿಸುವುದನ್ನು ಶಕ್ತಿಗೋಳವೆ೦ದು ಕರೆಯುತ್ತೇವೆ. ಶಕ್ತಿ ಗೋಳಕ್ಕೂ 
ಕ್ಟಿತಿಜಕ್ಕೂ ನಡುವಿನ ವಲಯದಲ್ಲಿ, ತರ೦ಗಮುಖವು ಉತ್ಸರ್ಜನಜಿ೦ದುವಿನಿ೦ದ 
ಬೇರ್ಪಟ್ಟಿದ್ದರೂ, ತಕ್ಕಷ್ಟು ವಿಮೋಚನೆಗೊಳ್ಳುವುದು ಸಾಧ್ಯ. ಈ ಮಧ್ಯವರ್ತಿವಲ 
ಯದ ಪ್ರಾಮುಖ್ಯವಿದು : ಇದನ್ನು ಅನ೦ತದಿ೦ದ ಪ್ರವೇಶಿಸುವ ಒ೦ದು ಕಣ ಎರಡು 
ತುಣುಕುಗಳಾಗಿ ಒಡೆದು, ಇವುಗಳ ಪೈಕಿ ಒ೦ದು ಕೃಷ್ಣವಿವರದಿ೦ದ ಹೀರಿಕೊಳ್ಳ 
ಲ್ಪಡುವುದೂ ಇನ್ನೊಂದು ಆಪಾತಕಣದ ಶಕ್ತಿಗಿಂತ ಅಧಿಕ ಶಕ್ತಿಸಹಿತ ಅನಂತಕ್ಕೆ 
ಬಿಡುಗಡೆಗೊಳ್ಳಲ್ಪಡುವುದೂ ಸಾಧ್ಯ. ಕರ್‌-ಕೃಷ್ಣವಿವರದ ಆವರ್ತನಶಕ್ತಿಯನ್ನು 


ಸೌಂದರ್ಯ ಎಂದರೇನು ? ೧೮೯ 


ಚಿತ್ರ ೫. event horizon = ಘಟನಾಕ್ಬಿತಿಜ. region of instability = ಅಸ್ಥಿರತೆಯ 
ವಲಯ. stationary limit (ergosphere) = ಸ್ತಬ್ದ ಪರಿಮಿತಿ (ಶಕ್ತಿಗೋಳ). 

ಕರ್‌(ಆವರ್ತಕ-) ಕೃಷ್ಣವಿವರದ ಸಮಭಾಜಕೀಯ ಛೇದ. ವಿವಿಧ ಬಿಂದುಗಳಲ್ಲಿ ಉತ್ಪರ್ಜಿಸಲಾದ 
ದ್ಯುತಿಸಂಜ್ಞೆಗಳ ತರ೦ಗಮುಖಗಳ ಸ್ಥಾನಗಳನ್ನು ಚಿತ್ರ ೪ರಲ್ಲಿಯ ಶ್ಚಾಟ್ಜ್‌ ಚೈಲ್ಡ್‌ -ಕೃಷ್ಣವಿವರದಲ್ಲಿ 
ಕಾಣಿಸಿದವುಗಳೊಂದಿಗೆ ವಿಭೇದೀಕರಿಸಿ ನೋಡಬೇಕು. ಸ್ತ ಬ್ಲ ಪರಿಮಿತಿಯನ್ನು ಹೊರಗಡೆಯಿಂದ 
ಅಡ್ಡಹಾಯುವ ಒಂದು ಕಣ (ಗ್ಯ) ಕರ್‌-ಕೃಷ್ಣವಿವರದ ಅವರ್ಸ್‌ ಶಕ್ತಿಯನ್ನು ಹಿಂಡಬಲ್ಲದು : ಈ 
ಕಣ ಎರಡಾಗಿ ಒಡೆಯುತ್ತದೆ, ಒಂದು (0) ಕೃಷ್ಣವಿವರದೊಳಕ್ಕೆ ಕೆಡೆಯುತ್ತದೆ, ಇನ್ನೊಂದು (,) 
ಮೂಲಕಣಕ್ಕಿ೦ತ (ಗ್ಯ) ಅಧಿಕ ರಾಶಿಶಕ್ತಿಭರಿತವಾಗಿ ಶಕ್ತಿಗೋಳದಿ೦ದ ವಿಮೋಚನೆಗೊಳ್ಳುತ್ತದೆ. 


ಹಿ೦ಡುವ ಈ ವಿದ್ಯಮಾನಕ್ಕೆ ಪೆನ್ರೋಸ್‌ ಪ್ರ ಕ್ರಿಯೆ ಎಂದು ಹೆಸರು. ತಕ್ಕಷ್ಟು ಅಲ್ಪ 
ಆವೃತ್ತಿಗಳ ವಿದ್ಯುತ್ಕಾಂತೀಯ ಅಥವಾ ಗುರುತ್ಟಾಕರ್ಷಣೀಯ ತರಂಗಗಳು ಕೃಷ್ಣ 
ವಿವರದ ಮೇಲೆ ಯುಕ್ತ ದಿಶೆಗಳಲ್ಲಿ ಆಪ್‌ತವಾದಾಗ ಸದೃಶ ವಿದ್ಧಮಾನವೊಂದು 
ಸಂಭವಿಸುತ್ತದೆ. ಈ ಸಂದರ್ಭಗಳಲ್ಲಿ, ಇಂಥ ಆಪಾತ ತರಂಗಗಳ ಸಹಾ೦ಕ, 
ಏಕಕವನ್ನು ಮೀರುತ್ತದೆ. ಇದಕ್ಕೆ ಅತಿವಿಕಿರಣತ್ವವೆನ್ನುತ್ತೇವೆ. 

ಕರ್‌-ಕೃಷ್ಣವಿವರದ ಆವರ್ತನಶಕ್ತಿಯನ್ನು ಆಸವಿಸುವ ಸಾಧ [ತೆಯನ್ನು ಉಲ್ಲೇಖಿಸಿ 
ದ್ದೇನೆ. ಇದು ನಮ್ಮನ್ನು ಇನ್ನೂ ಕೆಲವು ಸಾರ್ವತ್ರಿಕ ಪರಿಗಣನೆಗಳತ್ತ ಒಯ್ಯುತ್ತದೆ. 
ಆಪಾತಪರೀಕ್ಬಣಾಕಣಗಳಿ೦ದ ಶಕ್ತಿಯನ್ನು ಆಸವಿಸಬಹುದಾದ ವಿಧಾನವನ್ನು ಎಚ್ಚರಿಕೆ 


೧೯೦ ಸಪ್ತಸಾಗರದಾಚೆಯೆಲ್ಲೋ . . . 


ಯಿ೦ದ ವಿಶ್ಲೇಷಿಸಿ ಈ ಆಸವಿತ ಶಕ್ತಿ ಮುಂದೆ ಕಾಣಿಸಿರುವ ರೂಪದ ಸಮತ್ಪವನ್ನು 
ತೃಪ್ತಿಪಡಿಸಬೇಕೆ೦ದು ತೋರಿಸಲಾಗಿದೆ : 
ರಾಶಿಯಲ್ಲಿ ವ್ಯತ್ಯಯ ಇ ಮೇಲ್ಮೈ ಗುರುತ್ವ x ಮೇಲ್ಮೈ ಸಲೆಯಲ್ಲಿಯ ವ್ಯತ್ಯಯ 
+ ಚಲನೆಯ ಕೋನೀಯ ವೇಗ x ಕೋನೀಯ ಸಂವೇಗದಲ್ಲಿಯ ವ್ಯತ್ಯಯ 

ಇನ್ನೂ ವಿಸೃತ ಸಾರ್ವತ್ರಿಕ ಫಲಿತಾ೦ಶವಿದೆ: ಕೃಷ್ಣವಿವರದ ಮೇಲ್ಮೈ ಸಲೆ ಸದಾ 
ವೃದ್ದಿಸುತ್ತಲೇ ಇರಬೇಕು. ಶಕ್ತಿ-ಆಸವನದ ಪರಿಣಾಮವಾಗಿ ಮೇಲ್ಮೈ ಸಲೆಯಲ್ಲಿ 
ಪ್ರಕಟವಾಗಬೇಕಾದ ವ್ಯತ್ಯಯ ಕುರಿತ ಈ ನಿರ್ಬಂಧವನ್ನು ಮೊದಲಿಗೆ ಕರ್‌-ಕೃಷ್ಣ 
ವಿವರಕ್ಕೆ ಸಂಬಂಧಿಸಿದಂತೆ ಸ್ಥಾಪಿಸಲಾಯಿತಾದರೂ, ಹಾಕಿ೦ಗ್‌, ಇದೇ ನಿರ್ಬಂಧ 
ನಿಜಕ್ಕೂ ಸಾರ್ವತ್ರಿಕವಾಗಿ ಕೂಡ ಅನ್ವಯವಾಗಬೇಕೆಂದು ಸಾಧಿಸಲು ಶಕ್ತರಾದರು. 
ಅರ್ಥಾತ್‌, ಘಟನಾಕ್ಸಿತಿಜದ ಮೇಲ್ಮೈಯಲ್ಲಿ «ಅ೦ದರೆ ಕೃಷ್ಣವಿವರದ ಗಡಿಯ 
ಮೇಲ್ಮೈಯಲ್ಲಿ) ದ್ರವ್ಯ ಅಥವಾ ವಿಕಿರಣವು ಕೃಷ್ಣವಿವರದೊಳಕ್ಕೆ ಕೆಡೆದಾಗ, ಸದಾ 
ವೃದ್ಧಿಸುವ ಗುಣ ನಿಹಿತವಾಗಿರುವುದು. ಇದೂ ಅಲ್ಲದೇ, ಎರಡು ಕೃಷ್ಣವಿವರಗಳು 
ಡಿಕ್ಕಿ ಹೊಡೆದು ಒಂಟಿ ಕೃಷ್ಣವಿವರವಾಗಿ ಸಂಯೋಗಗೊಂಡರೆ, ಆಗ ಫಲಿತ ಕೃಷ್ಣ 
ವಿವರದ ಸುತ್ತಲಿನ ಘಟನಾಕ್ಸಿತಿಜದ ಸಲೆ ಕೂಡ, ಮೂಲಕೃಷ್ಣವಿವರಗಳ ಸುತ್ತಲಿನ 
ಘಟನಾಕ್ಸಿತಿಜಗಳ ಸಲೆಗಳ ಮೊತ್ತಕ್ಕಿಂತ ಅಧಿಕವಾಗಿರಬೇಕು. ಈ ಗುಣಗಳು ಕೃಷ್ಣ 
ವಿವರದ ಘಟನಾಕ್ತಿತಿಜದ ಸಲೆ ಮತ್ತು ಉಷ್ಣಗತಿವಿಜ್ಞಾನದಲ್ಲಿಯ ಎ೦ಟ್ರೊಪಿ ನಡುವೆ 
ಒಂದು ಸಾಮ್ಯವನ್ನು ಸೂಚಿಸುತ್ತವೆ. (ಬೃಹಡ್ಬರ್ಶಕೀಯ ವ್ಯವಸ್ಥೆಯೊಂದರಲ್ಲಿ 
ಅಂತರ್ಗತವಾಗಿರುವ ಸ್ಥೂಲ ಕಣಲಕ್ಸಣದಲ್ಲಿ ಸರಾಸರಿಯನ್ನು ಗಣಿಸುವಾಗ ಫಲಿ 
ಸುವ ಬಿಡಿವಿವರಯುಕ್ತ ಮಾಹಿತಿ ಕೊರತೆಯ ಅಳತೆಯೇ ಎಂಟ್ರೊಪಿ ಎಂದು ಭಾವಿಸ 
ಬಹುದು.) 

ಕೃಷ್ಣವಿವರಗಳನ್ನು ನಿಯಂತ್ರಿಸುವ ನಿಯಮಗಳಿಗೂ ಉಷ್ಣಗತಿವಿಜ್ಞಾನದ ನಿಯಮ 
ಗಳಿಗೂ ನಡುವೆ ಕಂಡುಬರುವ ಸಾಮ್ಯವನ್ನು ಬಾರ್ಡೀನ್‌, ಕಾರ್ಟರ್‌ ಮತ್ತು 
ಹಾಕಿಂಗ್‌ ವಿಸ್ತರಿಸಿದ್ದಾರೆ. ಉಷ್ಣಗತ್ಯಾತ್ಮಕ ವ್ಯವಸ್ಥೆಯೊ೦ದರಲ್ಲಿ ಎಂಟ್ರೊಪಿ 
ಯಲ್ಲಿಯ ಅಲ್ಪ ವ್ಯತ್ಯಯವು ಉಷ್ಣತೆಯಲ್ಲಿಯ ಅಲ್ಪವೃತ್ಯಯದೊಂದಿಗೆ ಸಹಗಾಮಿ 
ಯಾಗಿರುವಂತೆಯೇ ಕೃಷ್ಣವಿವರದ ಮೇಲ್ಮೈ ಸಲೆಯಲ್ಲಿಯ ಅಲ್ಪವ್ಯತ್ಯಯವು ಇದರ 
ಮೇಲ್ಮೈ ಗುರುತ್ವದಲ್ಲಿಯ ಅಲ್ಪವ್ಯತ್ಯಯದೊಂದಿಗೆ ಸಹಗಾಮಿಯಾಗಿರುವುದೆಂದು 
ಇವರು ತೋರಿಸಿಕೊಟ್ಟಿರುವರು. ಈ ಸಾಮ್ಯವು ಮೇಲ್ಮೈ ಗುರುತ್ವವನ್ನು ಉಷ್ಣತೆ 
ಯೊಂದಿಗೆ ರೂಪ್ಯಕವಾಗಿ ಗುರುತಿಸಬಹುದೆ೦ದು ಸೂಚಿಸುವಂತಿದೆ. ಉಷ್ಣಸಮ 
ತೋಲದಲ್ಲಿರುವ ಒಂದು ಕಾಯದ ಎಲ್ಲ ಬಿಂದುಗಳಲ್ಲಿಯೂ ಉಷ್ಣತೆ ಒಂದೇ 
ಆಗಿರುವ ತೆರದಲ್ಲಿ ಘಟನಾಕ್ಷಿತಿಜದ ಎಲ್ಲ ಬಿ೦ದುಗಳಲ್ಲಿಯೂ ಮೇಲ್ಮೈ ಗುರುತ್ವ 
ಒ೦ದೇ ಆಗಿದೆಯೆ೦ಬ ಸ೦ಗತಿ ಈ ಸಾಮ್ಯವನ್ನು ಪುಷ್ಟೀಕರಿಸುತ್ತದೆ. 

ಉಷ್ಣಗತ್ಯಾತ್ಮಕ ವ್ಯವಸ್ಥೆಯೊಂದರ ಎಂಟ್ರೊಪಿಗೂ ಕೃಷ್ಣವಿವರದ ಘಟನಾ 


ಸೌಂದರ್ಯ ಎ೦ದರೇನು ? ೧೯೧ 


ಕ್ಷಿತಿಜದ ಮೇಲ್ಮೈಗೂ ನಡುವೆ, ಮತ್ತು ಘಟನಾಕ್ಸಿತಿಜದ ಮೇಲ್ಮೈ ಗುರುತ್ವಕ್ಕೂ 
ಉಷ್ಣತೆಗೂ ನಡುವೆ ಹೋಲಿಕೆ ಕಂಡುಬಂದಿದೆ, ನಿಜ. ಆದರೆ ಈ ಸಾಮ್ಯಕ್ಕೆ ಅರ್ಥ 
ವೇನಾದರೂ ಇದ್ದರೆ ಅದೇನೆ೦ಬುದು ಸ್ಪಷ್ಟವಿರಲಿಲ್ಲ. ೧೯೭೪ರ ತನಕವೂ ಈ 
ಸಾಮ್ಯಗಳು ಒಗಟುಗಳಾಗಿಯೇ ಉಳಿದಿದ್ದುವು. ಆಗ ಹಾಕಿಂಗ್‌, ಗುರುತ್ತಾಕರ್ಷ 
ಣೀಯ ನಿಪತನದಿ೦ದ ರೂಪಣೆಗೊಳ್ಳುವ ಕೃಷ್ಣವಿವರಗಳಿಗೆ ಶಕಲಸಿದ್ಧಾ೦ತದ ವಿಧಾನ 
ಅನ್ವಯಿಸಿ, ಕ್ಲಿತಿಜದಿಂದ ಶುದ್ಧ ಶಾಖರೋಹಿತಯುಕ್ತ ಕಣಗಳ ಆಃ ಮಿತ ಉತ್ಪರ್ಜನೆ 
ಸಂಭವಿಸುವುದೆಂದು ತರು ; ಅಲ್ಲದೇ ಹೀಗೆ ಉತ್ಪಜಿ 
ವಿಕಿರಣದ ಉಷ್ಣತೆ, ಕೃಷ್ಣವಿವರದ ರಾಶಿಯು ಕ್ಸಯಿಸಿದ೦ ನ ಕ್ಸಿಪ್ಪ ವಧಿ 
ದೆಂದೂ ಸಾಧಿಸಿದರು. ಸೌರರಾಶಿಗೆ ಸಮರಾಶಿ ಇರುವ ಕೃಷ್ಣವಿವರಕ್ಕೆ ಈ ಉಷ್ಣತೆ 
ನಿರಪೇಕ್ಷ ಶೂನ್ಯದಿಂದ ಕೇವಲ ಡಿಗ್ರಿಯ ಸುಮಾರು ಮಿಲಿಯನ್‌ ಬಾ 
ಹತ್ತರಷ್ಟು ಇರುವುದು. ತತ್ಪರಿಣಾಮವಾದ ವಿಕಿರಣದರ ನಾವು ಕಲ್ಪಿಸಿಕೊಳ್ಳಬಹು 
ದಾದ ಯಾವ ಭೌತಪರಿಣಾಮವೂ ಇರದಷ್ಟು ನಗಣ್ಯವಾದುದು. ಗಡ 
ಬಿಲಿಯನ್‌ ಟನ್‌ ರಾಶಿಯ ಕೃಷ್ಣವಿವರವು (ಇದರ ಗಾತ್ರ ಪ್ರೋಟಾನಿನದರಷ್ಟು ಇರ 
ಜು) ಸುಮಾರು ೧೨೦ ಬಿಲಿಯನ್‌ ಡಿಗ್ರಿ ಉಷ್ಣತೆಯಲ್ಲಿ ವಿಕಿರಣ ಬೀ ರುತ್ತ ದೆ. 

ಈ ಉಷ್ಣತೆಯಲ್ಲಿ ಕೃಷ್ಣವಿವರವು ಎಲೆಕ್ಟ್ರಾನ್‌-ಪ್ರೋಟಾನ್‌ ಯುಗ್ಮಗಳನ್ನು ಸಮೃದ್ದ 
ವಾಗಿ ಉತ್ಸರ್ಜಿಸುತ್ತದೆ ; ಮತ್ತು ಕೃಷ್ಣವಿವರದ ರಾಶಿ ಕ್ಷಯಿಸಿದಂತೆ ಈ ಉತ್ಪರ್ಜನೆ 
ಸ್ಫೋಟಕೀಯವಾಗಿ ವೃದ್ಧಿಸುತ್ತದೆ. 

ಕೃಷ್ಣವಿವರಗಳ ಕ್ಸಿತಿಜಗಳಲ್ಲಿ ಕಣಗಳ ಈ ಶುದ್ದ ಶಕಲಾತ್ಮಕ ಉತ್ಪಾದನೆಯ 
ಆವಿಷ್ಕಾರವು ಸಾಪೇಕ್ಷತೆ ಮತ್ತು ಶಕಲ ಸಿದ್ದಾ ರತಗಳನ್ನು ಏಕೀಕರಿಸುವ ದಿಶೆಯಲ್ಲಿ 
ಸುಮಾರು ಅರ್ಧ ಶತಮಾನದಿ೦ದಲೂ ಆಶಿಸುತ್ತಿ ರುವ ಏಕೀರಣವಿದು--ಈಗ ಕಾಣು 
ವಂತೆ, ಮೊದಲ ಹೆಜ್ಜೆಗಳನ್ನು ಪ್ರವರ್ತಿಸಿದೆ. 

ಪುನಃ, ಕರ್‌-ಕೃಷ್ಣವಿವರದಿ೦ದ ಶಕ್ತಿಯನ್ನು ಚಾ ಬಗಗ ಸಾಕಷ್ಟು 
ಪ್ರಾಮುಖ್ಯವಿರುವ, ಆದರೆ ಬೇರೊಂದು ವಿಧದ, ಪ್ರಶ್ನೆ ಉ ದೃವಿಸುತ್ತದೆ 

ಕೃಷ್ಣವಿವರದ ಕೋನೀಯ ಸ೦ವೇಗ ಅದರ ಹ ಭರ್ಧರಸಖಾಹ ಒಂದು 
ಮೊತ್ತಕ್ಕಿಂತ ಕಡಿಮೆ ಇರುವ ವರೆಗೆ ಮಾತ್ರ ಕರ್‌-ಪರಿಹಾರ ನಯಘಟನಾಕ್ಷಿತಿಜ 
ಯುಕ್ತ ಕೃಷ್ಣವಿವರವನ್ನು ಪ್ರತಿನಿಧಿಸುತ್ತದೆ. ಕೋನೀಯ ಸ೦ವೇಗ ಈ ಪರಿಮಿತಿಯನ್ನು 
ಮೀರಿದರೆ ಮತ್ತೆಂದೂ ನಮಗೆ ತನ್ನ ಆಂತರ್ಯದಲ್ಲೊಂದು ವೆ `ಚಿತ್ರ್ಯವನ್ನು ಗರ್ಭಿಸಿ 
ಕೊಂಡಿರುವ ಘಟನಾಕ್ಸಿತಿಜ ಲಭಿಸದು. ಆಗ ನಮಗೆ ಲಬಿಸು 
ಮಾತಿನಲ್ಲಿ, ಒಂದು ನಗ್ನವೈಚಿತ್ರ್ಯ--ಬಾಹ ವಲಯಗಳಿಂದ ಈ 
ಸ೦ವಹನ ಸಾಧ್ಯವಾಗುತ್ತದೆ. ಈ ಸನ್ನಿ ವೇಶಗಳಲ್ಲಿ ನಮ್ಮ ಸುತ್ತಲಿನ ಪ್ರಪಂಚ ಸದಾ 
ಹೇಗಿದೆಯೆಂದು. ನಾವು ಭಾವಿಸಿರುವೆವೋ ಹಾಗಿರದೇ ತದ್ಭ್ಯತಿರಿಕ್ತವಾಗಿರುವುದು :: 
ವರ್ತಮಾನದಲ್ಲಿಯ ಲಭ್ಯಸ್ಥಿತಿಗಳನ್ನು ಆವಲ೦ಜಿಸಿ ಭವಿಷ್ಯ ಮುನುಡಿಯುವದು 


ಕ್ಯ 
GL 
1. 
ತ 
ಲ] 
9 


ಬ್ರ 
ಹಾಗ! ಹ pe PR 
EEE ರೂಢಿಯ 


ಚಿತ್ನ್ನದೊಂ೦ದಿಗೆ 


ನ್‌ 
ಬಬ 
ತಾ" 
ಶಿ 

ಲ ಶಿ 


ಬಲ್ಯ ಯುಂ) 


೧೯೨ ಸಪ್ತಸಾಗರದಾಚೆಯೆಲ್ಲೋ ... . 


ಸಾಧ್ಯವಾಗಬಲ್ಲ ಪ್ರಪ೦ಚ. ಈ ಕಾರಣಗಳಿಗಾಗಿಯೇ ರೋಜರ್‌ ಪೆನ್ರೋಸ್‌ ಒಂದು 
ಊಹನೆ ಮಂಡಿಸಿದ್ದಾರೆ : 

ಸಾಮಾನ್ಯ ಅವಿಚಿತ್ರ ಪ್ರಾರಂಭಿಕ ದತ್ತಾಂಶಗಳಿಂದ ತೊಡಗಿ ತಾರ್ಕಿಕ ಸ್ಥಿತಿ ಸಮೀಕರಣಗಳ ಸಹಿತ 
ಸಾರ್ವತ್ರಿಕ ಸಾಪೇಕ್ಬತೆಗೆ ಅನುಗುಣವಾಗಿ ವಿಕಸಿಸುವ ಒಂದು ವ್ಯವಸ್ಥೆಯಲ್ಲಿ ಅನಂತದಿಂದ 
ಗೋಚರಿಸಬಲ್ಲ ಯಾವುದೇ ಆಕಾಶ-ಕಾಲ ವೈಚಿತ್ರ್ಯ ಅಭಿವರ್ಧಿಸುವುದಿಲ್ಲ. 

ಪೆನ್ರೋಸರ ಈ ಊಹನೆಯನ್ನು ಹೆಚ್ಚಾಗಿ ವಿಶ್ಚಪರಾಮರ್ಶನವಾದ ಎನ್ನುವು 
ದುಂಟು. 

ಈ ವಾದವನ್ನು ಸಾಧಿಸುವುದಾಗಲೀ ಇದಕ್ಕೆ ಪ್ರತಿ-ನಿದರ್ಶನಗಳನ್ನು ಕೊಡುವು 
ದಾಗಲೀ ಸಾಧ್ಯವೇ ಎ೦ಬ ಪ್ರಶ್ನೆ ಉದ್ಭವಿಸುತ್ತದೆ. ನಿರ್ದಿಷ್ಟ ಪ್ರತಿನಿದರ್ಶನಗಳನ್ನು 
ಇಲ್ಲಿಯ ತನಕ [೧೯೯೫] ಮಂಡಿಸಲಾಗಿಲ್ಲ, ಇದರ ಸಾಧುತ್ವ ಕುರಿತ ನಿಖರ 
ಸಾಧನೆಯನ್ನು ಕೂಡ ಕೊಡಬೇಕಾಗಿದೆ. 

ನಾನು ಏನನ್ನು ತಿಳಿಸಲು ಪ್ರಯತ್ನಿಸಿರುವೆನೋ ಅದರ ಸಾರಾ೦ಶವನ್ನೀಗ ಸಮಾ 
ರೋಪವಾಗಿ ಹೇಳಬಯಸುತ್ತೇನೆ : ಕೃಷ್ಣವಿವರ ಭಾವನೆಯ ತಳದಲ್ಲಿರುವ ಪರಿಕಲ್ಪನೆ 
ಗಳು ಸರಳ ಮತ್ತು ನೇರ ; ಖಗೋಳವೈಜ್ಞಾನಿಕ ವಿಶ್ವದಲ್ಲಿ ಕೃಷ್ಣವಿವರಗಳು ಸಮೃದ್ಧ 
ವಾಗಿ ಘಟಿಸುವುವೆ೦ದು ಪರಿಭಾವಿಸಲು ವಿಪುಳ ಆಧಾರಗಳು೦ಟು ; ಕೃಷ್ಣವಿವರಗಳ 
ಸುತ್ತಲಿನ ಆಕಾಶ-ಕಾಲದ ಸ್ವಭಾವ ಕುರಿತು ಸಾರ್ವತ್ರಿಕಸಾಪೇಕ್ಬತಾಸಿದ್ದಾ ೦ತವು ಅಸಾ 
ಧಾರಣವೆ೦ದು ತೋರುವ ಸರಳ ವಿವರಣೆ ಕೊಡುತ್ತದೆ ; ಮತ್ತು ಕೃಷ್ಣವಿವರಗಳ 
ಅಧ್ಯಯನ ಸಾರ್ವತ್ರಿಕಸಾಪೇಕ್ಟತಾಸಿದ್ದಾ೦ತವನ್ನು ಭೌತವಿಜ್ಞಾನದ ಇತರ ಎರಡು 
ಪ್ರಮುಖ ಪ್ರಕಾರಗಳೊಂದಿಗೆ--ಅ೦ದರೆ ಉಷ್ಣಗತಿವಿಜ್ಞಾನ ಮತ್ತು ಶಕಲಸಿದ್ಧಾ೦ತ 
--ಏಕೀಕರಿಸಲು ಆಧಾರವಾದೀತೆ೦ಬ ಭರವಸೆ ಇದೆ. ಈ ಕೆಲವಾದರೂ ಕುರುಹು 
ಗಳನ್ನು ಮೂಡಿಸುವುದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ೦ದು ಆಶಿಸಿದ್ದೇನೆ. 

ಅನುವಾದ ಮುಗಿಯಿತು. 
* ಸೇ ೫ % 
ಪ್ರಸಕ್ತ ಪುಸ್ತಕ ಅಚ್ಛಿನಲ್ಲಿರುವಾಗ (೧೯೯೯) ಪ್ರಕಟವಾಗಿರುವ ಸುದ್ದಿ : 


Jean-Pierre Lasota of the Institute of Astrophysics in Paris, 
writing in the Scientific American, May 1999, under the caption 
“Unmasking Black Holes” says : “Until recently, the evidence for 
black holes was circumstantial. Now astronomy has direct proof : 
energy is vanishing from volumes of space without a trace ... 
upcoming observations by the orbiting X-ray observatory such as 
Chandra™* and XMM should add to the list. Black holes may still 
be black, but they can no longer hide in disguise. We are learning 
to unmask them.” 


ಸೌಂದರ್ಯ ಸುಪ್ತಿ ೧೯೩. 


ಅಂದರೆ ಕೊನೆಗೂ ಕೃಷ್ಣವಿವರದ ಅಸ್ತಿತ್ವಕ್ಕೆ ವೀಕ್ಷಣೆಯ ಸ್ಥಿರೀಕರಣ ದೊರೆತಿದೆ, 
ಚ೦ದ್ರಶೇಖರರ ಸೈದ್ಧಾಂತಿಕ ಗಣನೆಯನ್ನು ನಿಸರ್ಗ ಒಪ್ಪಿಕೊ೦ಡಿದೆ. ಮಾನವ 
ಮತಿಯ ಪ್ರಗಲ್ಪ ಚಿಂತನೆಯ ಪ್ರಕಾರವೇ ನಿಸರ್ಗ ಇದೆಯೆ೦ಬುದೇ ಸೌಂದರ್ಯದ 
ಪ್ರಸ್ಫುರಣ. | | 

ಚಂದ್ರಶೇಖರ್‌ : ನಕ್ಷತ್ರಗಾನಕ್ಕೆ ಭೌತವ್ಯಾಖ್ಯಾನ ಮಂಡಿಸಿದ ಯುಗಪುಜ್ಜೆ ; 
ವಿಜ್ಞಾನರಂಗದ ನಿಷ್ಠಾವಂತ ಪರಿವ್ರಾಜಕ ; ಸಂಗೀತ, ಸಾಹಿತ್ಯ, ಕಲೆ, ಜೀವನಧರ್ಮ 
ಒಂದೊಂದು ವಿಷಯದಲ್ಲಿಯೂ ಅಸೀಮ ಸೌಂದರ್ಯಾನ್ವೇಷಕ ಮತ್ತು ಆರಾಧಕ ; 
ಬಹುತೇಕ ಏಕಾಕಿ ಸದಾ ಏಕಾಂಗಿ ; ನಡೆನುಡಿ ಬಗೆಗಳಲ್ಲಿ ಉನ್ನತ ಮಟ್ಟದ ಐಕ್ಕ 
ಸಾಧಿಸಿದ ಮಾನವಮೇರು. 


ಈ ವಿಷಯವನ್ನು [ಸೌಂದರ್ಯ] ಎಷ್ಟೆಷ್ಟು ವಿವರಿಸಿದರೂ ಕಡೆಗೆ ಫಲಿತಾಂಶ ಇಷ್ಟೇ : ನಾವು 
ಕಣ್ಣೆದುರಿಗೆ ನೋಡಿದಾಗ ಮನೋಹರವಾಗಿ ಗೋಚರಿಸದ್ದು ಕವಿವಾಣಿಯ ಮೂಲಕ ಕಾಣಿಸಿದಾಗ 
ಮಿರುಗುತ್ತದೆ ; ಕವಿ ತನ್ಮಯತೆಯಿಂದ ಅದನ್ನು ಪರಿಭಾವಿಸುವುದೇ ಇದಕ್ಕೆ ಕಾರಣ. ಅವನು ಹೀಗೆ 
ಸಾಧಿಸಿದ ಸೌಂದರ್ಯವನ್ನು ನಾವೂ ಈಗ ತನ್ಮಯತೆಯಿಂದ ಅನುಭವಿಸುತ್ತೇವೆ. 


ಕವಿಶಕ್ಕರ್ಪಿತಾ ಭಾವಾಃ ತನ್ಮಯೀಭಾವಯೋಗತಃ 
ತಥಾ ಸ್ಫುರ೦ತ್ಯಮೀ ಕಾವ್ಯಾತ್‌ ನ ತಥಾಧ್ಯಕ್ಸತಃ ಕಿಲ ("ವ್ಯಕ್ತಿವಿವೇಕ') 
“ಭಾರತೀಯ ಕಾವ್ಯಮೀಮಾಂಸೆ'ಯಲ್ಲಿ ತೀನಂಶ್ರೀ) 


ಚೆಂದ್ರಶೇಖರ್‌ ಮತ್ತು ನನ್ನ ಸಂಭಾಷಣೆ ಮುಂದುವರಿಯುತ್ತದೆ. “ಯತದ ಪರಿ 
ಮುದ್ರೆ ಸರಳತೆ, ಮತ್ತು, ಸತ್ಯದ ಪ್ರಕಾಶ ಸೌಂದರ್ಯ” ಎ೦ಬ ಧ್ಯೇಯವಾಕ್ಯಗಳನ್ನು 
ವಿವರಿಸುವ ಸಲುವಾಗಿ ಈಗ ಅವರು ಯೂಕ್ಲಿಡ್‌ ಪ್ರಾಥಮಿಕ ಜ್ಯಾಮಿತಿಯಲ್ಲಿ ಸುಪರಿ 
ಚಿತವಾಗಿರುವ “ಪ್ರತೀಪನ” (inversion) ಪರಿಕಲ್ಪನೆಯನ್ನು ಎತ್ತಿಕೊಳ್ಳುತ್ತಾರೆ. 

5 ಎಂಬ ವೃತ್ತದ ಕೇಂದ್ರ 0೦ 
ಮತ್ತು ತ್ರಿಜ್ಯ 7 ಆಗಿರಲಿ. ಈ ವೃತ್ತದ 
ಯಾವುದೇ ತ್ರಿಜ್ಯದಲ್ಲಿ ೫ ಎಂಬ 
ಬಿಂದುವನ್ನು... ಆಯೋಣ. ಈಗ 
೦Pಯ ಮೇಲೆ 0೦%00 =” ಆಗು 
ವಂತೆ 0 ಎಂಬ ಬಿಂದುವನ್ನು ಗುರುತಿ 
ಸೋಣ. ಈ ಪ್ರಕ್ರಿಯೆಗೆ ಪ್ರತೀಪನ 
ಎಂದೂ 0ಗೆ ಪ್ರತೀಪನಕೇ೦ದ್ರ, 4ಗೆ 


೧೩ 


೧೯೪ ಸಪ್ತಸಾಗರದಾಚೆಯೆಲ್ಲೋ . . . 


ಪ್ರತೀಪನ ವೃತ್ತ, ಗೆ ಪ್ರತೀಪನ ತ್ರಿಜ್ಯ, ಮತ್ತು 0ಗೆ ಗಿಯ ಪ್ರತೀಪ ಎಂದೂ ಹೆಸರು. 
ಅಂದ ಮೇಲೆ Pಯು ವಿನ ಪ್ರತೀಪ (iver) ಎಂಬುದು ಸ್ಪಷ್ಟ. 

ಚ೦ದ್ರ : “ನಿಸರ್ಗದಲ್ಲಿ ಇಲ್ಲದ, ಆದರೆ ನಿಸರ್ಗದಿಂದ ಪ್ರೇರಿತವಾದ, ಈ 
ಜ್ಯಾಮಿತೀಯ ಆಕೃತಿಯಲ್ಲಿ ಹೀಗೆ ನೀವೊಂದು ಬೌದ್ಧಿಕ ಕ್ರೀಡೆ ಆರಂಭಿಸುತ್ತೀರಿ. 
ಹಾಗಾದರೆ ಸರಳರೇಖೆಯ ಪ್ರತೀಪವೇನು, ವೃತ್ತದ್ದೇನು ಮುಂತಾದ ಪ್ರಶ್ನೆಗಳು 
ಸಹಜವಾಗಿ ಮತ್ತು ಪುಂಖಾನುಪುಂಖವಾಗಿ ನಿಮ್ಮ ಮನದೊಳಗೆ ಸ್ಪುರಿಸುತ್ತವೆ.” 

ಪ್ರತೀಪನಕೇಂದ್ರವನ್ನು ಒಳಗೊಂಡಿರುವ ಸರಳರೇಖೆಯ--ಇದರ ಹಸರು ಪ್ರತೀ 
ಪನವೃತ್ತದ ವ್ಯಾಸ--ಪ್ರತೀಪ ಖುದ್ದು ಅದೇ ! ಅದು ಅದರಲ್ಲೇ ಐಕ್ಯವಾಗಿದೆ. 
“ನಾನಿಲ್ಲಿ ತತ್ತ್ವಶಾಸ್ತ್ರದ ಬಗ್ಗೆ ಪ್ರಸ್ತಾವಿಸುತ್ತಿಲ್ಲ” ಎಂದು ಹೂ ನಗು ಮಿಡಿದರು. 

ಐನ್‌ಸ್ಟೈನ್‌ ಉಕ್ತಿಯನ್ನು ಉಲ್ಲೇಖಿಸಿದೆ : “ತತ್ತ್ವಶಾಸ್ತ್ರ ಇತರ ಎಲ್ಲ ವಿಜ್ಞಾನಗಳಿಗೆ 
ತಾಯಿಯಂತೆ ಜನ್ಮವಿತ್ತು ಪೋಷಿಸಿದಾಕೆ. ಆದ್ದರಿಂದ ಆಕೆಯ ನಗ್ನತೆಗಾಗಲೀ 
ರಿಕ್ತತೆಗಾಗಲೀ ನಾವು ಆಕೆಯನ್ನು ತುಚ್ಛೇಕರಿಸಬಾರದು. ಹಾಗಲ್ಲದೇ ಆಕೆಯ ಆ ಡಾನ್‌ 
ಕ್ವಿಕ್ಸೋಟ್‌ ಆದರ್ಶ ಮಕ್ಕಳಲ್ಲೂ ಉಳಿದಿದ್ದು ಅವರು ಶುಷ್ಕಲೌಕಿಕ ವಿಚಾರಗಳಲ್ಲಿ 
ಮುಳುಗಿಹೋಗದಂತಾಗಲೆಂದು ಆಶಿಸೋಣ.” 

ಅವರು ಪ್ರಸನ್ನವದನರಾಗಿ “ನೀವು ಐನ್‌ಸ್ಪೈನರ ಪರಮ ಅಭಿಮಾನಿ !” ಎಂದರು. 

ಪ್ರತೀಪನಕೇ೦ದ್ರದ (೧)ನ 
ಮೂಲಕ ಹಾಯದ ಯಾವುದೇ ಸರಳ 
ರೇಖೆ 1ನ ಪ್ರತೀಪವೇನು ? 0೩ 
ಯನ್ನು ಗೆ ಲಂಬವಾಗಿ ಎಳೆದಿದೆ. 5 
ವೃತ್ತ (ತ್ರಿಜ್ಯ 7) ಕುರಿತಂತೆ Aಯ 
ಪ್ರತೀಪ 8. ಆದ್ದರಿ೦ದ 0೩.೦8 - 
ಗ. ಎಂದೇ A ಮತ್ತು 8 ಸ್ಥಿರ 
ಬಿಂದುಗಳು. Pಯು [ನ ಮೇಲಿರುವ 
ಯಾವುದೇ ಚರಬಿಂದುವಾಗಿರಲಿ. 0 
ಇದರ ಪ್ರತೀಪವಾದರೆ 0700" 
ಹೀಗೆ APB ಎಂಬ ಚಕ್ರೀಯ 
ಚತುರ್ಭಜದಲ್ಲಿ (cyclic quadrilateral) 001-೯೦1". ಆದ್ದರಿ೦ದ ಯು 1ನಲ್ಲಿ 
ಸರಿದಂತೆ 0ವು 0%ಸ್ನಿರರೇಖೆ ವ್ಯಾಸವಾಗಿರುವ ವೃತ್ತಪರಿಧಿಯನ್ನು (3?) ರೇಖಿಸು 
ವದು. ಇದು (5) ಪ್ರತೀಪನ ಕೇಂದ್ರದ (0) ಮೂಲಕ ಸಾಗುವುದು. 

ಚಂದ್ರ : “ಈಗ ನೋಡಿ : ಪ್ರತೀಪನಕೇ೦ದ್ರವನ್ನು ಒಳಗೊಂಡಿರುವ ವೃತ್ತದ 
ಪ್ರತೀಪ ಸರಳರೇಖೆ. ಒಳಗೊಳ್ಳದ ವೃತ್ತದ ಪ್ರತೀಪ ... 

ನಾನು ದನಿಗೂಡಿಸಿದೆ : “ಇನ್ನೊ೦ದು ವೃತ್ತ.” 


ಸೌಂದರ್ಯ ಸುಪ್ತ ೧೯೫ 


ಚಂದ್ರ :“ಈ ಸರಳ ಸುಂದರ ದ್ವಂದ್ವ ಸ೦ಬ೦ಧ ನಿಸರ್ಗಾಂತರ್ಗತ ಸೌಂದರ್ಯದ 
ಪ್ರಕಾಶವಲ್ಲವೇ ?” 

“ನಿಜ ! ನೀವೇ ಹೇಳಿರುವಂತೆ : ಮಾನವಮತಿ ಇದರ ತೀರ ಆಳದಲ್ಲಿ ಮತ್ತು 
ಪರಮ ಪ್ರಗಲ್ಪತೆಯಲ್ಲಿ ಸಂವೇದಿಸುವುದು ಸೌಂದರ್ಯಕ್ಕೆ.” 

ಮುಂದೆ ಅವರು ಎತ್ತಿಕೊಂಡ ನಿದರ್ಶನ 66000/1161) simple yet profoundly 
beautiful —ಮೋಸಗೊಳಿಸುವಷ್ಟು ಸರಳ ಆದರೂ ಪ್ರಗಲ್ಪವಾಗಿ ಸುಂದರ ಜ್ಯಾಮಿ 
ತೀಯ ಸಮಸ್ಯೆ. ಅವರದನ್ನು ಉಸುರುತ್ತಿದ್ದಾಗ “ಇದೂ ಒಂದು ಸಮಸ್ಯಯೇ ?” 
ಎಂಬ ಮಿಥ್ಕಾಸ೦ದೇಹ ನನ್ನ ಮನದಲ್ಲಿ ಮಿಂಚಿತು. 

ಚಂದ್ರ : “ಯಾವುದೇ ತ್ರಿಭುಜದ ಕೋನಗಳ ಸಮತ್ರಿಭಾಜಕಗಳು ನಿರ್ದಿಷ್ಟ 
ಜೊತೆಗಳಲ್ಲಿ ಸಂಧಿಸಿ, ಒ೦ದು ಸಮಭುಜ ತ್ರಿ ಭುಜವನ್ನು ರೂಪಿಸುತ್ತವೆ. ಎಂಥ ಸರಳ 
ಆದರೂ ಗಭೀರ ಹಾಗೂ ಸು೦ದರ ಸತ್ಯವಿದು '” 

ಅವರು ಚಿತ್ರ ಬಿಡಿಸಿದರು : 
ಕೋನತ್ರಿಭಾಜಕಗಳನ್ನು ಕ್ರಮ 
ಯುಗ್ಮಗಳಲ್ಲಿ ಆಯ್ದು ಸಂಧಿ 
ಬಿಂದುಗಳನ್ನು ನ, ೦, ್ಣ ಪಡೆದಿದೆ. 
APQR ಪ್ರತಿಯೊಂದು ತ್ರಿಭುಜ 
ದಲ್ಲಿಯೂ (ಅಂದರೆ AಸAಔB೦ಯ 
ಆಕೃತಿ ಹೇಗೆಯೇ ಇದ್ದರೂ) 
ಒಂದು ಸಮಭುಜ ತ್ರಿಭುಜ. 

ಮಾರ್ಲೀ ಪ್ರಮೇಯವೆಂದು 
ಇದರ ಹೆಸರು. ಆದರೆ ಅಲ್ಲಿಯ 
ತನಕ ನನಗೆ ಇದರ ಬಗ್ಗೆ ಏನೂ ತಿಳಿದಿರಲಿಲ್ಲ ! ಅವರ ಮಾತಿನಲ್ಲಿ ಮಿಗಿಲಾಗಿ ಕಣ್ಣು 
ಗಳಲ್ಲಿ ಸೂಸುತ್ತಿದ್ದ ಕಾಳಜಿ ಅವರು ನನ್ನನ್ನೊಬ್ಬ ಸಮಾನಸ್ಪ೦ದನದಲ್ಲಿರುವ ಗಣಿತ 
ವಿದ್ವಾಂಸ ಎಂಬುದಾಗಿ ಪರಿಗಣಿಸಿದ್ದರೆ೦ಬುದನ್ನು ಸ್ಪಷ್ಟಪಡಿಸುತ್ತಿತ್ತು. ಇದು ಅವರ 
ಸೌಜನ್ಯ. ಆದರೆ ಹಾಗೆಂದು ಮಾರ್ಲಿ ಪ್ರಮೇಯಕ್ಕೆ ಸಾಧನೆ ಕೊಡಿರೆ೦ದು ಅವರನ್ನು 
ಪೀಡಿಸಲಾದೀತೇ ? ನಿರೂಪಣೆ ಮತ್ತು ಅರ್ಥಗ್ರಹಣೆ ದೃಷ್ಟಿಗಳಿ೦ದ ಪ್ರಮೇಯ ತೀರ 
ಸರಳವಾಗಿದ್ದುದರಿ೦ದ ನಾನೇ ವಿರಾಮದಲ್ಲಿ ಸಾಧನೆಯನ್ನು ನಿಗಮಿಸಿದರಾಯಿತೆ೦ದು 
ಮೌನಿಯಾದೆ*, ಅಗ್ರಾಹೃದ ಸಮ್ಮುಖದಲ್ಲಿ ಮೌನ ಚಿನ್ನ, ಅಲ್ಲವೇ ? 

ಚಂದ್ರ : “ಹೀಗೆ ನೋಡಿ : ತ್ರಿಭುಜ 480ಯ ಗೋಚರ ಅಸುಂದರತೆ ತಳದಲ್ಲಿ 
ಸಮಭುಜಶ್ರಿಭುಜದ ಅಗೋಚರ ಸತ್ಯ ಮರಸು ಕುಳಿತಿದೆ. ಇದು ನಿಜ, ಸು೦ದರ 
ಮತ್ತು ಸರಳ !” 

ನಾನು : “ಪ್ರಾಥಮಿಕ ತರಗತಿಯಲ್ಲಿ ರಾಮಾನುಜನ್‌ ಎತ್ತಿದ ತೀರ ಸಹಜ ಮತ್ತು 


೧೯೬ ಸಪ್ತಸಾಗರದಾಚೆಯೆಲ್ಲೋ . 


ಮುಗ್ಗ ಪ್ರಶ್ನೆ "ಸೊನ್ನೆಯನ್ನು ಸೊನ್ನೆಯಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ 
ಏನು?' ಅಂತೆಯೇ ವಿದ್ಯಾರ್ಥಿ ಐನ್‌ಸ್ಟೈನರನ್ನು ಕಾಡಿದ ಪ್ರಶ್ನೆ "ವಸ್ತುವಿನ ಗುರುತ್ತ, 
ರಾಶಿಯೂ ಜಡತ ee ಸಮ ಏಕೆ?' ಇದೇ ಸಾಲಿಗೆ ಸೇರಿವೆ ಅಲ್ಲವೇ?" 

ಚ೦ದ್ರ : “ನಿಜ. ಮೊದಲನೆಯದು ಕಲನಶಾಸ್ತ್ರವನ್ನು ಆವಾಹಿಸಿತು, ಎರಡನೆಯದು 
ಸಾರ್ವತ್ರಿಕಸಾಪೇಕ್ಬತಾಸಿದ್ದಾ೦ತಕ್ಕೆ ನಾಂದಿ ಹಾಡಿತು.” 

ನಾನು : “ಮುಂದೆ ಚ೦ದ್ರಶೇಖರ್‌ಪರಿಮಿತಿ ಎಂಬ ವಿಶ್ವಸ್ಸಿರಾಂಕದ ಆವಿ 
ಷ್ಕಾರಕ್ಕೂ ಕಾರಣವಾಯಿತು.” 

ಖುದ್ದು ಅವರ ಸಾಧನೆಯನ್ನೇ ಕುರಿತ ಈ ಮಾತಿಗೆ ಪ್ರತಿಕ್ರಿಯೆ “Well!” ಅಂದರೆ 
ನನ್ನ ಊಹೆ ತಪ್ಪಾಗಿರಲಿಲ್ಲ. 

ಚಂದ್ರ : “ರಾಮಾನುಜನ್‌ ಬಗ್ಗೆ ಪ್ರಸ್ತಾವಿಸಿದಿರಿ. ರಾಮಾನುಜನ್‌-ಪ್ರತಿಭೆ 
ಮಿಂಚುವ ಇನ್ನೊ೦ದು ಉದಾಹರಣೆ ನೋಡಿ : ಇಯ ಅನಂತ ವಿಸ್ತರಣೆಗೆ ಅವ 
ರೊ೦ದು ಅನಂತಶ್ರೇಣಿ ಬರೆದರು. ಇದರ ಪದಗಳ ಘಾತಾ೦ಕಗಳು ೧೪, ೨೮, ೪೨, 
೫೬, ... ಈ ಕ್ರಮದಲ್ಲಿ ಆರೋಹಿಸುತ್ತವೆ. ಶ್ರೇಣಿಯ ಮೊದಲ ಪದ ಇಯ ಬೆಲೆ 
ಯನ್ನು ೧೪ ದಶಮಾಂಶ ಸ್ಥಾನಗಳಿಗೂ ಎರಡನೆಯದು ೨೮, ಮೂರನೆಯದು ೪೨, 
ಇತ್ಯಾದಿ, ದಶಮಾ೦ಶ ಸ್ಥಾನಗಳಿಗೂ ಸನ್ನಿಹಿತವಾಗಿ ಕೊಡುತ್ತವೆ. ಇದಕ್ಕೆ ನಿಖರ 
ಸಾಧನೆಯನ್ನು ಇದೇ ಕೆಲವು ವರ್ಷಗಳ ಹಿಂದೆ ಪಡೆಯಲಾಯಿತು, `ಅಷ್ಟೆ. ಇಲ್ಲಿಯ 
ಸ್ವಾರಸ್ಯವೆಂದರೆ ರಾಮಾನುಜನ್‌ರ ಉಜ್ಜ್ವಲ ಪ್ರತಿಭೆ ನೇರವಾಗಿ ಈ ಶ್ರೇಣಿಯನ್ನು 
ದರ್ಶಿಸಬಲ್ಲದಾಗಿತ್ತು. ಇದರಲ್ಲಿ ನಿಹಿತವಾಗಿದ್ದ ಸೌಂದರ್ಯ ಅವರನ್ನು ಆಕರ್ಷಿಸಿರ 
ಬೇಕು. ಸುಂದರವಾದದ್ದು ಸರಳವೂ ಆಗಿರಬೇಕೆ೦ದು ಅವರು ತೀರ್ಮಾನಿಸಿರಬೇಕು. 
ಅವರು ಮಡಿದು ಹಲವಾರು ವರ್ಷಗಳ ತರುವಾಯ ಇದು ಸತ್ಯವೂ ಹೌದೆಂದು ರುಜು 
ವಾತಾಯಿತು. ದ್ರಷ್ಟಾರನ ಅಥವಾ ಖುಷಿಯ ದೃಷ್ಟಿಯೇ ಹಾಗೆ. ಬಾಹ್ಯಪರಿಕರ, 
ಪರಿವೇಷ, ಪರಿಚಯ ಏನೇ ಇರಲಿ ಆಂತರಿಕ ಸತ್ಯವೊ೦ದೇ ಆತನ ಲಕ್ಷ್ಯ. 

“ಎಕ್ಸ್‌ಕಿರಣನೇತ್ರದಂತೆ ಅಥವಾ ಸ೦ಪಾತಿದೃಷ್ಟಿಯಂತೆ.” 

“ರಾಮಾಯಣದಲ್ಲಿ ಸಂಪಾತಿಗೆ ಅಶೋಕವನಾ೦ತರ್ಗತ ಸೀತೆ ಕಂಡಂತ 
ಎಂಬುದು ನಿಮ್ಮ ಇಂಗಿತ ?'' 

ಚಿಕ್ಕಂದಿನಲ್ಲಿ ಅವರು ರಾಮಾಯಣ ಮಹಾಭಾರತ ಕಥಾಶ್ರವಣ ಮಾಡಿದ್ದರು-- 
ತಾಯಿಯ ಪ್ರೀತಿ ಪುರಸ್ಪರ ನಿರೂಪಣೆಯಲ್ಲಿ. ಮುಂದೆ ಗ್ರಂಥಗಳನ್ನು ಓದಿದ್ದರು. 
ಈಚೆಗೆ ದೂರದರ್ಶನ ಕ್ಯಾಸೆಟುಗಳನ್ನೂ ಖರೀದಿಸಿ ವೀಕ್ಷಿಸಿಯೂ ಇದ್ದರು. 

ಚ೦ದ್ರ : “ಇ೦ಥ ಅನೇಕ ಹೊನ್ನ ಹೆಗ್ಗೆಗಳನ್ನು ರಾಮಾನುಜನ್‌-ಕೃತಿಗಳಲ್ಲಿ ಕಾಣು 
ತ್ತೇವೆ. ಸಮಸ್ಯೆಯನ್ನು ನಿರೂಪಿಸಿ ಇದಕ್ಕೆ ಸಾಂಪ್ರದಾಯಿಕ ಸಾಧನೆ ಅರಸುತ್ತ ಸಾಗು 
ವುದು, ಈ ಪಥಗಮನದ ವೇಳೆ, ಆ ಮೊದಲು ಊಹಿಸಿರದಿದ್ದ ಅಥವಾ ತಿಳಿದಿರದಿದ್ದ, 
ಹಲವಾರು ಉಪೋತ್ಪನ್ನಗಳನ್ನು ಪಡೆಯುವುದು--ಈ ಮಾಮೂಲೀ ಜಾಡು ರಾಮಾ 


ಸೌಂದರ್ಯ ಸುಖ ೧೯೭ 


ನುಜನ್‌-ಕ್ರಮವಲ್ಲ. ಅವರ ಉಜ್ಜ್ವಲ ಪ್ರತಿಭೆಗೆ ಮಾತ್ರ ಗೋಚರಿಸುವ, ಇತರರಿಗೆ 
ಸಾಧಾರಣವಾಗಿ ಗೋಚರಿಸದ, ಅಂತಿಮ ಸತ್ಯಕ್ಕೆ ಜಿಗಿದು, ಇದನ್ನು ಇದರ ಪೂರ್ಣ 
ಸೌಂದರ್ಯಸಹಿತ ಪ್ರದರ್ಶಿಸುವುದು--ಇದು ಅವರ ವಿಧಾನ. ಪೂರ್ತಿ ಅಂತರ್ಬೊ 
ಧಾತ್ಮಕ. ಸಾಧನೆ ? ಅದು ಸುಂದರವಾಗಿದೆ, ಆದ್ದರಿ೦ದ ಸತ್ಯ ಮತ್ತು ಸರಳ ಹಾದು. 
ದ್ರಷ್ಟಾರರಲ್ಲಿ ಮಾತ್ರ ಸಾಧುವಾಗುವ ನಿಯಮವಿದು.' 

ನಾನು : “ಚತುರ್ವರ್ಣ ಸಮಸ್ಯೆ 7” 

ಚಂದ್ರ : “ಇದು ಅಂತರ್ಬೋಧಾತ್ಮಕವಾದದ್ದಲ್ಲ. ಈಚೆಗೆ ಪರಿಹಾರವೂ ಒದ 
ಗಿದೆ.” 

ರಾಮಾನುಜನ್‌ರಂಥ-- 


geniuses jump to the goal while the ordinary limp at the bottom 
ದ್ರಷ್ಟಾರರು ಗುರಿಗೆ ಎಗರುತ್ತಾರೆ, ಸಾಮಾನ್ಯರು ತಳದಲ್ಲಿ ತೆವಳುತ್ತಾರೆ 


ಯಾನಿಶಾ ಸರ್ವಭೂತಾನಾಂ ತಸ್ಕಾ೦ಜಾಗರ್ತಿ ಸ೦ಲಯಮೀ | ಗೀತಾ ೨-೬೯ ॥ 
ಪ್ರಾಣಿಕುಲ ನಿದ್ದಿಸಿರೆ, ಅರಿವಿರದ ಕತ್ತಲಲಿ 
ಎದ್ದು ಅರಿವರಸುವನು ಸಂಯಮಾಚಾರಿ | ವಿಜಯಿನಿ ॥ 


ವಿಜ್ಞಾನಿಗೆ ನಿಸರ್ಗಾನ್ವೇಷಣೆ ಮಾಡಲು ಪ್ರೇರಣೆ ಕೊಡುವ ಸತ್ತ್ವ ಅಥವಾ ಧಾತು 
ಯಾವುದು ಎ೦ಬ ಪ್ರಶ್ನೆಗೆ ಪ್ಹಾ೦ಕ್ಟಾರೇ ನೀಡಿದ ವಿವರಣೆಯತ್ತ ಅವರ ಗಮನ ಸೆಳೆದೆ 
(ಪುಟ ೧೭೩). ನಿಸರ್ಗಾ೦ತರ್ಗತ ಸೌಂದರ್ಯಾನುಶೀಲನೆಯೇ ವಿಜ್ಞಾನಿಯ ಪ್ರೇರಣೆ: 
ನಿಸರ್ಗದ ಉದ್ದೀಪನೆಗೆ (10105) ವಿಜ್ಞಾನಿಯ ಅನುಕ್ರಿಯೆ (response) ಈ ಅನು 
ಶೀಲನೆಯ ತಳರೂಪಿಕೆ. 

ಚಂದ್ರ : “ಹೌದು. ಪ್ಟಾಂಕ್ಟಾರೇ ಒಬ್ಬ ದ್ರಷ್ಟಾರ. ಶತಮಾನದ ಪರಮ ಶ್ರೆ ಷ್ಠ 
ಗಣಿತ ಧೀಮಂತ.” 

ಗಣಿತ ಚರಿತ್ರಕಾರ ಎರಿಕ್‌ ಟೆಂಪಲ್‌ ಬೆಲ್‌ ಎಂಬವರು ಪಾ ಿ೦ಕ್ಟಾರೇಯನ್ನು 7% 
Lastofthe Universalist—ಸರ್ವಂ೦ಕಷ ಗಣಿತವಿದರ ಪಂಕ್ತಿಯಲ್ಲಿ ಕೊನೆಯವರು-- 
ಎಂದು ವರ್ಣಿಸಿದ್ದಾರೆ. ಅಂದರೆ “ಗಣಿತದ ಸರ್ವ ಪ ಪ್ರಕಾರಗಳಲ್ಲಿಯೂ ಪ್ರವೇಶವಿದ್ದು, 
ಪ್ರತಿಯೊ೦ದಕ್ಕೂ ಮೂಲಭೂತ ಮತ್ತು ಮೌಲ್ಯಯುಕ್ತ ದೇಣಿಗೆಯಿತು. ಆ ಶಾಸ್ತ್ರದ 
ಸರ್ವಾಂಗ ಸುಂದರ ವಿಕಸನಕ್ಕೆ ನೂತನ ಆಯಾಮ ನೀಡುವ, ಮತ್ತು ಈತನ 
ಆಗಮನವಾಗಿರದಿದ್ದರೆ ಗಣಿತವ್ಯಕ್ಷ ಈ ತೆರನಾಗಿ ನಳನಳಿಸಿರುತ್ತಿರಲಿಲ್ಲ 'ಎಂಬ 
ಉದ್ದಾರಕ್ಕೆ ಕಾರಣನಾಗುವ ದ್ರಷ್ಟಾರ” ಎಂದರ್ಥ. 

ಪ್ಟಾನ್‌ಕ್ಟಾರೇ-ನುಡಿಗಳಲ್ಲಿ : “ನಿಜಕ್ಕೂ ಗಣಿತದಲ್ಲಿ ಆವಿಷ್ಕಾರ ಎಂದರೇನು ? 
ಈಗಾಗಲೇ ತಿಳಿದಿರುವ ಗಣಿತ ಪರಿಕರಗಳಿಂದ ನಿರ್ಮಿಸಿದ pei ಸಮಷ್ಟಿ 
ಅದಲ್ಲ. ಇಂಥ ಸ೦ಯೋಜನೆಗಳನ್ನು ಯಾರು ಬೇಕಾದರೂ ರೂಪಿಸಬಹುದು. ಅನ೦ತ 
ಸಂಖ್ಯೆಗಳಲ್ಲಿ ಇರಬಹುದಾದ ಇವುಗಳ ಪೈಕಿ ಹೆಚ್ಚಿನವು ಇಳ ಅನುಪಯುಕ್ತ 


೧೯೮ ಸಪ್ತಸಾಗರದಾಚೆಯೆಲ್ಲೋ . . , 


ಸ೦ಯೋಜನೆಗಳನ್ನು ನಿರ್ಮಿಸುವುದು ಖಂಡಿತ ಅಲ್ಲ ಆವಿಷ್ಕಾರ, ತದ್ವೃತಿರಿಕ್ತವಾಗಿ 
ಅದು, ಅನ೦ತಸೂಕ್ಟ್ಮ ಅಲ್ಪಸಂಖ್ಯಾತ ಉಪಯುಕ್ತ ಸಂಯೋಜನೆಗಳ ನಿರ್ಮಾಣ. 
ಆವಿಷ್ಕಾರವೆ೦ದರೆ ತಾರತಮ್ಮ ವಿವೇಕ, ವರಣ.” 

ಅವರೇ ವಿವರಿಸಿದ್ದಾರೆ : ಯಾವುದೋ ನಿರ್ದಿಷ್ಟ ಸಮಸ್ಯೆಗೆ ಪರಿಹಾರ ಅರಸುವ 
ದಿಶೆಯಲ್ಲಿ ಹಲವಾರು ಸಂಗತಿಗಳನ್ನು ಸಂಗ್ರಹಿಸುತ್ತೇವೆ. ಇವುಗಳ ನಡುವೆ ಇರಬಹು 
ದಾದ ನಿಯಮದ ಶೋಧನೆ ಮುಂದಿನ ಹೆಜ್ಜೆ. ಹೀಗೆ ವಿಭಿನ್ನ--ಮೇಲುನೋಟಕ್ಕೆ 
ಪರಸ್ಪರ ಏನೂ ಸಂಬ೦ಧವಿರದ--ಸಮಸ್ಯೆಗಳ ಅನ್ವೇಷಣೆ ಹಾಗೂ ಅನುಶೀಲನೆ 
ನಡೆದೇ ಇರುತ್ತವೆ. ಒ೦ದು ಬಗೆಯ ಪೃಥಕ್ಕರಣ ಕ್ರಿಯೆ ಇದು. ಇಂಥ ಎಲ್ಲ ಸಂಗತಿ 
ಗಳನ್ನೂ ತಳದಲ್ಲಿ ಪೋಣಿಸಿ ಅಲ್ಲಿಯ ತನಕ ಅನೂಹ್ಯವಾಗಿದ್ದ ಯಾವುದೋ ನೂತನ 
ನಿಯಮವನ್ನು ದ್ರಷ್ಟಾರನೊಬ್ಬ ದರ್ಶಿಸುವುದು ಸಾಧ್ಯ. ಒ೦ದು ತೆರನಾದ ಸಂಶ್ಲೇಷಣ 
ಕ್ರಿಯೆ ಇದು. ಈ ತೆರನಾದ ಸ೦ಕೀರ್ಣಜಾಲದಲ್ಲಿ ಹುದುಗಿರುವ ಪ್ರರೂಪ ಶೋಧನೆ 
ಬಗ್ಗೆ ಪ್ಪಾನ್‌ಕ್ಟಾರೇ ಸ್ವ೦ತಾನುಭವವನ್ನು ವರ್ಣಿಸಿದ್ದಾರೆ : 

ಈಚೆಗೆ ನಾನು ಅವುಗಳಿಗೆ ಫ್ಯೂಕ್ಸಿಯನ್‌ ಫಲನಗಳು ಎಂಬ ಹೆಸರು ಕೊಟ್ಟಿದ್ದೇನೆ. ಹೀಗೆ 
ಹೆಸರಿಸುವ ಮೊದಲು, ಸುಮಾರು ಹದಿನೈದು ದಿನ ಪರ್ಯಂತ, ಇವುಗಳಿಗೆ ಸದೃಶವಾಗುವ ಯಾವ 
ಫಲನವೂ ಇರಲಾರದೆಂದು ಸಾಧಿಸುವುದರಲ್ಲಿ ಉದ್ಯುಕ್ತನಾಗಿದ್ದೆ. ಆಗ ಈ ವಿಷಯ ಕುರಿತಂತೆ ನಾನು 
ಪೂರ್ಣ ಅಜ್ಞಾನಿ. ಪ್ರತಿದಿನವೂ ಮೇಜಿನ ಮುಂದೆ ಕುಳಿತು, ಹಲವಾರು ನಮೂನೆ ಸಂಯೋಜನೆಗಳನ್ನು 
ಪ್ರಯತ್ನಿಸುತ್ತ, ಒಂದೆರಡು ಗಂಟೆಗಳನ್ನು ವ್ಯಯಿಸುತ್ತಿದ್ದೆ. ನಿಷ್ಟಲ. ಒ೦ದು ರಾತ್ರಿ, ನನ್ನ ರಿವಾಜಿಗೆ 
ವಿರುದ್ಧವಾಗಿ, ಕಪ್ಪು ಕಾಫಿ ಹೀರಿದೆ. ಫಲಿತಾ೦ಶ ನಿದ್ರಾನಾಶ. ತಲೆಯೊಳಗೆ ಭಾವನೆಗಳು ಮೊಗೆದು 
ಪುಂಖಾನುಪುಂಖವಾಗಿ ಮುನ್ನುಗ್ಗಲು ತೊಡಗಿದುವು. ಒಂದು ಇನ್ನೊಂದನ್ನು ತಾಕುವುದು, ತಳ್ಳು 
ವುದು, ಕೊನೆಗೆ ಎರಡೂ ಒಂದಾಗುವುದು ಇಂಥ ದೃಶ್ಯ ಕಾಣುತ್ತಿರುವೆನೋ ಎನ್ನಿಸಿತು. ಬೆಳಕು 
ಹರಿದಾಗ ನಾನು ಫ್ಯೂಕ್ಸಿಯನ್‌ ಫಲನದಲ್ಲಿ ಒ೦ದು ವರ್ಗದ ಅಸ್ತಿತ್ವ ಸ್ಥಾಪಿಸಿದೆ. 


ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ 
ತಲದ ಸಂಸ್ಪರ್ಶದಿಂದೆದ್ದು ನಿಂತಂತೆ 
ಚಲಿಸದೆನಿಸಿದ ಜಡವನಾವ ಗಾಳಿಯೊ ಸೋಕೆ 
ಬಲ ತೀವಿ ಚಲಿಪುದದು ಮಂಕುತಿಮ್ಮ 


ನಾದ ನಾವೆಯನೇರಿ ಯತಚಿದ್ರಸಾಬ್ಬಿಯಲಿ 
ವೇದ ಪುರುಷನ ತಾಣವರಸುತ್ತ ಸಾಗಿದೆನು 
ಮೋದ ಪ್ರಮೋದಗಳ ನಾಡಿ೦ದ ಜಿಗಿದ೦ತೆ 
ವೇದವೇ ನಾವೆಯಲಿ ಲೀನಿಸಿತು ಅತ್ರಿಸೂನು 


೧೭. ರಾಮಾನುಜನ್‌ ಏರಿದ ಎತ್ತರ 


ಏನ ಪೇಳಲಿ ನಿನ್ನ ದಿವ್ಯ ಮಹಿಮೆಯನು ರಾ-- 
ಮಾನುಜನ್‌ ? ಪದಗಳಲಿ ? ಸಾಲವವು. ಚಿತ್ರದಲಿ ? 
ಬಾನಪಟದಲಿ ರುಗರುಗಿಪ ಅ-ಗಣಿತವೋ ? ಕಾಲ 
ದಾನಗೈದ ಅನ೦ತವೋ ಅರಿಯೆ ಅತ್ರಿಸೂನು 


ಮಾತು ಮುಂದುವರಿಸಿದೆ : “ರಾಮಾನುಜನ್‌ ಕುರಿತು ನೀವು ಏನು ಭಾವನೆ 
ತಳೆದಿರುವಿರಿ, ಅವರ ಹೆಸರು ಮತ್ತು ಕೃತಿ ಮನುಕುಲದ ಉತ್ತರೋತ್ತರ ಪೀಳಿಗೆಗಳಿಗೆ 
ಸದಾ ಸ್ಫೂರ್ತಿ ಚಿಲುಮೆಯಾಗಿರುವಂತೆ ಮಾಡಲು ಏನು ಸೇವೆ ಸಲ್ಲಿಸಿರುವಿರಿ ಈ 
ಎಲ್ಲ ಸ೦ಗತಿಗಳೂ ನನಗೆ ಗೊತ್ತಿವೆ. ಇ೦ಥ ಎಲ್ಲ ಸತ್ಕಾರ್ಯಗಳ ತಳದಲ್ಲಿ ಅವರ 
ಬಗ್ಗೆ ವೈಯಕ್ತಿಕ ಗೌರವ, ಅನುಕ೦ಪ ಮತ್ತು ಸಹೃದಯತೆ ನಿಮ್ಮಲ್ಲಿ ಮಿಡಿಯು 
ತ್ತಿದ್ದುದರ ಜೊತೆಗೆ ಗಾಢ ವೈಜ್ಞಾನಿಕ ಕುತೂಹಲವೂ ಸೇರಿದೆ. ಈ ವಿಷಯದಲ್ಲಿ 
ನಿಮ್ಮಿ೦ದ ಹೆಚ್ಚು ವಿವರಣೆ ಕೇಳಬೇಕೆ೦ಬುದು ನನ್ನ ಆಸೆ.” 

ಅವರು ೧೯೮೭ರಲ್ಲಿ ನೀಡಿದ ೦೫% 10110111011 ಉಪನ್ಯಾಸದ ಪ್ರತಿಯನ್ನು 
ನನಗಿತ್ತರು. 

ಚಂದ್ರಶೇಖರರ ತಮ್ಮ ಎಸ್‌. ಬಾಲಕೃಷ್ಣನ್‌ ಬರೆದಿದ್ದಾರೆ (೧೯೪೫) : “ಚ೦ದ್ರ 
ಶೇಖರರನ್ನು ರಾಮಾನುಜನ್‌ ಮತ್ತು ರಾಮನ್‌ ಶ್ರೇಣಿಯಲ್ಲಿ ಗುರುತಿಸುತ್ತೇವೆ. ಈ 
ಮೂವರಿಗೂ ಸಾಮಾನ್ಯವಾಗಿರುವ ಗುಣಗಳೆ೦ದರೆ ಜೀನಿಯಸ್‌ ಮತ್ತು ರಾಯಲ್‌ 
ಸೊಸೈಟಿ ಫೆಲೊಶಿಪ್‌ . . . ಅವರು [ಚಂದ್ರ] ಇಂಗ್ಲೆಂಡಿಗೆ ತೆರಳುವ ಮೊದಲಿನ ಆ 
ಉತ್ಸುಕ ಮತ್ತು ಆದರ್ಶಸಾಧಕ ದಿನಗಳನ್ನು ಕುರಿತಂತೆ ನನ್ನಲ್ಲಿ ಕೆಲವೇ, ಆದರೆ ಸ್ಫುಟ, 
ನೆನಪುಗಳು ಉಳಿದಿವೆ ... ಒಮ್ಮೆ ಅವರು ನಗುನಗುತ್ತ ನನಗೆ ಹೇಳಿದ್ದಿತ್ತು : ಹೇಗೆ 
ಅವರು ಒ೦ದು ದಿನ ಕಡಲ ತಡಿಗೆ ಒ೦ಟಿಯಾಗಿ ಹೋಗಿ ಅಲ್ಲಿ ಪುಳಿನರಾಶಿ ಮೇಲೆ 
ಕುಳಿತು ಧ್ಯಾನಲೀನರಾಗಿ “ಓ ದೇವರೇ ! ನಾನು ನ್ಯೂಟನ್‌ನಂತೆ ಆಗಬಲ್ಲೆನೇ 7 
ಎ೦ದು ಪ್ರಾರ್ಥನೆ ಸಲ್ಲಿಸಿದರೆಂದು.” 

On Ramanujan ಭಾಷಣದ ಅನುವಾದ (ಇಲ್ಲಿ ಬರುವ 'ನಾನು' ಚ೦ದ್ರ 
ಶೇಖರರಿಗೆ ಅನ್ವಯವಾಗುತ್ತದೆ): 

೫ ೫ ಜೇ ೫ 

ರಾಮಾನುಜನ್‌ರನ್ನು ಅನ್ವೇಷಿಸುವುದರಲ್ಲಿ ಮತ್ತು ಅವರ ಜಾಡುಗಳನ್ನು ಅನು 
ಸರಿಸುವುದರಲ್ಲಿ ಹಲವಾರು ವರ್ಷಗಳನ್ನೇ ವಿನಿಯೋಗಿಸಿರುವ ಪ್ರೊಫೆಸರುಗಳಾದ 
ರಿಚರ್ಡ್‌ ಆಸ್ಕೀ, ಬ್ರೂಸ್‌ ಬೆ೦ರ್ಡ್ಟ್‌ ಮತ್ತು ಜಾರ್ಜ್‌ ಆ೦ಡ್ರೂಸ್‌ ಎ೦ಬ ಮಹನೀ 


೨೦೦ ಸಪ್ತಸಾಗರದಾಚೆಯೆಲ್ಲೋ . . . 


ಯರುಗಳನ್ನು ಒಳಗೊಂಡಿರುವ ಈ ಸಭೆಯಲ್ಲಿ ನಾನು "ಗಣಿತವಿದರಾಗಿ ರಾಮಾನು 
ಜನ್‌” ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾಗಿ ಏನನ್ನೂ ಹೇಳಲಾರೆ. ಆದರೆ 
ನಾವಿಬ್ಬ ರೂ [ರಾಮಾನುಜನ್‌ ಮತ್ತು ಚಂದ ಶೇಖರ್‌] ನಮ್ಮ ಪ್ರಾರಂಭಿಕ ವ್ಯಕ್ತಿತ್ವ 
ರೂಪಣ ವರ್ಷಗಳಲ್ಲಿ ಒಂದೇ ಸಾ೦ಸ್ಕೃತಿಕ ಮೂಲದಿ೦ದ ರಸಧಾತು ಹೀರಿದವರು : 
ಸಮಾನ ಸಾಮಾಜಿಕ ಹಿನ್ನೆಲೆಯಿ೦ದ ಉಗಮಿಸಿದವರು--ಅವರು ಕು೦ಭಕೋಣಮ್‌ 
ನಿ೦ದ ನಾನು ತ೦ಜಾವೂರಿನಿ೦ದ. ಇವುಗಳ ನಡುವೆ ವಿಶೇಷ ಅ೦ತರವೇನೂ ಇಲ್ಲ. 
ಪ್ರಾಚೀನ ತಮಿಳು ಸಂಸ್ಕೃತಿಯ ಕೇ೦ದ್ರಗಳಿವು. ಅಲ್ಲದೇ, ರಾಮಾನುಜನ್‌ರ ತಾಯಿ 
ತ೦ದೆಯರು ಮತ್ತು ನನ್ನ ಅಜ್ಜಿ ಅಜ್ಜ೦ದಿರು ಒಂದೇ ತೆರನಾದ ಸಾಮಾಜಿಕ ಮತ್ತು 
ಆರ್ಥಿಕ ಪರಿಸರಗಳಲ್ಲಿ ಬಾಳಿದವರು. ಈ ಕಾರಣದಿ೦ದಲೇ ನಾನು ರಾಮಾನುಜನ್‌ರ 
ಹಿನ್ನೆಲೆಯನ್ನು, ತರುವಾಯದ ಪೀಳಿಗೆಗಳ ನನ್ನ ಯುವ ಭಾರತೀಯ ಸಹಕಾರ್ಯಕರ್ತ 
ರಿಗಿ೦ತ, ಚೆನ್ನಾಗಿ ಪ್ರಾಯಶಃ ಚಿತ್ರಿಸಿಕೊಳ್ಳಬಲ್ಲೆ. | 
ಈ ಸಾಮಾನ್ಯ ಹಿನ್ನೆಲೆ ಆಧರಿಸಿ ನಾನು, ರಾಮಾನುಜನ್‌ ಮತ್ತು "ಭಗವಂತ 
ಕುರಿತಂತೆ ಅವರ ಅನೇಕ ಭಾರತೀಯ ಸಮಕಾಲೀನರು ನೀಡಿರುವ ಕೆಲವು ವಿರೋಧಾ 
ಭಾಸ ಹೇಳಿಕೆಗಳ ಮೇಲೆ, ಬಹುಶಃ ತುಸು ಬೆಳಕು ಬೀರಬಲ್ಲೆ. ನಿರ್ದಿಷ್ಟವಾಗಿ, 
ರಾಮಾನುಜನ್‌ರಿಗೆ ನಾಮಕ್ಕಲ್‌ ದೇವಿ ಬಗ್ಗೆ ಇದ್ದ ಭಕ್ತಿ ಕುರಿತು ಪ್ರಚಲಿತವಿರುವ 
ರಂಗುರಂಗಿನ ಕತೆಗಳತ್ತ ನಿಮ್ಮ ಲಕ್ಷ್ಯ ಸೆಳೆಯುತ್ತೇನೆ. ಲ 
ಸರ್ವಸಾಮಾನ್ಯವಾಗಿ ದಕ್ಷಿಣ ಸದರ ಪ್ರಸಕ್ತ ಶತಮಾನದ ಮೊದಲ ಎರಡು 
ದಶಕಗಳ ವೇಳ. ಬೆಳೆದು ಬಂದವರಲ್ಲಿ ಆಚರಣೆಗೂ ನಂಬಿಕೆಗೂ ನಡುವೆ ಇದ್ದ 
ಅನ್ಯೋನ್ಯತೆ ಅತ್ಯಲ್ಪ (ಪ್ರಾಯಶಃ ಈಗಲೂ ಹಾಗೆ) ಎನ್ನಬಹುದು. ವಿಶಿಷ್ಟವಾಗಿ, 
ತಮ್ಮ ತಾಯಿ ತಂದೆಯರ, ಸಂಬಂಧಿಕರ ಹಾಗೂ ಸ್ನೇಹಿತರ ಸೂಕ್ಷ್ಮ ಸಂವೇದನೆಗಳಿಗೆ 
ಗಾಸಿ ಉಂಟುಮಾಡಬಾರದೆಂಬ. ಕಾರಣಕ್ಕಾಗಿ ಹಲವಾರು “ಆಚರಣೆಗಳು' ಅನು 
ಷ್ಠಾನಿಸಲ್ಪಡುತ್ತಿವೆಯೆ೦ದು ಸ್ವ೦ತಾನುಭವದಿ೦ದ ದೃಢೀಕರಿಸಬಲ್ಲೆ. 
ಈ ವಿಷಯಗಳ ಬಗ್ಗೆ ನಾನು ಹೇಳಬಹುದಾದದ್ದು ಬೇಕಾದಷ್ಟು ಉ೦ಟು. ಆದರೆ 
ಒಂದು ಸಂಗತಿ ಮಾತ್ರ ಸ್ಪಷ್ಟೀಕರಿಸಬಯಸುತ್ತೇನೆ : ರಾಮಾನುಜನ್‌ರ ಧಾರ್ಮಿಕ 
ನಂಬಿಕೆಗಳನ್ನು ಕುರಿತಂತೆ ಸಾಮಾನ್ಯವಾಗಿ ಏನೇನು ಹೇಳಲಾಗಿದೆಯೋ ಆ ಯಾವು 
ದನ್ನೂ ಹ ಒಪ್ಪಲಾರೆ. ಹಾರ್ಡಿ ತಮ್ಮ ಹಾರ್ವರ್ಡ್‌ ಉಪನ್ಯಾ ಸಮಾಲಿಕೆ ಸಿದ್ಧ 
ಪಡಿಸುತ್ತಿದ್ದ ದಿನಗಳ೦ದು ನಾನು ಅವರೊಂದಿಗೆ ಈ ವಿಷಯ ಕುರಿತು ಪತ್ರ 
ವ್ಯವಹರಿಸಿದೆ. ಅವರು ನನಗೆ ದಿನಾ೦ಕ ೧೯ ಫೆಬ್ರುವರಿ ೧೯೩೯ರ೦ದು ಬರದ 
ಕಾಗದದಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಒಪ್ಪುವುದರತ್ತ ನನ್ನ 
ಹೆಚ್ಚಿನ ಒಲವುಂಟು : 
, ಅಲ್ಲದೇ ತೀರ ತಳದಲ್ಲಿ ಮತ್ತು ಮೊದಲ ಉಪಸಮತೆಯಲ್ಲಿ ರಾಮಾನು 
ನ್‌ ಬೌದ್ಧಿಕವಾಗಿ ಬರ್ಟೈ೦ಡ್‌ ರಸಲ್‌ ಅಥವಾ ಲಿಟಲ್‌ವೂಡ್‌ರಷ್ಟೇ ದೃಢವಾದ 


lo 


ರಾಮಾನುಜನ್‌ ಏರಿದ ಎತ್ತರ 


ಧರ್ಮನಿ೦ದಕರೆ೦ಬುದು ನನ್ನ ಅಭಿಪ್ರಾಯ. ಒ೦ದು ಸಂಗತಿಯಂತೂ ನನಗೆ ಖಾತ್ರಿ 
ಗೊತ್ತಿದೆ : ಹಲಮಂದಿ ಭಾವಿಸಿರುವ೦ತಲ್ಲದೆ, ಯಾವ ಅರ್ಥದಲ್ಲೂ, ಅವರೊಬ್ಬ 
'ಸ್ಫೂರ್ತಿಮಂ೦ತ ಹೆಡ್ಡ' ಸುತರಾಂ ಅಲ್ಲ. ತದ್ವ್ಯತಿರಿಕ್ತವಾಗಿ, ವ್ಯಾಧಿಯ ದೆಸೆಯಿ೦ದ 
ಸ್ಪಷ್ಟವಾಗಿ ಅವರ ಮಾನಸಿಕ ಸಮತೋಲ ಹದತಪ್ಪಿದ್ದ ಅವಧಿಯನ್ನು ಬಿಟ್ಟರೆ, 
ಅವರೊಬ್ಬ ಬಲು ಜಾಣ ಮತ್ತು ವಿವೇಕಶಾಲಿ ವ್ಯಕ್ತಿ. ತೀರ ಒ೦ಟಿಗ ನಿಜ. ಆದರೆ 
ದ್ರಷ್ಟಾರನೊಬ್ಬನ ಮನೋವೈಕಲ್ಯಗಳಿಗೆ ರಿಯಾಯತಿ ಕೊಟ್ಟುದಾದರೆ, ಮೂಲಭೂತ 
ವಾಗಿ, ಒಬ್ಬ ಸ್ತಿಮಿತಮನಸ್ಕ ಮತ್ತು ವಿವೇಚನಶೀಲ ವ್ಯಕ್ತಿ.” 

ಅಲ್ಲದೇ, ಸ್ವತಃ ಉತ್ಕೃಷ್ಟ ಗಣಿತವಿದರಾಗಿದ್ದ ಕೆ. ಆನಂದರಾಯರು ಹಾರ್ಡಿಯವರ 
ಈ ಅಭಿಪ್ರಾಯವನ್ನು ಸಮರ್ಥಿಸಿದ್ದಾರೆ. ಇವರು ಹಾರ್ಡಿಯವರ ಶಿಷ್ಯ, ಮತ್ತು 
ಕೇ೦ಬ್ರಿಜ್‌ನಲ್ಲಿ ರಾಮಾನುಜನ್‌ರ ಸಮಕಾಲೀನ. ಟೌಬೇರಿಯನ್‌ ಪ್ರಮೇಯಗಳು, 
ಫಲನಸಿದ್ದಾ೦ತ ಮತ್ತು ಡಿರಿಶ್ಲೇ ಶ್ರೇಣಿ ಸಿದ್ದಾಂತಗಳಿಗೆ ಇವರು [ಆನಂದರಾವ್‌] 
ನೀಡಿರುವ eS ಸುಪರಿಚಿತರು ಮತ್ತು ಸ್ಮರಣೀಯರು. ಆನಂದರಾವ್‌ 
ಬರೆದಿದ್ದಾರೆ : 

“ಸ್ವಭಾವತಃ ಅವರು [ರಾಮಾನುಜನ್‌] ಸರಳ. ಕೃತ್ರಿಮತೆಯಿಂದ ಪೂರ್ಣ 
ವಿಮುಕ್ತ. ಸ್ವಸಾಮರ್ಥ್ಯ ಕುರಿತು ಯಾವುದೇ ಛಾಯೆಯನ್ನು ಕೂಡ ಪ್ರದರ್ಶಿಸಿ 
ದವರಲ್ಲ. ಸುಲಭವಾಗಿ ಮಿಳಿತವಾಗುವ ಗುಣ, ಪರಮ ಸಭ್ಯ, ಮತ್ತು ಇತರರ ಬಗ್ಗೆ 
ಸಹನೆ ಇರುವಾತ. ವಿನೋದಶೀಲ ಪ್ರವೃತ್ತಿ. ಸಂಭಾಷಣಾಚತುರ. ಅವರ ಮಾತನ್ನು 
ಆಲಿಸುವುದೊ೦ದು ಸ್ವಾರಸ್ಯಕರ ಅನುಭವ. ಅವರನ್ನು ನಾನು ಭೇಟಿಮಾಡಿದ 
ಸಂದರ್ಭಗಳಲ್ಲಿ ನಾವು ಮನೆ ಮಾತು ತಮಿಳಿನಲ್ಲಿ ಸ೦ಭಾಷಿಸುತ್ತಿದ್ದುದು ವಾಡಿಕೆ. 
ಗಣಿತದ ಜೊತೆಗೆ ಇತರ ಅನೇಕ ವಿಷಯಗಳ ಬಗ್ಗೆ ಕೂಡ ಅವರು ಮಾತಾಡಬಲ್ಲವ 
ರಾಗಿದ್ದರು . , . ' 

ಆನ೦ದರಾಯರು ವ್ಯಕ್ತಪಡಿಸಿರುವ ಈ ಅಭಿಪ್ರಾಯ ವಿಸ್ಮಯಕರವಾಗಿ ಹಾರ್ಡಿ 
ಯವರದೂ ಹೌದು. ಹಾರ್ಡಿ ಬರೆದಿದ್ದಾರೆ : 

“.. ನಾನು ಚಿತ್ರಿಸಬಯಸುವ ವ್ಯಕ್ತಿಗೆ, ಇತರ ಸುಪ್ರಸಿದ್ದ ಪುರುಷರಂತೆ, 
ತಮ್ಮವೇ ಆದ ವೈಚಿತ್ರ $ಗಳಿದ್ದುವು. ಆದರೆ ಇವರ ಸಾಹಚರ್ಯದಲ್ಲಿ ನೀವು 
ಉಲ್ಲ )ಸಿತರಾಗಿರಬಹುದಾಗಿತ್ತು, ಚಹಾ ಸೇವಿಸಿ ರಾಜಕೀಯವನ್ನೋ ಗಣಿತವನ್ನೋ 
ಚರ್ಚಿಸಬಹುದಾಗಿತ್ತು.” 

ಪ್ರಸಕ್ಕ ಶತಮಾನದ [೨೦ನೆಯ ಶತಮಾನ] ಆರಂಭ ವರ್ಷಗಳಂದು ಭಾರತದಲ್ಲಿ 
ವಿಜ್ಞಾನದ ಅಭಿವೃದ್ಧಿ ಕುರಿತಂತೆ ರಾಮಾನುಜನ್‌ ಪಾತ್ರ ಏನೆ೦ಬುದರತ್ತ ಈಗ ಲಕ್ಷ್ಯ 
ಹರಿಸೋಣ. 

೧೯೧೫-೩೦ ಅವಧಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೊ ೀಗುತ್ತಿದ್ದ ಯುವ ಜನತೆಗೆ 
ರಾಮಾನುಜನ್‌-ಹೆಸರು ಏನು ಅರ್ಥವೀಯುತ್ತಿತ್ತು ಎ೦ಬುದನ್ನು ನಿಮಗೆ ವಿಶದೀ 


lo 
O 
ಟ್ರ 


ಸಪ್ತಸಾಗರದಾಚೆಯೆಲ್ಲೋ . . , 


ಕರಿಸುವ ಉತ್ಕೃಷ್ಟ ವಿಧಾನವೆಂದರೆ ಪ್ರಾಯಶಃ ನಾನು ಹೇಗೆ ಮೊದಲಬಾರಿಗೆ ಅವರ 
ಹೆಸರು ಕೇಳಿದೆ. ಎ೦ಬ ನೆನಪಿನ ಸುರುಳಿ ಬಿಚ್ಚುವುದು. 

ಅದು ೧೯೨೦ ಏಪ್ರಿಲಿನ ಯಾವುದೋ ದಿನವಾಗಿರಬೇಕು. ನನಗಿನ್ನೂ ವಯಸ್ಸು 
ಹತ್ತು ತುಂಬಿರಲಿಲ್ಲ. ರಾಮಾನುಜನ್‌-ನಾಮಾಂಕಿತ ಪ ಪ್ರಸಿದ್ಧ ಭಾರತೀಯ ಗಣಿತವಿದ 
ನೊಬ್ಬ ಅದೇ ಹಿ೦ದಿನ ದಿನ ಮಡಿದ ಸುದ್ದಿ ವೃತ್ತಪತ್ರಿ ಕೆಗಳಲ್ಲಿ ಪ್ರಕಟವಾಗಿದೆಯೆಂದು 
ತಾಯಿ ಹೇಳಿದರು. ಅಲ್ಲದೇ, ಮಾಸ್‌ ಕೆಲವು ವರ್ಷಗಳ ಹಿಂದೆ ಇಂಗ್ಲೆಂಡಿಗೆ 
ಪಯಣಿಸಿ, ವಿಖ್ಯಾತ ಇಂಗ್ಲಿಷ್‌ ಗಣಿತಪಂಡಿತರ ಜೊತೆ ಕೆಲಸ ಮಾಡಿ, ತೀರ ಈಚೆಗೆ 
ಭಾರತಕ್ಕೆ ಮರಳಿದ್ದರು, ಮತ್ತು ತಮ್ಮ ಸಾಧನೆಯ ಕಾರಣವಾಗಿ ಅ೦ತಾರಾಷ್ಟ್ರೀಯ 
ಖ್ಯಾತಿಭಾಜನರಾಗಿದ್ದರು ಎ೦ದು ಕೂಡ ತಿಳಿಸಿದರು. ರಾಮಾನುಜನ್‌ ಯಾವ ಬಗೆಯ 
ಗಣಿತವಿದ ಎಂದಾಗಲೀ ವೈಜ್ಞಾನಿಕ ಸಿದ್ದಿ ಎಂದರೆ ನಿಜಕ್ಕೂ ಏನು ಎಂದಾಗಲೀ ಆ 
ವಯಸ್ಸಿನಲ್ಲಿ ನನಗೆ ಇನಿತೂ ತಿಳಿದಿರಲಿಲ್ಲ. ಇ೦ತಿದ್ದರೂ ನನ್ನ ಪರಿಸರಕ್ಕೆ ಸದೃಶವಾದ 
ದ್ಲೊಂದರಲ್ಲಿ ಬೆಳೆದು ಬ೦ದ ಒಬ್ಬಾತನಿಗೆ, ನನಗಂತೂ ಅ೦ದು ಅಗ್ರಾಹ್ಯವೇ ಆಗಿದ್ದ, 
ಏನೋ ಒಂದನ್ನು ಸಾಧಿಸುವುದು ಕೈಗೂಡಿತು ಎ೦ಬ ಆ ಆಶ್ವಾಸನೆ ನನಗೆ ನೀಡಿದ 
ಪರಮಾನಂದವನ್ನು ಈಗಲೂ ನೆನಪಿಸಿಕೊಳ್ಳಬಲ್ಲೆ. ಇತರರೂ ನನ್ನಂತೆಯೇ ಹರ್ಷ 
ತಳದಿದ್ದಿರಲೇಬೇಕು. ಅಂದ ಮೇಲೆ ಆ ದಿನಗಳಂದು ಪ್ರಪಂಚವನ್ನು ಅಧಿಕಾಧಿಕ 
ವಿಭಿನ್ನ ಪರಿದೃಷ್ಟಿಗಳಿ೦ದ ಪರಿವೀಕ್ಷಿಸಲು ತನ: ಯಾ ಯುವತಿಯರಿಗೆ 
ರಾಮಾನುಜನ್‌ರ ಈ ನಿದರ್ಶನ ಏನು ಸಂದೇಶ ನೀಡಿರಬಹುದೆಂಬುದನ್ನು 
ಊಹಿಸುವುದು ನಿಮಗೆ ತ್ರಾಸದಾಯಕವಾಗದೆ೦ದು ಆಶಿಸಿದ್ದೇನೆ. 

ಭಾರತದಲ್ಲಿ ವಿಜ್ಞಾನಾಭಿವೃದ್ದಿ ಕುರಿತ೦ತೆ ರಾಮಾನುಜನ್‌ ಪಾತ್ರ ಅವರು ನಮಗೆ 
ಎಷ್ಟು ಅರ್ಥವಾದರು ಎಂಬುದನ್ನು ಅವಲಂಬಿಸಿರಲಿಲ್ಲ. ಗಣಿತೀಯವಾಗಿಯೂ 
ವೈಜ್ಞಾನಿಕವಾಗಿಯೂ ಬರಡು ಬಂಜರು ನೆಲದಲ್ಲಿ ಅವರ ಆರಂಭ ವರ್ಷಗಳು 
ಸಂದುಹೋದುದು, ಭಾರತದಲ್ಲಿ ಅವರ ಬದುಕು ಕಷ್ಟ ಕಾರ್ಪಣ್ಯದಿ೦ದ ಕೂಡಿದ್ದುದು, 
ಪ್ರತಿಷ್ಠಿತ ಗಣಿತವಿದರ ನೆರವಿನಿ೦ದ ಅವರು ಹೆಚ್ಚೆನ ಭಾರತೀಯರ ದೃಷ್ಟಿಯಲ್ಲಿ 
ಪವಾಡಸದೃಶವೋ ಎಂಬಂಥ ಸನ್ನಿವೇಶಗಳ ನಡುವೆ ಕೇ೦ಬ್ಬಿಜ್ಜಿಗೆ ತೆರಳಿದುದು, 
ಮತ್ತು ಮುಂದೊಮ್ಮೆ ಅವರು ಪ್ರಸಕ್ತ ಶತಮಾನದ ಪರಮಸ್ವತಂತ್ರ ಚಿಂತನಶೀಲ 
ಗಣಿತವಿದರ ಪೈಕಿ ಒಬ್ಬರೆಂದು ಪರಿಗಣಿಸಲ್ಪಡುವರೆಂಬ fe ಭರವಸೆ ಮೂಡಿಸಿ 
ಭಾರತಕ್ಕೆ ಮರಳಿದುದು--ಈ ಅಂಶಗಳು ಮಹತ್ಪ್ಯಾಕಾಂಕ್ಸೀ ಭಾರತೀಯ ವಿದ್ಯಾರ್ಥಿ 
ಗಳಿಗೆ ತಮ್ಮ ಬೌದ್ದಿಕ ತುರಂಗದ ಬಂಧಗಳನ್ನು ಭೇದಿಸಿ, ಪ್ರಾಯಶಃ, ರಾಮಾನು 
ಜನ್‌-ಧಾಟಿಯಲ್ಲಿ ಎತ್ತರ ಎತ್ತರ ಏರಲು ಸಾಕಾಗಿದ್ದುವು, ಬೇಕಾದ್ದಕ್ಕಿಂತ ಹೆಚ್ಚೇ 
ಆಗಿದ್ದುವು. 

ಇದೊ೦ದು ಭಾವುಕತಾಪ್ರಧಾನ ನಿಲವಾಗಿತ್ತೆ೦ದು, ಪ್ರಾಯಶಃ ತುಸು ಸಮರ್ಥನೆ 
ಸಹಿತ, ವಾದಿಸುವುದು ಸಾಧ್ಯವಿದೆ : ಶಿಷ್ಟ ಮರ್‌ ಅದೆಷ್ಟು ವಿಭಿನ್ನ ಔನ್ನತ್ಯ 


ರಾಮಾನುಜನ್‌ ಏರಿದ ಎತ್ತರ ೨೦೩ 


ವನ್ನು ರಾಮಾನುಜನ್‌ ಪ್ರತಿನಿಧಿಸುವರೆ೦ದರೆ ಅವರು ಭಾರತೀಯರಾಗಿ ಜನಿಸಿದುದು 
ಬಹು ಪಾಲು ಆಕಸ್ಮಿಕವೆ೦ದೇ ಪರಿಗಣಿಸತಕ್ಕದ್ದು, ಆದರೆ ಆ ದಿನಗಳ ಭಾರತೀಯರಿಗೆ 
ರಾಮಾನುಜನ್‌, ಇಂದು ನಾವು ಭಾವಿಸುವ ಧಾಟಿಯಲ್ಲಿ ಏಕೈಕರಾಗಿರಲಿಲ್ಲ. ಅ೦ದಿ 
ನವರ ನಿರ್ಣಯ ಪ್ರಕಾರ ವಿಜ್ಞಾನ ಹಾಗೂ ಮಾನವಚಟುವಟಿಕೆಗಳ ಬೇರೆಬೇರೆ 
ಕ್ಷೇತ್ರಗಳಲ್ಲಿ ಸಮಾನವಾಗಿಯೇ ಯಶಸ್ವಿಗಳಾಗಿದ್ದ ಇತರರ ಪೈಕಿ ಇವರೂ ಒಬ್ಬರಾ 
ಗಿದ್ದರು. ಬುದ್ದುದಿಸುತ್ತಿದ್ದ ಅ೦ದಿನ ಭಾರತದ ಮುಂಚೂಣಿಯಲ್ಲಿದ್ದವರು ಗಾಂಧಿ, 
ಮೋತಿಲಾಲ್‌ ಮತ್ತು ಜವಾಹರಲಾಲ್‌ ನೆಹ್ರೂ, ರಬೀಂದ್ರನಾಥ ಠಾಗೋರ್‌, ಜಿ. 
ಸಿ, ಬೋಸ್‌, ಸಿ. ವಿ. ರಾಮನ್‌, ಎಂ. ಎನ್‌. ಸಹಾ, ಎಸ್‌. ಎನ್‌. ಬೋಸ್‌ 
ಮೊದಲಾದ ಹಿರಿಯರು. ಇಪ್ಪತ್ತರ ಹಾಗೂ ಮೂವತ್ತರ ದಶಕಗಳ೦ದು ಯುವ 
ಭಾರತೀಯರು ಈ ಮಹನೀಯರುಗಳನ್ನು ತಮ್ಮ ನಡುವೆ ಕ೦ಡರು. ಮತ್ತು ಸಾಧನೆ 
ಸಿದ್ಧಿಗಳಿಗಾಗಿ ಇವರುಗಳಿಂದ ಸ್ಫೂರ್ತಿ ಪಡೆದರು. 

ರಾಮಾನುಜನ್‌-ಪ್ರಭಾವ ಈ ತೆರನಾಗಿ ಸಾರ್ವತ್ರೀಕೃತ ಅರ್ಥದಲ್ಲಿ ಮಾತ್ರ 
ಇತ್ತೆ೦ಬ. ಅಭಿಪ್ರಾಯ ಕೊಡುವುದು ನನ್ನ ಆಶಯವಲ್ಲ. ರಾಮಾನುಜನ್‌-ತರು 
ವಾಯದ ಮೂರು ಅಥವಾ ನಾಲ್ಕು ದಶಕಗಳಲ್ಲಿ ಗಮನಾರ್ಹ ಸಿದ್ದಿ ಐದಿದ ಬಹುತೇಕ 
ಎಲ್ಲ ಗಣಿತಪ್ರಭೃತಿಗಳೂ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಸವಾಗಿ ಅವರ ನಿದರ್ಶ 
ದಿಂದ ದೀಪ್ತಿಮ೦ತರಾದವರೆ೦ದು ಹೇಳುವುದು ಉಚಿತವೆಂದು ಭಾವಿಸಿದ್ದೇನೆ. 

ಇತ್ತ, ರಾಮಾನುಜನ್‌-ಹೆಸರು ವೈಜ್ಞಾನಿಕ ಜೀವನವೃತ್ತಿಗಳನ್ನು ಯೋಜಿಸುತ್ತಿದ್ದ 
ಮಹತ್ಪ್ವಾಕಾ೦ಕ್ಸೀ ಯುವಜನತೆಯನ್ನು ಮಾತ್ರ ಪ್ರಭಾವಿಸಿದುದಲ್ಲ, ಅದು ಸಾರ್ವ 
ಜನಿಕ ಹಿತಾಕಾ೦ಕ್ಸಿಗಳನ್ನು ಕ್ರಿಯಾಶೀಲರಾಗುವಂತೆ ಪ್ರೇರಿಸಿತು ಕೂಡ. ಒಂದು 
ಉದಾಹರಣೆ ಕೊಡುತ್ತೇನೆ. 

ನಾನು ಮದ್ರಾಸಿನಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ನನ್ನ ಸಹಪಾಠಿಗಳ ಪೈಕಿ ಒಬ್ಬರು 
ಅಳಗಪ್ಪ ಚೆಟ್ಟಿಯಾರ್‌ (ಇವರು ಆಗರ್ಭಶ್ರೀಮಂತ ಕುಟುಂಬದಿಂದ ಬಂದವರು). 
ನಾವು ನಿಕಟ ಮಿತ್ರರಾಗಿದ್ದೆವು. ಆದರೆ ೧೯೩೦ರ ಬಳಿಕ ನಮ್ಮ ಜೀವನಗಳು ವಿಭಿನ್ನ 
ಮಾರ್ಗಗಳಲ್ಲಿ ದೂರ ದೂರ ಸರಿದುವು. ಯುದ್ಧಪೂರ್ವದ ಮತ್ತು ಯುದ್ದಕಾಲದ 
ವರ್ಷಗಳಲ್ಲಿ ಅಳಗಪ್ಪ ಚೆಟ್ಟಿಯಾರ್‌ ಒಬ್ಬ ಸಾಹಸೀ ಉದ್ಯಮಪತಿಯಾಗಿ ಪ್ರವರ್ಧಿಸಿ 
ದರು, ಮತ್ತು ಮಹಾದಾನಿಯೆ೦ದು ಜನವಂದ್ಯರಾದರು. ವಾಸ್ತವವಾಗಿ ಬ್ರಿಟಿಷ್‌ 
ಸರ್ಕಾರ ಅವರಿಗೆ ನೈಟ್‌ ಪದವಿ ಪ್ರದಾನಿಸಿ ಗೌರವಿಸಿತ್ತು. 

ನಲವತ್ತರ ದಶಕ. ಯುದ್ಧಾನ೦ತರದ ಕೊನೆಯ ವರ್ಷಗಳು. ಸರ್‌ ಅಳಗಪ, 
ಚೆಟ್ಟಿಯಾರರು (ಈ ವೇಳೆಗೆ ಅವರು ನೈಟ್‌ ಗೌರವಭಾಜನರಾಗಿದ್ದರು) ನನಗೆ ಕಾಗದ 
ಬರೆದು ತಾವು ಮದ್ರಾಸಿನಲ್ಲಿ ರಾಮಾನುಜನ್‌-ನಾಮಾಂಕಿತ ಗಣಿತಸ೦ಸ್ಥೆಯೊ೦ದನ್ನು 
ಸ್ಥಾಪಿಸುವುದು ಉಪಯುಕ್ತವಾದೀತೇ ಎಂದು ಕೇಳಿದರು. ಈ ಭಾವನೆಯನ್ನು 
ಪರಮೋತ್ಸಾಹದಿಂದ ಪುರಸ್ಕರಿಸಿದೆ. ೧೯೫೧ರಲ್ಲಿ ಭಾರತಕ್ಕೆ ಭೇಟಿ ನೀಡಿದೆ. ಅದೇ 


೨೦೪ ಸಪ್ತಸಾಗರದಾಚೆಯೆಲ್ಲೋ . . , 


ಕೆಲವು ತಿ೦ಗಳ ಹಿ೦ದೆ ರಾಮಾನುಜನ್‌ ಇನ್‌ಸ್ಟಿಟ್ಯೂಟ್‌ ಸ್ಥಾಪಿಸಲ್ಪಟ್ಟಿತ್ತು. ಅದರ 
ಪ್ರಥಮ ನಿರ್ದೇಶಕರು ಟಿ. ವಿಜಯರಾಘವನ್‌- ಇವರು ಹಾರ್ಡಿಯವರ ಅತ್ಯ೦ತ 
ಸಮರ್ಥ ಶಿಷ್ಯರ ಪೈಕಿ ಒಬ್ಬರು. ೧೯೫೫ರಲ್ಲಿ, ಸಾಪೇಕ್ಟವಾಗಿ, ಇನ್ನೂ ಯುವ ವಯಸ್ಸಿ 
ನಲ್ಲೇ ಮೃತರಾದರು. ಮುಂದಿನ ನಿರ್ದೇಶಕರು ಸಿ. ಟಿ. ರಾಜಗೋಪಾಲ್‌. ಇವರು 
ಆನ೦ದರಾಯರ ಒಬ್ಬ ವಿದ್ಯಾರ್ಥಿ. ಆ ವೇಳೆಗಾಗಲೇ ಅಳಗಪ್ಪ ಚೆಟ್ಟಿಯಾರರ 
ಸ೦ಪತ್ತು ಕರಗಿಹೋಗತೊಡಗಿದ್ದುದರಿ೦ದ ಇನ್‌ಸ್ಟಿಟ್ಕೂಟಿನ ಆರ್ಥಿಕ ಅಂತಸ್ತು 
ಅಭದ್ರವಾಗಿತ್ತು. 

ಅಳಗಪ್ಪ ಚೆಟ್ಟಿಯಾರರು ೧೯೫೭ರ ಏಪ್ರಿಲಿನಲ್ಲಿ ಮಡಿದಾಗ ಇನ್‌ಸ್ಟಿಟ್ಯೂಟಿನ 
ಭವಿಷ್ಯ ಡೋಲಾಯಮಾನ ಸ್ಥಿತಿ ಐದಿತು. ರಾಜಗೋಪಾಲ್‌ ನನಗೆ ಬರೆದರು : 
“ಮುಂದಿನ ತಿಂಗಳ ಒಂದನೆಯ ದಿನಾಂಕದಿಂದ ಈ ಇನ್‌ಸ್ಟಿಟ್ಯೂಟಿಗೆ ಅಸ್ತಿತ್ವ 
ವಿರದು.” ಆಗ ನಾನು ಪ್ರಧಾನ ಮಂತ್ರಿಯವರಿಗೆ (ಜವಾಹರಲಾಲ್‌ ನೆಹ್ರು) ಇನ್‌ಸ್ಟಿ 
ಟ್ಯೂಟಿನ ಆರ೦ಭವನ್ನೂ ವರ್ತಮಾನ ಗಂಭೀರ ಸ್ಥಿತಿಯನ್ನೂ ವಿವರಿಸಿ ಒ೦ದು ಕಾಗದ 
ಹಾಕಿದೆ. ನೆಹ್ರು ಬರೆದ ಕ್ಸಿಪ್ಪ ಮಾರೋಲೆ ಉಲ್ಲಾಸದಾಯಕವಾಗಿತ್ತು: “ರಾಮಾನು 
ಜನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಮ್ಯಾಥ್‌ಮ್ಯಾಟಿಕ್ಟ್‌ ಪರವಾಗಿ ನೀವೊಂದು ಪ್ರಬಲ 
ಶಿಫಾರಸು ಪತ್ರ ಕಳಿಸಿರದಿದ್ದರೂ ಅದರ ಅಂತ್ಯಕ್ಕೆ ಕಾರಣವಾಗುವ ಯಾವುದೇ ಘಟನೆ 
ಸ೦ಭವಿಸುವುದನ್ನು ನಾನು ಇಷ್ಟಪಟ್ಟಿರುತ್ತಿರಲಿಲ್ಲ. ಈಗ ನೀವು ಕೂಡ ಈ ವಿಷಯ 
ಕುರಿತು ನನಗೆ ಬರೆದಿರುವುದರಿಂದ ಇನ್‌ಸ್ಟಿಟ್ಕೂಟಿನ ಆಗು ಹೋಗುಗಳ ಬಗ್ಗೆ 
ಸ೦ಪರ್ಕವಿಟ್ಟುಕೊ೦ಡಿರುತ್ತೇನೆ. ಈ ಇನ್‌ಸ್ಟಿಟ್ಯೂಟಿನ್ನು ನಡೆಸಿಕೊಂಡು ಹೋಗು 
ವುದು ಸಾಧ್ಯವಾದೀತೆ೦ಬ ಭರವಸೆಯನ್ನು ನಿಮಗೆ ಕೊಡುತ್ತೇನೆ.” ಮುಂದೆ ಹಾಗೆಯೇ 
ನಡೆಯಿತು--ಆದರೆ ಮುಂದಿನ ಹನ್ನೆರಡು ವರ್ಷ ಸಂಸ್ಥೆ ನಿಲ್ಲುತ್ತ, ದರೆಯ ಅಂಚಿಗೆ 
ತೆವಳುತ್ತ ಸಾಗಿತು. ಮದ್ರಾಸಿನಲ್ಲಿಯ ಈ ಇನ್‌ಸ್ಟಿಟ್ಯೂಟಿನಲ್ಲಿಯೇ ಮುಂಬರುವ 
ಡಿಸೆ೦ಬರಿನಲ್ಲಿ ಅ೦ತಾರಾಷ್ಟ್ರೀಯ ಸಮ್ಮೇಳನವೊ೦ದು ರಾಮಾನುಜನ್‌ ಶತಮಾ 
ನೋತ್ಸವವನ್ನು ಆಚರಿಸಲಿದೆ. 

ನಾನು ಹೇಳಬೇಕಾದದ್ದು ಇನ್ನೇನೂ ಇಲ್ಲ. ಅವರ ಹೆಸರನ್ನು ಮೊದಲ ಬಾರಿಗೆ 
ಕೇಳಿದ ಅರುವತ್ತಾರು ವರ್ಷಗಳ ತರುವಾಯ ನನ್ನ ಅಭಿಪ್ರಾಯವಿದು : ರಾಮಾನು 
ಜನ್‌ರ ಆದರ್ಶ ಗಳಿಸುವಲ್ಲಿ ಭಾರತ ಮತ್ತು ಭಾರತೀಯ ವೈಜ್ಞಾನಿಕ ಕುಟು೦ಬ 
ಅತ್ಯ೦ತ ಅದ್ಯಷ್ಟಶಾಲಿಗಳು. ಅವರನ್ನು ಅನುಕರಿಸಲು ಇಲ್ಲವೇ ಮೀರಲು ಪ್ರಯತ್ನಿ 
ಸುವುದು ವ್ಯರ್ಥ. ಏಕೆ೦ದರೆ ಎವರೆಸ್ಟ್‌ನ೦ತೆಯೇ ಅವರು ಅಲ್ಲಿದ್ದರು. 

ಅನುವಾದ ಮುಗಿಯಿತು. 


೧೮. ನ್ಯೂಟನ್‌ ಶಿಖರಾರೋಹಣ 


ಅವರ [ನ್ಯೂಟನ್‌] ಬಗೆಗೆ ಯೋಚಿಸುವುದೆ೦ದರೆ ಅವರ ಕೃತಿಯ ಬಗೆಗೆ ಯೋಚಿಸುವುದೆ೦ದರ್ಥ. 
ಏಕೆ೦ದರೆ ಚಿರ೦ತನ ಸತ್ಯದ ಆವಿಷ್ಕಾರಕ್ಕಾಗಿ ನಡೆದ ಹೋರಾಟದ ದೃಶ್ಯ ಅವರ ಮೇಲೆ ಪ್ರದರ್ಶಿತ 
ವಾಯಿತು ಎಂಬುದಾಗಿ ಭಾವಿಸುವುದರ ಮೂಲಕ ಅವರನ್ನು ತಿಳಿದುಕೊಳ್ಳಬಹುದು. ಸರಳಭೌತ 
ಊಹೆಗಳಿ೦ದ ಶುದ್ಧತಾರ್ಕಿಕ ನಿಗಮನ ಮಾಡಿ ಪ್ರಜ್ಞಾಗೋಚರ ವಿದ್ಯಮಾನಗಳಿಗೆ ವಿವರಣೆಗಳನ್ನು 
ಕೊಡುವುದು ಸಾಧ್ಯವಾಗಬೇಕೆ೦ದು ನ್ಯೂಟನ್‌ರಿಗಿ೦ತ ಸಾಕಷ್ಟು ಹಿ೦ದೆಯೇ ಇದ್ದ ಬಲಿಷ್ಠ ಧೀಶಕ್ತಿಗಳು 
ಪರಿಭಾವಿಸಿದ್ದುವು. ಆದರೆ ಸುಸ್ಪಷ್ಟವಾಗಿ ರೂಪಿಸಲಾದ ಆಧಾರಭಾವನೆಯನ್ನು ಯಶಸ್ವಿಯಾಗಿ 
ಪತ್ತೆಹಚ್ಚಿದ ಮೊದಲಿಗರೇ ನ್ಯೂಟನ್‌. ಇದರಿ೦ದ ಅವರು ಗಣಿತಚಿ೦ತನೆಯ ಮೂಲಕ ತಾರ್ಕಿಕ 
ವಾಗಿಯೂ ಪರಿಮಾಣಾತ್ಮಕವಾಗಿಯೂ ಅನುಭವದೊಡನೆ ಸ೦ಗತವಾಗಿರುವ ವಿದ್ಯಮಾನಗಳ ಒ೦ದು 
ವಿಶಾಲಕ್ಷೇತ್ರವನ್ನೇ ನಿಗಮಿಸಲು ಸಮರ್ಥರಾದರು. 


ಬಾಲಕೃಷ್ಣನ್‌ ಉಲ್ಲೇಖಿಸಿರುವ ಚಂದ್ರಶೇಖರ್‌-ಉದ್ದಾರ (ಪುಟ ೧೯೯) ಹೇ 
ಸಾರ್ವಕಾಲಿಕ ಮಹಾಚೇತನ ನ್ಯೂಟನ್‌ ಈ ವರ್ತಮಾನ ನೂತನ ಚಿಂತನ ಚಂದ್ರ 
ಶೇಖರ್‌-ಮತಿಯ ಮೇಲೆ ಗಾಢ ಪರಿಮುದೆ ಒತ್ತಿತ್ತು ಎನ್ನುವುದಕ್ಕೆ ನಿದರ್ಶನ. 
ಯ ಉಪನ್ಯಾಸವೀಯುವಾಗ (೧೯೮೫) ಚ೦ದ್ರ ಇತರ ವಿಜ್ಞಾನಿಗಳ ಸ 

ಣೆಯ ತುಣುಕನ್ನು ಉಲ್ಲೇಖಿಸಿದ್ದರು (ಪುಟ ೩೬): “ಆರ್ಕಿಮಿಡೀಸ್‌ pe 
ಕಸಾ ಪ್ರತಿ ೫೦೦ ವರ್ಷಗಳಿಗೊಮ್ಮೆ “ಸ೦ಭವಿಸುವ' ವಿಜ್ಞಾನಿಗಳಿದ್ದಾರೆ, 
ಇನ್ನು ಶತಮಾನದಲ್ಲಿ ಒ೦ದು ಅಥವಾ ಎರಡು ಸಲ ಮಾತ್ರ "ಸ೦ಭವಿಸುವ' ವಿಜ್ಞಾನಿ 
ಗಳಿದ್ದಾರೆ--ಐನ್‌ಸ್ಟೈನ್‌ ಅಥವಾ ಬೋರ್‌ರಂತೆ.” ಹೀಗೆ "ಸ೦ಭವಿಸಿದ' (ಸಂಭವಾಮಿ 
ಯುಗೇ ಯುಗೇ) ನ್ಯೂಟನ್‌ರ ನವಮನ ೈ೦ತರ ಪ್ರವರ್ತಕ ೌrincipಃ0ವನ್ನು (ಉಚ್ಚಾ 
ರಣೆ?) ಚಂದ್ರ ತಮ್ಮ ೮೦ರ ಇಳಿ ಹರೆಯದಲ್ಲಿ ೩೦ರ ಏರುಜವ್ವನಿಗನ ಕಸುವಿನಿ೦ದ 
ಅಭ್ಯಸಿಸಿದ್ದರೆ೦ದು ಓದಿದ್ದೆ. ಎ೦ದೇ ನಮ್ಮ ಮಾತಿನ ಎಳೆ ತೀರ ಸಹಜವಾಗಿ ಅತ್ತ 
ಬಳುಕಿತು. 

ಇ. ಟಿ. ಬೆಲ್‌ ತಮ್ಮ ವಿಶಿಷ್ಟ (ಮತ್ತು ಪ್ರಾಯಶಃ ಏಕಮೇವಾದ್ದಿಶೀಯುಕ್ಕತಿ 
Men of Mathematicsನಲ್ಲಿ (ಗಣಿತಧೀಮ೦ತರು) On the Seashore-—Newton 
(ಕಡಲ ಕಿನಾರೆಯಲ್ಲಿ ನ್ಯೂಟನ್‌) ಲೇಖನವನ್ನು ಪ್ರಾರಂಭಿಸುವ ಸೊಗಸನ್ನು ಚ೦ದ್ರ 
ಶೇಖರರ ಗಮನಕ್ಕೆ ತಂದೆ : 


WE 
[4 


ಪ್ರಪಂಚಕ್ಕೆ ನಾನು ಹೇಗೆ ಕಾಣಬಹುದೋ ಅರಿಯೆ. ಆದರೆ ನನ್ನ ಮಟ್ಟಿಗೆ ನಾನೊಬ್ಬ ಕಡಲ 
ಕಿನಾರೆಯಲ್ಲಿ ಆಟವಾಡುತ್ತಿರುವ ಹೈದ ಮಾತ್ರ. ಆಗ ಈಗ ಅತ್ತ ಇತ್ತ ಸರಿದು ಸಾಧಾರಣವಾ 
ದಕ್ಕಿಂತ ತುಸು. ನುಣುಪಾದ ಹರಳನ್ನೋ ಚೆಲುವಾದ ಚಿಪ್ಪನ್ನೋ ಹೆಕ್ಕುವುದು೦ಟು. ಆದರೆ ಸಜ 


NN ಸಪ್ತಸಾಗರದಾಚೆಯೆಲ್ಲೋ . ... 


ಪ್ರಕಾಶಿಸಿದ, ಮತ್ತು ೃಂಡ್ರೂ ಮೋಟೆ ಇಂಗ್ಲಿಷಿಗೆ ಅನುವಾದಿಸಿದ. ಪ್ರಿಫ್ಟಿಪಿಯಾದ 
ತೃತೀಯ ೧೭೭೨ರ ಆವೃತ್ತಿಯ ಕೆಲವು ಪುಟಗಳನ್ನು ತಿರುವಿ ಹಾಕಿದುದಕ್ಕಿ೦ತ 
ಮುಂದಕ್ಕೇನೂ ಹೋಗಿರಲಿಲ್ಲ. ಪ್ರಿಫ್ಟಿಪಿಯಾದ ಅಧ್ಯಯನ ತೀವ್ರ ಏಕಾಗ್ರತೆ ಬೇಡು 
ತ್ತದೆ೦ಬುದು ದೃಢವಾಯಿತು. ಏಕೆ೦ದರೆ ನ್ಯೂಟನ್‌ ಜ್ಯಾಮಿತೀಯ ಮತ್ತು ವಿಶ್ಲೇಷಣಾ 
ತ್ಮಕ ಸಮಸ್ಯೆಗಳನ್ನು--ವಸ್ತುತಃ ಸಮಸ್ತ ಗಣಿತೀಯ ಸ೦ಸ್ಕರಣವನ್ನೇ-- ಅವಿಚ್ಛಿನ್ನ 
ಗದ್ಯದಲ್ಲಿ ನೇಯ್ದಿದ್ದರು : ಇದರ ಎಳೆಗಳನ್ನು ಬಿಡಿಸುವುದೇನೂ ಸುಲಭವಾಗಿರಲಿಲ್ಲ. 
ಹಾಗಾದರೆ ತೋರ್ಕೆಗಾದರೂ ತುಸು ಗಟ್ಟಿ ತಿರುಳಿರುವ ಪ್ರಬ೦ಧ ರಚಿಸುವುದು ಹೇಗೆ? 
ಈ ಮುಂದಿನ ಎರಡು ಆಯ್ಕೆಗಳ. ಪೈಕಿ ಒಂದನ್ನು ವರಿಸಬಹುದೆಂದು ಭಾವಿಸಿದೆ : 
ಲಭ್ಯವಿರುವ ಸಮೃದ್ಧ ನ್ಯೂಟನ್‌-ವಾಜ್ಮಯದ ಒಂದಿಷ್ಟನ್ನು ಹೆಕ್ಕಿ ಸಾರವಿಳಿಸುವುದು; 
ಅಥವಾ, ಅಧ್ಯಯನವನ್ನು ಪ್ರಿಸ್ಟಿಪಿಯಾಕ್ಕೆ ಮಾತ್ರ ಸೀಮಿತಗೊಳಿಸಿ ಈ ಬೌದ್ಧಿಕ ಮಹಾ 
ಗಾಥೆಯ ಹೂರಣ ನಿರ್ಣಯಿಸುವುದು. ನಾನು ಎರಡನೆಯ ಹಾದಿ ಹಿಡಿದೆ. ಏಕೆ೦ದರೆ 
“ಶೇಕ್‌ಸ್ಪಿಯರ್‌ ನಾಟಕದ ಸ್ವಂತ ವಾಚನ ಭೂರಿವ್ಯಾಖ್ಯಾನದಂಡುಗಳ ಶ್ರವಣಕ್ಕಿ೦ತ 
ಲೇಸು.” ಹೀಗೆ ಆರಂಭವಾದ ಪ್ರಿಸ್ಸಿಪಿಯಾಅಧ್ಯಯನೆ ಕಾವುಗೂಡುತ್ತ ಮುನ್ನಡೆದು 
ಒ೦ದು ವರ್ಷದ ಹಿ೦ದೆ Newton's Principia for the Common Reader (೧೯೯೫, 
Clarendon Press, Oxford) [ಸಾಮಾನ್ಯ ವಾಚಕನಿಗೆ ನ್ಯೂ ಟನ್‌ ಅವರ ಪ್ರಿನ್ಸಿಪಿಯಾ] 
ಸಾಹಸ ಉಜ್ಜುಗಿಸುವಷ್ಟು ಉತ್ಕಟವಾಯಿತು. ಇಲ್ಲಿ ಒ೦ದು ಅಂಶ ಸೇರಿಸಬೇಕು : 
ಈ ಅಧ್ಯಯನದ ವೇಳೆ ನನಗೆ ಹೊಸತೇನನ್ನೋ, ಗೊತ್ತಿರದಿದ್ದ ಕೆಲವು ಸಂಗತಿ 
ಗಳೇನನ್ನೋ, ಅಥವಾ ತಿಳಿಯಲೇಬೇಕಾಗಿದ್ದ೦ಥವೇನನ್ನೋ ಒಳಗೊ೦ಡಿರದ ಒ೦ದೇ 
ಒಂದು ಉಕ್ತಿಯನ್ನು ಕೂಡ ಗುರುತಿಸಲಾಗಲಿಲ್ಲ. 


1 

ಕಾಯಗಳು (ಬಿಂದುರಾಶಿಗಳೆಂದು ಭಾವಿಸಿದೆ) ನಾಭೀದೂರದ ಪ್ರತಿಲೋಮ 
ವರ್ಗದಲ್ಲಿರುವ ಅಭಿಕೇ೦ದ್ರಾಕರ್ಷಣೆಗೆ ಒಳಗಾಗಿವೆ ಎ೦ಬ ಅಭಿಗೃಹೀತವನ್ನು ಅ೦ಗೀ 
ಕರಿಸಿ, ನಾಭಿಯ ಸುತ್ತ ಅವು ದೀರ್ಥವೃತ್ತ, ಅತಿಪರವಲಯ ಇಲ್ಲವೇ ಪರವಲಯ 
ರೇಖಿಸುತ್ತವೆಂದು ತೋರಿಸಿ ನ್ಯೂಟನ್‌, ಗ್ರಹೋಪಗ್ರಹಗಳ ಚಲನೆ ಕುರಿತು ಕೆಪ್ಲರ್‌ 
ಮಂಡಿಸಿದ್ದ ನಿಯಮಗಳನ್ನು, ಸಾಧಿಸಿದರೆ೦ಬ ಸ೦ಗತಿ ಈಗ ಸರ್ವವೇದ್ಯ. ಇನ್ನೂ 
ಮುಂದೆ ಹೋಗಿ ನ್ಯೂಟನ್‌, ಇದೇ ಆಧಾರದ ಮೇಲೆ, ತಮ್ಮ ಸಾರ್ವತ್ರಿಕ ಗುರುತ್ತಾ 
ಕರ್ಷಣನಿಯಮವನ್ನು ನಿಗಮಿಸಿದರು. ನಿಜವಾಗಿ ಹೇಳುವುದಾದರೆ ನ್ಯೂಟನ್‌ ವಸ್ತುತಃ 
ಹೇಗೆ ತಮ್ಮ ಸಾರ್ವತ್ರಿಕ ನಿಯಮ ಸಾಧಿಸಿದರು ಎಂಬುದರ ವಿಡಂಬನ ಚಿತ್ರವಿದು. 
ಈ" ವಿಷಯವನ್ನು ಅಂಬಿಸುವುದರ ಬದಲು ನ್ಯೂಟನ್‌ ಯಾವ ಧಾಟಿಯಲ್ಲಿ ಮತ್ತು 
ಗಣಿತ ಸಂದರ್ಭದಲ್ಲಿ ಕೆಪ್ಪರನ ಎರಡನೆಯ ನಿಯಮವನ್ನು ಸಾಧಿಸಿದರೆ೦ಬುದರ 
ಸಂಕ್ಷೇಪ ವಿವರಣೆ ನೀಡುತ್ತೇನೆ. 


ನ್ಯೂಟನ್‌ ಶಿಖರಾರೋಹಣ ೨೦೯ 


ದೂರಾನುಪಾತದಲ್ಲಿರುವ ಅಭಿಕೇ೦ದ್ರಾಕರ್ಷಣ ನಿಯಮಪ್ರಕಾರ ಕಣವು ದೀರ್ಫು 
ವೃತ್ತವನ್ನು ಆಕರ್ಷಣಕೇ೦ದ್ರದ ಸುತ್ತ ರೇಖಿಸುವುದೆ೦ದು ನ್ಯೂಟನ್‌ ಉಕ್ತಿ ೫ರಲ್ಲಿ 
ಸಾಧಿಸಿದರು ; ಅಲ್ಲದೇ ದೂರದ ವರ್ಗಕ್ಕೆ ಪ್ರತಿಲೋಮಾನುಪಾತದಲ್ಲಿರುವ ಆಕರ್ಷಣ 
ನಿಯಮ ಪ್ರಕಾರ ಕೂಡ ಆ ಕಣ ದೀರ್ಥವೃತ್ತವನ್ನೇ ರೇಖಿಸುತ್ತದೆ, ಆದರೆ ಇದರ 
ನಾಭಿಯ ಸುತ್ತ, ಎಂದು ಉಕ್ತಿ ೫ರಲ್ಲಿ ರುಜುವಾತಿಸಿದರು ; ಮತ್ತು ಹೇಗೆ ಉಕ್ತಿ 
70ನ್ನು ಉಕ್ತಿ ೫ರಿ೦ದ ನಿಗಮಿಸಬಹುದೆಂಬುದನ್ನೂ ಇದರ ವಿಲೋಮವನ್ನೂ 
ತೋರಿಸಿಕೊಟ್ಟರು. ಈ ವಿಷಯ ಕುರಿತು ನಾನು ಉಪನ್ಯಾಸ ನೀಡಿದಾಗ ಮತ್ತು 
ವಿದ್ಯಾರ್ಥಿಗಳ: ಹಾಗೂ ಸಹೋದ್ಯೋಗಿಗಳ ಜೊತೆ ಪ್ರಸ್ತಾವಿಸಿದಾಗ, ಇವೆರಡು 
ಉಕ್ತಿಗಳೂ ಪರಸ್ಪರ ಸ೦ಬ೦ಧಿತವಾಗಿರಬಹುದೆ೦ಬ ಯೋಚನೆ ಕೂಡ ಸುಳಿದ ಒಬ್ಬ 
ವ್ಯಕ್ತಿಯಾದರೂ ನನ್ನ ಅನುಭವದಲ್ಲಿ ತೀರ ವಿರಳ. 

But“Cutthe cackle andcometothehosses!”[ಅ೦ದದೆ, ಲಘುವಿಚಾರಗಳನ್ನು 
ತೊರೆದು ಗಂಬೀರ ಚಿಂತನೆಗೆ ಬರೋಣ.] 


11] 

ನ್ಯೂಟನ್‌ ಸಾಧಿಸಿರುವ ಪ್ರಮೇಯವನ್ನು ಹೀಗೆ ನಿರೂಪಿಸಬಹುದು : “ದೂರದ 
ಪ್ರತಿಲೋಮವರ್ಗಾನುಸಾರ ವರ್ತಿಸುವ ಕೇಂದ್ರೀಯ ಬಲದ ಪ್ರಭಾವದಲ್ಲಿ ಕಣವು 
ದೀರ್ಥುವೃತ್ತವನ್ನು ಇದರ ನಾಭಿಯ ಸುತ್ತ ರೇಖಿಸುತ್ತದೆ ; ಮತ್ತು ಸಮನಿಯತ 
ಸಲೆಗಳಿರುವ (ಅಂದರೆ ಕೋನೀಯ ಸಂವೇಗ) ಕಣವು, ಬಲನಿಯಮವು ದೂರಾನು 
ಲೋಮವಾಗಿದ್ದರೆ, ಅದೇ ದೀರ್ಥವೃತ್ತವನ್ನು ಇದರ ಕೇಂದ್ರದ ಸುತ್ತ ರೇಖಿಸುತ್ತದೆ; 
ಮತ್ತು ವಿಲೋಮವಾಗಿ.'' 

ಈ ಪ್ರಮೇಯವನ್ನು ಎರಡು ಹೆಜ್ಜೆಗಳಲ್ಲಿ ಸಾಧಿಸಲಾಗಿದೆ : 

(1) ಪ್ರಾಥಮಿಕ ಶುದ್ಧ ಗತಿವೈಜ್ಞಾನಿಕ ಸಂಗತಿಯಿಂದ ಆರಂಭಿಸುತ್ತೇವೆ : ವರ್ತು 
ಳೀಯ ಕಕ್ಸೆಯನ್ನು ರೇಖಿಸುತ್ತಿ 
ರುವ ಕಣ ಅನುಭವಿಸುವ ಲಂಬ 
ವೇಗೋತ್ಕರ್ಷ (ಅಥವಾ ಆ ದಿಶೆ 
ಯಲ್ಲಿ ಅಭಿಕೇಂದ್ರಬಲದಘಟಕ) 

ಅಭಿಕೇಂದ್ರಬಲ (80 ದಿಶೆ 
? ಯಲ್ಲಿ) ಎನೆ 1! 

ಇಲ್ಲಿ ೪ ವೇಗವನ್ನೂ p 
ವಕ್ರತಾತ್ರಿಜ್ಯವನ್ನೂ 70 ಒಳ 
ಮುಖವಾಗಿ ಎಳೆದ ಲ೦ಬದ ದಿಶೆ 

" ಯನ್ನೂ (ನೋಡಿ ಚಿತ್ರ ೧) ಪ್ರತಿ 


$ 0 


ಕ್‌ ಜ್‌ 


೧೪ 


೨೧೦ ಸಪ್ಪಣಾಂಭಾಚಿಥಿಲ್ಲೋ ಸ. 


ನಿಧಿಸುತ್ತವೆ. ಈಗ, $ನತ್ತ ನಿರ್ದೇಶಿತವಾದ ಅಭಿಕೇ೦ದ್ರ ಬಲದ ಪ್ರಭಾವದಲ್ಲಿ ಇದೇ 
ಕಕ್ಷೆ ರೇಖಿಸಲ ಡಬೇಕಾದರೆ ಆಗ 

ಅಭಿಕೇ೦ದ್ರ ಬಲ ($ನತ್ತ) ಎ ಅಭಿಕೇ೦ದ್ರ ಬಲ (00 ದಿಶೆಯಲ್ಲಿ) x ೦೦860 £ 

Vv 
pine fen) 

ಇಲ್ಲಿ £ ಎಂಬುದು P8ಗೆ ಚಲನದಿಶೆ Pಲವಿನ ಬಾಗು. ಹೀಗಲ್ಲ ಸ ಸಲೆಗಳ 
ನಿಯಮ ಪ್ರಕಾರ ("ಕೆಪ್ಪರನ ಪ ಪ್ರಥಮ ನಿಯಮ”), ಇದನ್ನು ಮೊದಲ ಬಾರಿಗೆ ಉಕ್ತಿ 
1ರಲ್ಲಿ ಸಾಧಿಸಲಾಗಿದೆ), ಕಾಲದ ಅಲ್ಪಾವಧಿ A ಯಲ್ಲಿ 


ಗಿ ೧450359/ AAt ER 4 
ಇಲ್ಲಿ A ಎ೦ಬುದು ಸಲೆಗಳ ನಿಯತಾಂಕ. ಆದ್ದರಿ೦ದ 
NS 
250 2SPsine RY) 


ಪ ಸಂಬಂಧವನ್ನು ಉಕ್ತಿ 1ರ ಅನುಮಿತ 1ರಲ್ಲಿ ಸಾಧಿಸಲಾಗಿದೆ. ರ: 
(೨) ಮತ್ತು (೪)ನ್ನು ಸಂಯೋಗಿಸಿದರೆ 


ಅಭಿಕೇಂದ್ರಬಲ (9 ನತ್ತ) ಎ 


AS 
AEP pam 7) 
ದೊರೆಯುವುದು. 
ಇಲ್ಲಿಯ ತನಕ ಕಕ್ಸೆಯ ಸ್ವರೂಪ ಕುರಿತಂತೆ ಯಾವ ಅಭಿಗೃಹೀತವನ್ನೂ ಅ೦ಗೀ 
ಕರಿಸಿರುವುದಿಲ್ಲ. ಈಗ, ಅದನ್ನು ದೀರ್ಥುವೃತ್ತವೆ೦ದು ಅ೦ಗೀಕರಿಸಿದ್ದಾದರೆ, ದೀರ್ಫ 
ವೃತ್ತದ ಜ್ಯಾಮಿತಿ ಪ್ರಕಾರ 


PRY: Bs) - (೬) 

ಇಲ್ಲಿ ೧ ಮತ್ತು b ದೀರ್ಥವೃತ್ತದ ಅಕ್ಷಾರ್ಧಗಳು. (ವಾಚಕನಿಗೆ ಈ ಸಂಬಂಧ 

ತಿಳಿದಿರದಿದ್ದರೆ ಆತ ಸ್ಥ ಕಲಿತ ವಿಷಯದ ಬಗ್ಗೆ ನೆನಪನ್ನು ಹಸುರಿಸಿ 
ಕೊಳ್ಳುವುದು ಅಪೇಕ್ಷಣೀಯ 1) ಎಂದೇ ಈ ಸಂದರ್ಭದಲ್ಲಿ 


A” 
| = AO":00B x (SP | 
21. (SPY OS ಈ 


(i) ಈಗ ಸಾರ್ವತ್ರಿಕವಾಗಿ--ಒಂದೇ ಕೋನೀಯ ಸಂವೇಗವಿರುವ ಕಣಗಳು, 
ಮತ್ತು € ಎಂಬ ಎರಡು ವಿಭಿನ್ನ ಕೇಂದ್ರಗಳತ್ತ ನಿರ್ದೇಶಿತವಾಗಿರುವ ಎರಡು ವಿಭಿನ್ನ 
ಅಭಿಕೇ೦ದ್ರಾಕರ್ಷಣ ನಿಯಮಗಳ ಪ್ರಭಾವದಲ್ಲಿ, ಅದೇ ವಕ್ರವನ್ನು ರಚಿಸುತ್ತವೆ೦ದು 
ಭಾವಿಸೋಣ. ಆಗ ಸಮೀಕರಣ ( ೫ರ (ನೋಡಿ ಚಿತ್ರ ೨) 


(ಅಭಿಕೇ೦ದ್ರಬಲ) $ನತ್ತ ಕ ಎ ಕ್ಷೆ ತ್ರ 
(ಅಭಿಕೇ೦ದ್ರಬಲ) '(ಅಭಿಕೇ೦ದ್ರಬಲ) ೮ಯತ್ತ. sin ಲ 


ಅಭಿಕೇ೦ದ್ರಬಲ ($ನತ್ತ) ಎ 


ನ್ಯೂಟನ್‌ ಶಿಖರಾರೋಹಣ ೨ೀ%) 


ಚಿತ್ರ ೨ 


ಅನುಗತವಾಗುತ್ತದೆ. ಚಿತ್ರ ೨ರಲ್ಲಿ RZ ವಕ್ರಕ್ಕೆ ಗಿಯಲ್ಲಿ ಎಳೆದ ಸ್ಪರ್ಶಕ, 00 ಒಳ 
ಮುಖಲಂಬ, ಮತ್ತು ಕ ಹಾಗೂ ನ ಎಂಬವು ಚಲನದಿಶೆ 2PಔRಗೆ ಅನುಕ್ರಮವಾಗಿ 
PS ಮತ್ತು P€ಗಳ ಬಾಗುಕೋನಗಳು. 
ಈಗ, ಕಕ್ಷೆಯ ಕೇ೦ದ್ರ € ಮತ್ತು ನಾಭಿ $ ಇರುವ ದೀರ್ಥವೃತ್ತದ ಸಂದರ್ಭವನ್ನು 
ಪರಿಗಣಿಸೋಣ. €£ಯನ್ನು 2Pಔಗೆ ಸಮಾಂತರವಾಗಿ ಎಳೆಯಬೇಕು. ಆಗ 
SKE RPSEPEPEG 
ಮತ್ತು ೩ಎ. ZRPC=n- 2ECP *4, (3 
ಆದ್ದರಿಂದ sin €, SEC EP 
a WR wey 
5171 €, sin ZPEC 5 4 
ಮತ್ತು ಸಮೀಕರಣ (೮)ರಿ೦ದ 


(ಅಭಿಕೇ೦ದ್ರಬಲ) $ನತ್ತ 
` (ಅಭಿಕೇಂದ್ರಬಲ) ೮ಯತ್ತ ಬಲ) €ಯತ್ತ - ನ) (7 3). 
“ಗಲ es | 
pe ೬ AC) 
ಪುನಃ ದೀರ್ಥವೃತ್ತದ ಜ್ಯಾಮಿತಿಯಿ೦ದ (ವಾಚಕನಿಗೆ ಇದು ಈಗಾಗಲೇ ತಿಳಿದಿಲ್ಲ 
ವಾದರೆ ಇದನ್ನು ಆತ ತಾಳೆನೋಡಲು ಶಕ್ತನಾಗಬೇಕು) 


PE =a ೬ ದೀರ್ಥುವೃತ್ತದ ಪ್ರಧಾನಾಕ್ಷಾರ್ಧ SE ಕು 
ಆದ್ದರಿ೦ದ 


' (ಅಭಿಕೇ೦ದ್ರಬಲ) ನತ್ತ ಸ ೧ 


es Ri, RE ಮ 
(ಅಭಿಕೇಂದ್ರಬಲ) (ಯತ್ತ (CP) (SP) 


೨೧೨ ಸಪ್ತಸಾಗರದಾಚೆಯೆಲ್ಲೋ . . . 


ಎಂದೇ, ನಾಭಿ ಎಡೆಗಿನ ಅಭಿಕೇ೦ದ್ರಾಕರ್ಷಣ (48) ಕೈ ಅನುಪಾತೀಯವಾಗಿದ್ದರೆ 
ಆಗ ಕೇ೦ದ್ರದೆಡೆಗಿನ ಅಭಿಕೇ೦ದ್ರಾಕರ್ಷಣ €Pಗೆ ಅನುಪಾತೀಯವಾಗಿರುವುದು, 
ಮತ್ತು ವಿಲೋಮವಾಗಿ, ಎಂಬುದು ಈ ಮೇಲಿನ ಸಂಬಂಧದಿಂದ ಅನುಗತವಾಗು 
ತ್ತದೆ. 

Q.E.D. ಇತಿ ಸಿದ್ದ೦ (!) 

ಇದಕ್ಕಿ೦ತ ಸರಳತರವಾದದ್ದು ಇರಬಹುದೇ ? 

ಮೇಲೆ ಕೊಟ್ಟಿರುವ ಪ್ರತ್ಯಕ್ಷ ಪ್ರಮಾಣವು ನನ್ನ ವಾಚಕರು ಯಾರಿಗೂ ತಿಳಿದಿರ 
ದಿದ್ದರೆ ನನಗೆ ಅಚ್ಚರಿ ಎನಿಸದು. ಆದರೆ ಇವೆಲ್ಲವೂ ಪ್ರಿಪ್ರಿಪಿಯಾದ ೧೭೨೨- 
ತೃತೀಯಾವೃತ್ತಿಯಲ್ಲಿ ಪುಟಗಳು ೪೬ ಮತ್ತು ೫೧ರ ನಡುವೆ ಇವೆ. 


IV 

ಉಕ್ತಿ X ಮತ್ತು ೫1ರ ಮುಂದುವರಿಕೆಯಾಗಿ ನ್ಯೂಟನ್‌ ಎರಡು ವಿಭಿನ್ನ 
ಅಭಿಕೇ೦ದ್ರಾಕರ್ಷಣೆ ಮತ್ತು/ಅಥವಾ ವಿಕರ್ಷಣೆ ಕುರಿತ ನಿಯಮಗಳು, ಕೋನೀಯ 
ಸ೦ವೇಗಗಳು ಸಮವಾಗಿರುವ ಕಣಗಳು ಯಾವ ಸ೦ದರ್ಭದಲ್ಲಿ ಒಂದೇ ಕಕ್ಸೆಯನ್ನು 
ರೇಖಿಸುತ್ತವೆ ಎ೦ಬ ಇನ್ನೂ ಸಾರ್ವತ್ರಿಕವಾಗಿರುವ ಪ್ರಶ್ನೆಯನ್ನು ಪರಿಶೀಲಿಸುತ್ತಾರೆ. 
ಇಂಥ ಎರಡು ನಿಯಮಗಳನ್ನು ಒಂದು ಇನ್ನೊಂದಕ್ಕೆ ದ್ವೈತೀ (6೬೩1) ಎಂದು 
ಹೇಳೋಣ. ಆಗ ಈ ಮುಂದಿನ ಪೂರ್ಣಾಂಕ ಘಾತಾ೦ಕಯುಕ್ತ ಬಲನಿಯಮಗಳು 
ದ್ವೈತೀ ಎಂದು ನ್ಯೂಟನ್‌ ಸಾಧಿಸಿದರು (ಕೋಷ್ಟಕ ೧). 


ಕೋಷ್ಟಕ ೧. ಅಭಿಕೇ೦ದ್ರಾ ಕರ್ಷಣೆಯ ದ್ವೈತೀ ನಿಯಮಗಳು 


ಆಕರ್ಷಕ, / ಮತ್ತು ಆಕರ್ಷಕ, / (ದೀರ್ಥವೃತ್ತೀಯ ಕಕ್ಷೆಗಳು) 
ಆಕರ್ಷಕ, / ಮತ್ತು ವಿಕರ್ಷಕ, 7 (ಅತಿಪರವಲಯಕ ಕಕ್ಷೆಗಳು) 


ವಿಕರ್ಷಕ, ;- ಮತ್ತು ವಿಕರ್ಷಕ, ೧ . (ಅತಿಪರವಲಯದ ಸ೦ಯುಗ್ಮೀ 
118೩10) ಶಾಖೆಗಳು) 
ವಿಕರ್ಷಕ, / ಮತ್ತು ಆಕರ್ಷಕ, / (ಬಲಕೇ೦ದ್ರವು ಸ೦ಯುಗ್ಮೀ ಅತಿಪರ 


ವಲಯದ ನಾಭಿಯಲ್ಲಿರುವ ಅತಿಪರ 
ವಲಯಕ ಕಕ್ಸೆಗಳು) 
ಆಕರ್ಷಕ, 7” ಮತ್ತು ಆಕರ್ಷಕ, / ( ಪರಿಧಿಯ ಯಾವುದೇ ಬಿಂದುವಿನಲ್ಲಿ 
[ಈ ಕೊನೆಯ ಎರಡು ಸ್ವಯಂದ್ರೈತೀ। ಆಕರ್ಷಣಕೇ೦ದ್ರವಿರುವ ವೃತ್ತ) 
ಇನ್ನೊ೦ದು ಜೊತೆ ಮಾತ್ರ, ೫” ಮತ್ತು 7. ನ್ಯೂಟನ್‌ರ ಗಮನಕ್ಕೆ ಬರಲಿಲ್ಲ. 
ತೀರ ಈಚೆಗೆ ಇದನ್ನು ದ್ವೈತೀ ಎ೦ದು ತೋರಿಸಲಾಗಿದೆ. 


ನ್ಯೂಟನ್‌ ಶಿಖರಾರೋಹಣ ೨೧೩ 


V 

$ 111ರಲ್ಲಿ ಏನನ್ನು ವಿವರಿಸಿರುವೆನೋ ಅದು ಪುಸ್ತಕ 1ರಲ್ಲಿಯ ಅನೇಕ ನಿದರ್ಶನ 
ಗಳಿಂದ ಆಯ್ದ ಒಂದೇ ಒಂದು ಮಾತ್ರ. ಇಷ್ಟೇ ಸಮರ್ಪಕವಾಗಿ ನಾನು ಈ ಮುಂದಿನ 
ವನ್ನು ಆಯಬಹುದಿತ್ತು : 

(೧) ಕೆಪ್ತರ್‌-ಸಮೀಕರಣದ ಜ್ಯಾಮಿತೀಯ ಮತ್ತು ವಿಶ್ಲೇಷಣಾತ್ಮಕ ಪರಿಹಾರ 
ಗಳು (ಉಪಪ್ರಮೇಯ 7೫೭೮111 ಮತ್ತು ಉಕ್ತಿ ೫೦) ; 

(೨) ಆರ೦ಭಿಕ-ಮೌಲ್ಯ ಸಮಸ್ಯೆಗಳ ರೂಪಣೆ ಮತ್ತು ಪರಿಹಾರ (ಉಕ್ತಿಗಳು 
XXXIX, ೫11 ಮತ್ತು 1೫11); 

(೩) ಬಾಹ್ಯ ಕ್ಷೋಭೆಯಿ೦ದ ಕೆಪ್ಲರ್‌-ಕಕ್ಷಾಧಾತುಗಳ ವಿಚರಣೆ, ಮತ್ತು ಚಾಂದ್ರ 
ಸಿದ್ದಾಂತದ ಅಸ್ತಿಭಾರಗಳು ; 

(೪) ದ್ರವ್ಯದ ಗೋಳೀಯ ವಿತರಣೆಯು, ಯಾವುದೇ ಬಾಹ್ಯಕಣವನ್ನು, ಆ 
ವಿತರಣೆಯ ಪೂರ್ತಿರಾಶಿಯೂ ಗೋಳಕೇ೦ದ್ರದಲ್ಲಿಯೇ ಸ೦ಕೋಚಿಸಲ್ಪಟ್ಟಿದೆಯೋ 
ಎಂಬಂತೆ, ಆಕರ್ಷಿಸುವುದು (ಉಕ್ತಿ LXXV1, ಇದನ್ನು ಜೆ. ಎಲ್‌. ಗ್ಲೇಯ್ಕರ್‌ 
"ಅದ್ಬುತ ಪ್ರಮೇಯ'ವೆ೦ದು ವರ್ಣಿಸಿದ್ದಾರೆ); 

(೫) ಪ್ರತಿಬಿ೦ಬಗಳ ವಿಧಾನ (ಉಕ್ತಿ 1200೮11) ಸಾಧಾರಣವಾಗಿ ಲಾರ್ಡ್‌ 
ಕೆಲ್ಟಿನ್‌ ಹೆಸರಿನೊಂದಿಗೆ ಹೊಂದಿಸುವುದಿದೆ. ಇನ್ನೂ ಎಷ್ಟೋ ಇವೆ. 

ಒಬ್ಬನ ಸಾಹಿತ್ಯಜ್ಞಾನ ಹೇಗೆ ಶೇಕ್‌ಸ್ಪಿಯರ್‌-ಅಧ್ಯಯನ ವಿನಾ ಅಪೂರ್ಣವೋ 
ಹಾಗೆ ಒಬ್ಬನ ಭೌತವಿಜ್ಞಾನಜ್ಞಾನ ಪ್ರಿಫ್ಟಿಪಿಯಾ ಅಧ್ಯಯನ ವಿನಾ ಅಪೂರ್ಣ 
ಎ೦ಬುದು ನನ್ನ ದೃಢ ಮತ. 

ಅನುವಾದ ಮುಗಿಯಿತು 
ಇ ಜೇ ಸೇ * 

ಚಂದ್ರಶೇಖರರ ಮೇಲಿನ ಲೇಖನಕ್ಕೆ ಪೂರಕವಾಗಿ ಮೂರು ಸಂಗತಿಗಳನ್ನು 
ಸೇರಿಸಬೇಕು. 

I. Current Science (೧೦ ಅಕ್ಟೋಬರ್‌ ೧೯೯೪) ಸಂಚಿಕೆಯಲ್ಲಿ ಸಂಪಾದಕ 
ಪ್ರೊಫೆಸರ್‌ ಎಸ್‌. ರಾಮಶೇಷನ್‌ ಬರೆದಿರುವ ಟಿಪ್ಪಣಿ : Man of Uncompromising 
5101166165-ನಿಷ್ಮರ ಶಿಷ್ಟತಾನಿಷ್ಯ ವ್ಯಕ್ತಿ. (ಈ ಮುಂದಿನ ಅನುವಾದದಲ್ಲಿಯ 
"ನಾನು' ಪದ ಲೇಖಕ ರಾಮಶೇಷನ್‌ರನ್ನು ಸೂಚಿಸುತ್ತದೆ) : 

ಲಿಂಡೌನಲ್ಲಿ ಸೇರಿದ ನೊಬೆಲ್‌ಪ್ರಶಸ್ತಿಪುರಸ್ಕೃತರ ಸಭೆಯಲ್ಲಿ (೨೮-೬-೧೯೯೪) 
ಪ್ರೊ. ಎಸ್‌. ಚಂದ್ರಶೇಖರ್‌ ನ್ಯೂಟನ್‌ ಮತ್ತು ಮೈಖೇಲೆಂಜೆಲೊ ಕುರಿತು ಅತಿ 
ಸ೦ಕ್ಷಿಪ್ತ ಆದರೆ ಸೂಕ್ಷ್ಮ ಪರಿಗ್ರಾಹಕ ನುಡಿನಮನ ಸಲ್ಲಿಸಿದರೆಂದು ತಿಳಿಯಿತು. 
ಅವರಿಗೆ ನಾನು ಕಾಗದ ಬರೆಯುವ ಮೊದಲೇ ಅವರಿಂದ ನನಗೆ ದೂರವಾಣಿ ಕರೆ 
ಬಂದಿತು : ಕರೆಂಟ್‌ ಸ್ಟೆನ್‌ ಈ ಲೇಖನವನ್ನು ಪ್ರಕಟಿಸಲು ಆಸಕ್ತವಾಗಿದೆಯೇ ? 


೨೧೪ ಸಪ್ತಸಾಗರದಾಚೆಯೆಲ್ಲೋ . . . 


ನಾನು ಪರಮಾಮೋದವಿಸ್ಮಿತನಾದೆನೆ೦ದರೆ ಅದು ಅವನಿರೂಪಣೆ ಆದೀತು. ಕರಂಟ್‌ 
ಸ್ಥನ ತನ್ನನ್ನು ತಾನೇ ಸುಧಾರಿಸಿಕೊಳ್ಳಲು ಮಾಡುತ್ತಿರುವ ದುರ್ಬಲ ಪ್ರಯತ್ನಗಳು 
ವಿಫಲವಾಗಲಿಲ್ಲವೆಂದು ನನ್ನ ಬೆನ್ನನ್ನು ನಾನೇ ಚಪ್ಪರಿಸಿಕೊ೦ಡೆ. ಚಂದ್ರಶೇಖರ್‌ 
ಬರೆದರು (೧೦-೭-೧೯೯೪): 

“ನಮ್ಮ ನಿನ್ನೆಯ ಸಂಭಾಷಣೆ ಅನುಸಾರ ನಾನು ಈ ಕಾಗದದ ಜೊತೆ "ನ್ಯೂಟನ್‌ 
ಮತ್ತು ಮೈಖೇಲೆಂಜೆಲೊ' ಎ೦ಬ ನನ್ನ ಉಪನ್ಯಾಸವನ್ನು ದ್ವಿಪ್ರತಿಗಳಲ್ಲಿ ಲಗತ್ತಿಸಿ 
ದ್ದೇನೆ. ಈ ಉಪನ್ಯಾಸವನ್ನೂ ಇದರ ಹಿಂದಿನ ಪ್ರಬ೦ಧವನ್ನೂ--"ಎ೦ಬತ್ತು ದಾಟಿದ 
ಬಳಿಕ ನ್ಯೂಟನ್‌ರ ಪ್ರಿನ್ಟಿಪಿಯಾ ಓದುವುದರ ಬಗ್ಗೆ'- ಕರೆಂಟ್‌ ಸ್ಥೆನ್ಸ್‌ನ ಒಂದೇ 
ಸಂಚಿಕೆಯಲ್ಲಿ ಪ್ರಕಟಿಸಲು ಒಪ್ಪಿದುದಕ್ಕಾಗಿ ನಿಮಗೆ ಅತ್ಯಂತ ಆಭಾರಿ ಆಗಿದ್ದೇನೆ.” 

ಅವರ ಆ "ಹಿಂದಿನ ಪ್ರಬ೦ಧ'ದ ಮುದ್ರಣಪೂರ್ವ ಪ್ರತಿ--ಪ್ರೊಫೆಸರ್‌ ಡಿ.ಎಸ್‌. 
ಕೊಠಾರಿಯವರ ಒಂದು ಸಂಸ್ಕರಣ ಸಂಚಿಕೆಗಾಗಿ ಬರೆದದ್ದು--ನನಗೆ ಮೊದಲೇ 
ತಲಪಿತ್ತು. ಇದನ್ನು ಪುನರ್ಮುದ್ರಿಸಲು ಅನುಮತಿ ಕೋರಿಬರೆದಿದ್ದೆ. 'ಜೊತೆಗೆ ಷರಾ 
ಸೇರಿಸಿದ್ದೆ. 

“ನಿಮ್ಮ ವಿಶಿಷ್ಟ ಧಾಟಿಯಲ್ಲಿ ನೀವು ಸಮೀಕರಣ (೬) ಕುರಿತು ಹೇಳಿರುವಿರಿ. 
"ವಾಚಕನಿಗೆ ಈ ಸಂಬಂಧ ತಿಳಿದಿರದಿದ್ದರೆ ಆತ ಪ್ರೌಢಶಾಲೆಯಲ್ಲಿ ಕಲಿತ ವಿಷಯದ 
ಬಗ್ಗೆ ನೆನಪನ್ನು ಹಸುರುಮಾಡಿಕೊಳ್ಳುವುದು ಅಪೇಕ್ಸಣೀಯ !' ನನ್ನ ಓದುಗರನ್ನು 
ನಾನು ಚೆನ್ನಾಗಿ ಬಲ್ಲೆ ಎಂದೇ ಇದಕ್ಕೊಂದು ಸಾಧನೆ ಒದಗಿಸಿದ್ದಾದರೆ ಬಹುಮಂದಿ 
ನಿಮ್ಮ ಲೇಖನದ ಸೌಂದರ್ಯ ಗ್ರಹಿಸುವುದು ಸಾಧ್ಯವಾದೀತು... ಕರಂಟ್‌ ಸ್ಥೆವ್ಟ್‌ನ 
ಅದೇ ಸಂಚಿಕೆಯಲ್ಲಿ ಆದರೆ ನಿಮ್ಮ ಲೇಖನದಿಂದ ಪೂರ್ತಿ ಪ್ರತ್ಯೇಕವಾಗಿ ಈ ಸಾಧನೆ 
ಪ್ರಕಟಿಸಲು ನಿಮ್ಮ ಅಭ್ಯಂತರವೇನೂ ಇರಲಾರದೆ೦ದು ಪ್ರಾಮಾಣಿಕವಾಗಿ ಆಶಿಸು 
ತ್ರೇನೆ.” 


ಅವರ ಉತ್ತರ : “ವಾಚಕರ ಜ್ಞಾನಸಂವರ್ಧನಾರ್ಥ ಸಮೀಕರಣ (೬೨ಕ್ಕೆ ಸಾಧನೆ 
ಸೇರಿಸಬೇಕೆಂಬ ಸೂಚನೆಯನ್ನು ನಿಷೇಧಿಸಲು ವಿಷಾದಿಸುತ್ತೇನೆ. ನ್ಯೂಟನ್‌ರನ್ನು 
ಅರಿಯಲೆಳಸುವ ಓದುಗರು ತಮ್ಮ ನೆನಪನ್ನು ಹಸುರುಗೊಳಿಸಿಕೊಳ್ಳಲೇಬೇಕು, ಹೀಗೆ 
ಮಾಡದಿದ್ದರೆ ತಾವು ಶಾಲೆಯಲ್ಲಿ ಕಲಿತಿರಲೇಬೇಕಾಗಿದ್ದುದರ ಬಗೆಗಿನ ಅಜ್ಞಾನದ 
ಅರಿವು ಅವರಿಗೆ ಮೂಡಬೇಕು ಎ೦ಬ ನನ್ನ ಆಶಯದ ಹಿನ್ನೆಲೆ ಕಾರಣವನ್ನು ನೀವು 
ಅಪಾರ್ಥವಿಸಿದ್ದೀರಿ. ಸಮೀಕರಣ (೬)ಕ್ಕೆ ಸಾಧನೆ ಪೂರೈಸಬೇಕೆ೦ಬ ಸೂಚನೆಯನ್ನು 
ನಾನು ನಿಷೇಧಿಸಿದುದರ ಕಾರಣವಾಗಿ ನನ್ನ ಲೇಖನದ ಪ್ರಕಟಣೆ ಕುರಿತು ನೀವು 
ಅರ್ಧಮನಸ್ಮರಾಗುವುದಾದರೆ ಅದರ ಪರಿಶೀಲನೆಯನ್ನು ಇಲ್ಲಿಗೇ ಕೈದುಮಾಡಿ 
ಅದನ್ನು ತಿರಸ್ಕರಿಸಲು ಹಿಂಜರಿಯಬೇಡಿ. ಪ್ರಾಯಶಃ ನಾನು ಸಹಕರಿಸುತ್ತಿಲ್ಲ. ಆದರೆ 
ಒಂದು ಸಂಗತಿ ಹೇಳಲೇ ? ೧೯೪೮ರಿ೦ದೀಚೆಗೆ (ನನ್ನ Radiative Transfer— 


ನ್ಯೂಟನ್‌ ಶಿಖರಾರೋಹಣ ೨೧೫ 


ವಿಕಿರಣೀಯ ವರ್ಗಾವಣೆ- ಮುದ್ರಣಾಲಯಕ್ಕೆ ರವಾನಿಸಿದ೦ದಿನಿ೦ದ) ನಾನು ಬರೆದ 
ಯಾವುದರಲ್ಲಿಯೂ ಸಂಪಾದಕೀಯ ಹಸ್ತಕ್ಸೇಪವನ್ನು--ಕೇವಲ ಅರ್ಧವಿರಾಮದ 
ನಿವಾರಣೆ ಅಥವಾ ಸ೦ಯೋಜನೆ ಕುರಿತಂತೆ ಕೂಡ--ನನ್ನ ಸ್ಪಷ್ಟ ಅನುಮತಿ ಹೊರ 
ತಾಗಿ ಒಪ್ಪುತ್ತಿಲ್ಲ. 

“ಮತ್ತೆ ಸೇರಿಸಿದ್ದು. ನನ್ನ ಲೇಖನವನ್ನು ಮುದ್ರಿಸಲು ನೀವು ಕೊನೆಗೂ ನಿರ್ಧರಿಸಿ 
ದ್ಹಾದರೆ ಆಗ ನಾನು ಕರಡು ನೋಡಲು ಅಪೇಕ್ಬಿಸುತ್ತೇನೆ.” 

ಮುಂದೆ ಅವರು ಬರೆದರು : “ಪರಿಷ್ಕೃತ ಕರಡುಗಳನ್ನೂ, ಅಂತೆಯೇ, ಚಿತ್ರ ಕರಡು 
ಗಳನ್ನೂ ನೋಡಬಯಸುತ್ತೇನೆ- ದೋಷಗಳು ನುಸುಳುವುದು ಸಾಧ್ಯವಿದೆ.'' 

ಮತ್ತೊಮ್ಮೆ ಬರೆದರು : “ಚಿತ್ರದ ಪುನರುತ್ಪಾದನೆ ಅತೃಪ್ತಿಕರವಾಗಿದೆ . . . ಹೂಸ 
ಪ್ರತಿಗಳನ್ನು ಲಗತ್ತಿಸಿದ್ದೇನೆ. ಕರಡಿನಲ್ಲಿರುವ ಚಿತ್ರಗಳ ನೆಲೆಗಳಲ್ಲಿ ಇವನ್ನು ಪ್ರತಿ 
ಸ್ಥಾಪಿಸುವುದು ನಿಮಗೆ ಕಷ್ಟವಾಗದೆ೦ದು ಭಾವಿಸಿದ್ದೇನೆ.'' 

ವಿಜ್ಞಾನದಲ್ಲಿ ಮಾತ್ರವಲ್ಲ, ತಮ್ಮ ಪ್ರತಿಯೊಂದು ಕಾರ್ಯದಲ್ಲಿಯೂ ಅತ್ಯುನ್ನತ 
ಶಿಷ್ಟಗಳನ್ನು' ಪರಮ :ಜತನದಿ೦ದ ಕಾಪಾಡಿಕೊಳ್ಳುತ್ತ ಅವರು, ತಮ್ಮ ಪ್ರಭಾವ 
ತುಸುವಾದರೂ ಜಿದ್ದವರಿ೦ದ ಕೂಡ, ಉತ್ಕ ಷ್ಟ ನಿರ್ವಹಣೆಯನ್ನು ಹೊಮ್ಮಿಸುವು 
ದರಲ್ಲಿ ಯಶಸ್ವಿ ಆಗಿದ್ದಾರೆ. ಅವರ ಬದುಕಿನ ಮಾರ್ಗದರ್ಶಕ ಜ್ಯೋತಿಯೇ ಈ 
ಉನ್ನತ ಶಿಷ್ಟಗಳು. ಅವರ ಲೇಖನಗಳು ಪುಟ ೪೯೫-೪೯೯ರಲ್ಲಿ ಮುದ್ರಣವಾಗಿವೆ. 
ಇವುಗಳಲ್ಲಿ ಏನಾದರೂ ಗುರುತರ ಸ್ಟಾಲಿತ್ಯಗಳು ನುಸುಳಿರಬಹುದೇ ಎ೦ಬ ಯೋಚನೆ 
ಕೂಡ ನನ್ನಲ್ಲಿ ನಡುಕ ಉ೦ಟುಮಾಡುತ್ತದೆ.* 

ಅವರ ಬಗ್ಗೆ ಜಾನ್‌ ಹಾರ್ಗನ್‌ ಬರೆದಿರುವ (ಪುಟ ೫೦೦) ಸಂಕ್ಷೇಪ ನುಡಿ 
ಚಿತ್ರಣದ ಪುನರ್ಮುದ್ರಣ ಕೂಡ [ಪ್ರಸ್ತುತ ಸಂಚಿಕೆಯಲ್ಲಿ] ಔಚಿತ್ಯಪೂರ್ಣವಾಗಿರು 
ವುದೆಂದು ಭಾವಿಸಿದೆವು. ಈ ಲೇಖನ ಚಂದ್ರಶೇಖರರ ಉಭಯ ಮುಖಗಳನ್ನೂ 
ನಿಷ್ಠುರ, ಜನವಿದೂರ ಮತ್ತು ಕಷ್ಟಪ್ರವೇಶ್ಯ ವ್ಯಕ್ತಿ (ಒ೦ದು ಮುಖ); ಸಾನುಕಂಪಿ, 
ಸ೦ಮೋಹಕ, ನಕ್ಕು ನಲಿಸುವ, ಹಾಗೂ ವಿನೋದಾಖ್ಯಾನಕಗಳನ್ನು ಮೋಡಿ ಬೀರುವ 
ಮಾನವೀಯ ಪುರುಷ (ಇನ್ನೊ೦ದು ಮುಖ)-ಸ್ಪಷ್ಟವಾಗಿ ಬಿಂಬಿಸುವುದೆಂದು 
ಭಾವಿಸಿದ್ದೇವೆ. ಇದರಲ್ಲಿ ಚಂದ್ರಶೇಖರ್‌ ಹೇಳುತ್ತಾರೆ : “ಪ್ರಿಫ್ಟಿಪಿಯಾ ಕುರಿತ ಕೆಲಸ 
ಮುಗಿದ ಬಳಿಕ ವಿಜ್ಞಾನಕಾರ್ಯನಿರತನಾಗಿರುವೆನೆ೦ಬ ನಿರೀಕ್ಷೆ ನನಗಿಲ್ಲ . . . ನನ್ನ 
ಶಿಷ್ಟಗಳಿಗಿ೦ತ ಕೆಳಮಟ್ಟದ ಕಾರ್ಯವೆಸಗುತ್ತ ಮುಂದುವರಿಯುತ್ತಿರಬಹುದೆಂಬುದು 
ಕ೦ಡ೦ತೆಯೇ ಇದೆ. ಹಾಗೆ ಮಾಡಬೇಕೇಕೆ ? ಆದ್ದರಿಂದ 'ನಿಲ್ಲು' ಎಂದು ನಾನು 
ವಿಧಿಸುವ ಕಾಲ ಬ೦ದೇ ಬರಬೇಕು.'' | 

ವಯಸ್ಸು ೧೮ರಿ೦ದ ೮೪ರ ತನಕ (ಈ ವರ್ಷದ [೧೯೯೪] ಅಕ್ಟೋಬರ್‌ ೧೯ರಂದು 


*ಇಲ್ಲಿಯ ಪುಟ ಸಂಖ್ಯೆಗಳು Current Sciencen ಸಂಬಂಧಿಸಿದವು. 


೨೧೬ ಸಪ್ತಸಾಗರದಾಚೆಯೆಲ್ಲೋ . . . 


ಅವರಿಗೆ ಆ೪ ತುಂಬುತ್ತದೆ) ಇವರಂತೆ ಉನ್ನತ ಮಟ್ಟದ ವಿಜ್ಞಾನದಲ್ಲಿ ಏಕಪ್ರಕಾರ 
ವಾಗಿ ಇಷ್ಟೊಂದು ಉತ್ಪಾ ಾದನಶೀಲರಾಗಿರುವ ಬೇರೆ ಯಾವ ವಿಜ್ಞಾನಿಯೂ ನನಗೆ 
ತಿಳದಿಲ್ಲ. 
ಅವರೇನಾದರೂ ಭಾರತದಲ್ಲೇ ತ೦ಗಿರಲು ನಿರ್ಧರಿಸಿದ್ದರೆ ಇಲ್ಲಿ ಅವರು ಬದುಕಿ 
ಉಳಿದಿರುತ್ತಿದ್ದರೋ ತಮ್ಮ ಊಹಾತೀತ ಶಿಷ್ಟಗಳನ್ನು ಕಾಪಾಡಿಕೊ೦ಡಿರುವುದು ಇಲ್ಲಿ 
ಅವರಿಗೆ ಸಾಧ್ಯವಾಗಿರುತ್ತಿತ್ತೋ ಧನಾನಿ 
ರಾಮಶೇಷನ್‌-ಟಿಪ್ಪಣಿಯ ಅನುವಾದ ಮುಗಿಯಿತು. 


KS ೫ ೫ x 


I. ಈ ಮೇಲೆ ಉಲ್ಲೇಖಿತವಾಗಿರುವ ಜಾನ್‌-ಹಾರ್ಗನ್‌-ಲೇಖನದ ಅನುವಾದ. 
Profile : Subrahmanyan Chandrasekhar— Confronting the Final Limit 
("ಸೀಳು ನೋಟ : ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌ ಅಂತಿಮ ಪರಿಮಿತಿ 
ಸಂಘಟ್ಟಿನ' ಇಲ್ಲಿ ಬರುವ "ನಾನು' ಲೇಖಕ ಹಾರ್ಗನ್‌ರನ್ನು ಪ್ರತೀಕಿಸುತ್ತದೆ.) 
ಸಿಂಪಿಗ ನೇರ್ಪುಗೊಳಿಸಿದ ಕಪ್ಪು ನಿರಿ ನಿರಿ ಸೂಟ್‌ಧಾರಿ, ಪಾದಯುಗ್ಮಗಳನ್ನು 
ಪೂರ್ತಿ ಮುಚ್ಚಿರುವ ಕರಿಕರಿ ಶೂ ವೈಖರಿ--ಸುಬ್ರಹ್ಮಣ್ಯನ್‌ ಚ೦ದ್ರಶೇಖರ್‌ ನನ್ನತ್ತ 
ಸರಿಯುತ್ತಿದ್ದಾರೆ : ಮ೦ದಗಮನ ಆದರೆ ತರಲದ್ರವತ್ವ. ಕುಲುಕುತ್ತಾರೆ ದೃಢವಾಗಿ 
ನನ್ನ ಕರ--ನಗುವಿಲ್ಲ. ಇತರರ ಮೆಚ್ಚುಗೆ ಅವರಿಗೆ ಅಗತ್ಯ ಕಾಣೆ. ತೆಳು ಒಡಲನ್ನು 
ಕುರ್ಚಿಯಲ್ಲಿ ಆರಾಮಗೊಳಿಸಿ ಬದಿಗೆ ಜೋಲುತ್ತ ತಲೆ ಮುಂಚಾಚುತ್ತಾರೆ : ಆ 
ಕಾಚಶಿಲೆ ಕಪ್ಪಿನ ಕಣ್ಣಾಲಿಗಳು ನನ್ನನ್ನು ಅಧಿಕ ಪ್ರಖರವಾಗಿ ಕೊರೆಯಲೋ ಎಂಬಂತೆ. 
ನಿರ್ದಿಷ್ಟವಾಗಿ ನಾನು, ಏನು ಮಾತಾಡಲು ಬಯಸಿದ್ದೇನೆಂದು ವಿಚಾರಿಸುತ್ತಾರೆ. 
ಅವರು ಇಲ್ಲಿಗೆ--ಶಿಕಾಗೊ ವಿಶ್ವವಿದ್ಯಾಲಯಕ್ಕೆ-_-ಅರ್ಧಶತಮಾನಕ್ಕಿ೦ತಲೂ ಹಿಂದೆ 
ಬ೦ದವರಾಗಿದ್ದರೂ ಅವರ ಧ್ವನಿಯಲ್ಲಿ ಈಗಲೂ ಭಾರತೀಯ ಗಮಕ ನಿಹಿತವಾಗಿದೆ. 
ನಿರ್ದಿಷ್ಟ ರಾಶಿಯನ್ನು ಮೀರುವ--ಇದು "ಚಂದ್ರಶೇಖರ್‌ ಪರಿಮಿತಿ'ಯೆ೦ದು 
ಪರಿಚಿತವಾಗಿದೆ-- ತಾರೆಗಳು ಸರ್ವನಾಶಾತ್ಮಕ ನಿಪತನಕ್ಕೆ ಬಲಿ ಆಗುತ್ತವೆ೦ದು ಅವರು 
೧೯೩೦ರ ದಶಕದಲ್ಲಿ ಮಂಡಿಸಿದ ವಾದವನ್ನೂ ಒಳಗೊಂಡಂತೆ ಅವರ ಪೃ್ರವೃತ್ತ 
ಜೀವನದ ಸಮಸ್ತ ಮುಖಗಳ ಬಗೆಗೂ ತಿಳಿಯಲು ಕುತೂಹಲಿ ಆಗಿರುವೆನೆಂದು 
ಉತ್ತರವೀಯುತ್ತೇನೆ. ಚ೦ದ್ರಶೇಖರರಿಗೆ ತೀರ ತಡವಾಗಿ, ೧೯೮೩ರಲ್ಲಿ, ನೊಬೆಲ್‌ 
ಪಾರಿತೋಷಿಕ ತ೦ದುಕೊಟ್ಟ ಈ ಆವಿಷ್ಕಾರ, ಆಧುನಿಕ ಖಭೌತವಿಜ್ಞಾನದ ಒಂದು 
ಪ್ರಮುಖ ಬುನಾದಿಶಿಲೆ. ಅವರ ಇತ್ತೀಚಿನ ಅಧ್ಯಯನವಸ್ತುವಿನ ಬಗ್ಗೆ-ಅದು 
ಆಧುನಿಕ ವಿಜ್ಞಾನದ ಅಸ್ತಿಭಾರ ಕಟ್ಟಿದ ಐಸಾಕ್‌-ನ್ಯೂಟನ್‌-ವಿರಚಿತ Philosophiae 
Naturalis Principia Mathematica (Mathematical Principles of Natural 
Philosophy —ಅವರ ಅಭಿಪ್ರಾಯಗಳನ್ನು ಕೇಳಲು ಸಹ ಉತ್ಪು ಕನಾಗಿದ್ದೇನೆ. 
ಪ್ರಿಪ್ಪಿಖಿಯಾ ಕುರಿತಂತೆ ತಾವೊಂದು ಗ್ರಂಥ ಪೂರ್ತಿಗೊಳಿಸುತ್ತಿ ರುವುದಾಗಿ ಚ೦ದ್ರ 


ನ್ಯೂಟನ್‌ ಶಿಖರಾರೋಹಣ ೨೧೭ 


ಶೇಖರ್‌ ಹೇಳುತ್ತಾರೆ. ಇದಕ್ಕೆ ಪೂರ್ವಭಾವಿ ವಿವರಣೆ ಪ್ರಕಟಿಸುವುದರಲ್ಲಿ ಅವರಿ 
ಗೇನೂ ಆಸ್ಥೆ ಇರುವಂತಿಲ್ಲ. ನನ್ನ ಲೇಖನದ ವ್ಯಾಪ್ತಿ ಎರಡು ಪುಟಗಳಿಗೆ ಮಾತ್ರ 
ಸೀಮಿತವಾಗಿರುವುದರಿ೦ದ ಇದರಲ್ಲಿ ಪ್ರಿಫ್ಛಿಪಿಯಾ ವನ್ನು ಸವಿವರವಾಗಿ ಚರ್ಚಿಸು 
ವುದು ಸಾಧ್ಯವಾಗದೆ೦ದು ಆಶ್ಟಾಸಿಸುತ್ತೇನೆ. ಅವರ ನಯನಗಳು ಗಾಢ ಕೃಷ್ಣವರ್ಣ 
ತಳೆಯುತ್ತವೆ. ಹಠಾತ್ತನೆ ಮಾತು ಕತ್ತರಿಸುತ್ತಾರೆ : "ಹೋಮರನ ಒಡಿಸ್ರಿೀ ಸಾರಾಂಶ 
ವನ್ನು ಎರಡು ಪುಟಗಳಿಗೆ ಅಡಕಗೊಳಿಸುವುದು ಸಾಧ್ಯವಾದೀತೆಂದು ಭಾವಿಸುವಿರಾ?” 
ಅಸಾಧಾರಣ ನೀಳವಾಗಿರುವ ತೋರು ಬೆರಳುಗಳ ಪೈಕಿ ಮೊದಲು ಒಂದನ್ನೂ ಬಳಿಕ 
ಇನ್ನೊ೦ದನ್ನೂ ನನ್ನತ್ತ ತಿವಿಯುವಂತೆ ಚಾಚುತ್ತಾರೆ. “ಸಿಸ್ಟೈನ್‌ ಚಾಪೆಲ್‌ನ್ನು ಎರಡು 
ಪುಟಗಳಲ್ಲಿ ಗಿಡಿಯಬಹುದೆ೦ದು ತಿಳಿದಿರುವಿರಾ ?'' ಅವಿಶ್ವಾಸ ಜುಗುಪೈೆಗಳಿ೦ದ 
ಅವರ ಸ್ವರ ಅದಿರುತ್ತದೆ. “ನೀವು ಎರಡು ಪುಟ ಮಾತ್ರ ಬರೆಯುವುದಾದರೆ ನನ್ನ 
ಸಂಗಡ ಮಾತಾಡುವುದು ವಿಶೇಷ ಪ್ರಯೋಜನಕಾರಿ ಆದೀತೆ೦ದೇನೂ ನಾನು 
ಭಾವಿಸಿಲ್ಲ.” 

ಅದು ಹೇಗೋ ಈ ಸಂದರ್ಶನ ತೆವಳುತ್ತದೆ ಮುಂದಕ್ಕೆ. ಈಗ ಚಂದ್ರಶೇಖರ್‌ 
ಸ್ನೇಹಿತರಿಗೆ ಇವರು ಚ೦ದ್ರ--ಅವರ ಸಹೋದ್ಯೋಗಿಗಳು ವರ್ಣಿಸಿರುವ ಸಂಮೋಹ 
ಕತೆಯನ್ನು ಸೂಸುತ್ತಾರೆ. ತಮಾಷೆಗಳು, ಆಖ್ಯಾನಕಗಳು, ಸೂಕ್ತಿಗಳು ಎಲ್ಲವನ್ನೂ 
ಬೀರುತ್ತಾರೆ. ನಗುತ್ತಾರೆ--ಗಹಗಹಿಸಿ ಕೂಡ. ಎಲ್ಲವೂ ಸಮೃದ್ಧ. ಆದರೆ ಸಿಟ್ಟಿನ ಆ 
ಕ್ಷಣದಲ್ಲಿ ಅವರು ವೈಜ್ಞಾನಿಕ ಸತ್ಯದ ಮಾತ್ರವೇ ಅಲ್ಲ, ಸೌಂದರ್ಯದ ಬಗ್ಗೆ ಕೂಡ, 
ತಮ್ಮ ಆ೦ತರ್ಯದಲ್ಲಿರುವ ಅಸಂಪೀಡನಶೀಲ ಗಾಢಾನುರಕ್ತಿ ಯನ್ನು ಪ್ರದರ್ಶಿಸು 
ತ್ತಾರೆ. ಚಂದ್ರಶೇಖರರ ಮನದಲ್ಲಿ ವೈಜ್ಞಾನಿಕ ಸತ್ಯ ಮತ್ತು ಸೌಂದರ್ಯ ಒಂದೇ-- 
ಅನನ್ಯ, ಅಖಂಡ ಬೆಸುಗೆ. ಚ೦ದ್ರಶೇಖರರಿಗೆ ತಮ್ಮ ಪ್ರವೃತ್ತ ಜೀವನದ ಆರಂಭ 
ದಲ್ಲೇ ಕೆಡೆದ ಪ್ರಚಂಡ ಆಘಾತವನ್ನೂ ಲೆಕ್ಕಿಸದೆ ಮುಂದುವರಿದು ಪ್ರಪಂಚದ ಪರಮ 
ಗಣ್ಯ ಹಾಗೂ ಉತ್ಪಾದನಶೀಲ ಭೌತವಿಜ್ಞಾನಿಗಳ ಪೈಕಿ ಒಬ್ಬರಾಗಲು ಈ ಗುಣವೇ 
ನೆರವಾದದ್ದು. 

ವಯಸ್ಸು ೮೩ರಲ್ಲಿ ಕೂಡ ಚ೦ದ್ರಶೇಖರ್‌ ತಮ್ಮ ಕಾರ್ಯವಿಧಾನಗಳಲ್ಲಿ ಅವಿರತ 
ಪವಾಡಿಗರಾಗಿರುವುದರ ಮತ್ತು ಸತತ ಒಂದು ತೆರನಾದ ಅವಿಶ್ರಾಂತ ಮನೋಭಾವ 
ಪ್ರಕಟಿಸುವುದರ ಕಾರಣವನ್ನು ಇವರ ಈ ವಿಶಿಷ್ಟ ಗುಣದಲ್ಲಿ ಕಾಣುತ್ತೇವೆ. ಚಂದ್ರ 
ಶೇಖರರ ಈ ವೈಲಕ್ಟ ಣ್ಯ ಕುರಿತ ಸುಳುಹನ್ನು ಅವರ ಕೊಠಡಿಯಲ್ಲಿ ಜೋಲುತ್ತಿರುವ 
ಒಂದು ವಿಶೇಷ ಛಾಯಾಚಿತ್ರದಲ್ಲಿ ಗುರುತಿಸಬಹುದೆಂದು ಭೌತವಿಜ್ಞಾನಿ ಕಾಮೇಶ್ವರ್‌ 

ಸಿ. ವಾಲಿ ಬರೆದಿರುವ “ಚ೦ದ್ರ' ಜೀವನ ಚರಿತ್ರೆಯಲ್ಲಿ (ಪ್ರಕಟಣೆ ೧೯೯೧) ಸೂಚಿಸಿ 
ದ್ದಾರೆ. ಈ ಚಿತ್ರದಲ್ಲಿ ಯಾವುದೋ ಅಪಾರ ಅಮೂರ್ತ ರಚನೆಗೆ ಆಂತುಕೊಂಡಿರುವ 
ಒ೦ದು ಏಣಿ ಹತ್ತುತ್ತಿರುವ ಒಬ್ಬ ಮನುಷ್ಯನನ್ನು ಕಾಣುತ್ತೇವೆ. ಆರೋಹೀ ವ್ಯಕ್ತಿ 
ಯಂತೆ ಚಂದ್ರಶೇಖರರಿಗೆ ಕೂಡ, ವಾಲಿ ಬರೆದಿದ್ದಾರೆ, “ಅರಿಯಲು ಇನ್ನೂ ಅದೆಷ್ಟು 


೨೧೮ ಸಪ್ತಸಾಗರದಾಚೆಯೆಲ್ಲೋ . . . 


ಇದೆ ಎ೦ಬ ತಿಳಿವಳಿಕೆ ಸದಾ ಇರುವುದರ ಜೊತೆಗೆ” ತಮ್ಮ ಅಸಮರ್ಪಕತೆಗಳ ಬಗೆಗಿನ 
ಜ್ಞಾನವೂ ಉಂಟು. 

ಚ೦ದ್ರಶೇಖರರನ್ನು ಮಹದಾಶಯಗಳು ಪೋಷಿಸಿದುವು. ಇವರ ತಾಯಿ ಹತ್ತು 
ಮಕ್ಕಳನ್ನು ಹೆತ್ತು ಸಲಹಿದುದರ ಜೊತೆಗೆ ಹೆನ್ರಿಕ್‌ ಇಬೆನ್‌ನ A 00/11 1104ನ್ನು 
ತಮಿಳಿಗೆ ಅನುವಾದಿಸಲು ಕಾಲಾವಕಾಶವನ್ನೂ ಕಂಡುಕೊಂಡರು. ತಂದೆ (ಸಿ. ಎಸ್‌. 
ಅಯ್ಯರ್‌] ಒಬ್ಬ ಸರ್ಕಾರೀ ಅಧಿಕಾರಿ. ಅಯ್ಯರರ ಅನುಜ ಭೌತವಿಜ್ಞಾನಿ ಸಿ. ವಿ. 
ರಾಮನ್‌ರಿಗೆ ೧೯೩೦ರಲ್ಲಿ ನೊಬೆಲ್‌ ಪ್ರಶಸ್ತಿ ಲಭಿಸಿತು. ಅಂದ ಮೇಲೆ ಚಂದ್ರ 
ಶೇಖರ್‌ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಭೌತ ಮತ್ತು ಗಣಿತ ವಿಜ್ಞಾನಗಳಲ್ಲಿ 
ತಾರಾಮೌಲ್ಯದ ಒಬ್ಬ ವಿಜ್ಞಾನಿಯಾಗಿ ಅರಳಿದುದರಲ್ಲಿ ಆಶ್ಚರ್ಯವೇನೂ ಇಲ್ಲ. 

ಕೇಂಬ್ರಿಜ್‌ ವಿಶ್ವವಿದ್ಯಾಲಯ ಸೇರುವ ಸಲುವಾಗಿ ಇವರು ೧೯೩೦ರಲ್ಲಿ ಭಾರತ 
ದಿ೦ದ ನಿರ್ಗಮಿಸಿದರು. ಮು೦ದೆ ಮಾತೃಭೂಮಿಗೆ ಕೇವಲ ಸ೦ದರ್ಶನಾರ್ಥ ಮರಳಿರು 
ವರು, ಅಷ್ಟೆ. ತಾವು ಭಾರತದಲ್ಲಿಯೇ ತಂಗಿದ್ದರೆ ತಮ್ಮ ವೃತ್ತಿಜೀವನ ಹೇಗೆ 
ಅನಾವರಣಗೊಂ೦ಡಿದ್ದಿರಬಹುದೋ ಎಂಬ ವಿಚಾರ ತಾವು ಆಗ ಈಗ ಯೋಚಿಸುವು 
ದುಂಟೆಂದು ಚಂದ್ರಶೇಖರ್‌ ಹೇಳುತ್ತಾರೆ. ಚಿಕ್ಕಪ್ಪ ರಾಮನ್‌ರಂತೆ ಇವರು ಕೂಡ 
ಒ೦ದು ದಿನ ತಮ್ಮ ಸಂಸ್ಥೆಯ ನೇತಾರರಾಗಿ ವಿಜೃ೦ಭಿಸಬಹುದಿತ್ತು. ಆದರೆ ಭಾರತದ 
ವೈಜ್ಞಾನಿಕ ವ್ಯವಸ್ಥಾಪನೆಯ ನಿಗೂಢ ರಾಜಕೀಯದಲ್ಲಿ ಇವರು ಗೋಜಲಿಗೆ ಸಿಕ್ಕಿಹಾಕಿ 
ಕೊಳ್ಳುತ್ತಿದ್ದ ರೋ ಏನೋ. “ನನಗೆ ಇಲ್ಲೊಂದು [ಅಮೆರಿಕ] ಅನುಕೂಲತೆ ಉಂಟು,” 
ಎನ್ನುತ್ತಾರೆ ಚಂದ್ರಶೇಖರ್‌, “ಅಪಾರ ಸ್ವಾತಂತ್ರ್ಯವಿದೆ. ಇಷ್ಟಬ೦ದುದನ್ನು ಮಾಡ 
ಬಹುದು. ಯಾರ ಬಾಧೆಯೂ ಇಲ್ಲ.” 

ಕೇ೦ಬ್ರಿಜ್‌ ತಲಪಿದ ಬಳಿಕ ಚ೦ದ್ರಶೇಖರ್‌ ಆ ವೇಳೆಗಾಗಲೇ ಶಕಲ ಬಲವಿಜ್ಞಾನ 
ಹಾಗೂ ಸಾಪೇಕ್ಟತೆ ವಿಷಯಗಳ ಬಗ್ಗೆ ಗಳಿಸಿದ್ದ ತಮ್ಮ ವಿಸ್ತಾರಜ್ಞಾನವನ್ನು ನಾಕ್ಷತ್ರಿಕ 
ವಿಕಾಸದ ಪ್ರಶ್ನೆ ಬಿಡಿಸಲು ಅನ್ವಯಿಸಿದರು. ಅಲ್ಲಿ ಇವರಿಗೆ ಒದಗಿದ ಹಿರಿಯ 
ಹಿತೈಷಿಗಳ ಪೈಕಿ ಸರ್‌ ಆರ್ಥರ್‌ ಎಡಿ೦ಗ್ಬನ್‌ ಒಬ್ಬರು. ಖಭೌತವಿಜ್ಞಾನದಲ್ಲಿ ಇವರು 
ಬರೆದಿದ್ದ ಪ್ರಭಾವಶಾಲೀ ಪಠ್ಯ ಚ೦ದ್ರಶೇಖರರನ್ನು ಈ ವಿಷಯದತ್ತ ಸೆಳೆದು 
ಬಿಟ್ಟಿತ್ತು. ಚ೦ದ್ರಶೇಖರರ ಸೈದ್ಧಾಂತಿಕ ಆಕ್ರಮಣೆಗಳು ಅತಿ ಶೀಘ್ರದಲ್ಲೇ ಇವರನ್ನು 
[ಎಡಿ೦ಗ್ಬನ್‌-ಸಿದ್ದಾ೦ತದ] ಬುಡಹ೦ದಾಡಿಸುವ ಒಂದು ತೀರ್ಮಾನಕ್ಕೆ ಒಯ್ದುವು. 
ನಕ್ಷತ್ರಗಳಲ್ಲಿ ಬೈಜಿಕೇಂಧನದ ಉಗ್ರಾಣ ಖಾಲಿ ಆದಾಗ ಅವು ಅ೦ತ್ಯರಹಿತ ವೃದ್ಧಾಪ್ಯ 
ವೈದಿ ಬಲು ಪುಟ್ಟ ಸಾಂದ್ರ ಶ್ವೇತಕುಬ್ಬಗಳಾಗಿ ನೆಲೆಗೊಳ್ಳು )ವುವೆಂದು ಹೆಚ್ಚಿನ ಖಗೋಳ 
ವಿಜ್ಞಾನಿಗಳು ನಂಬಿದ್ದರು. ಸೌರರಾಶಿಯ ೧.೪ ಮಡಿಗಿ೦ತ ಅಧಿಕ ರಾಶಿಗಳಿರುವ 
ನಕ್ಷತ್ರಗಳಲ್ಲಿ ಎಲೆಕ್ಟ್ರಾನುಗಳ ಬಹಿರ್ಮುಖಿ ವಿಕರ್ಷಕ ಸ೦ಮರ್ದವನ್ನು ಗುರುತ್ವವು 
ಪರಾಭವಿಸಿ ಶ್ರೇತಕುಬ್ಬಗಳಿಗಿ೦ತ ಸಾ೦ದ್ರತರ ದ್ರವ್ಯಸ್ಥಿತಿಗಳಿಗೆ ನಾಕ್ಷತ್ರಿಕ ನಿಪತನ 
ವನ್ನು ಕುದುರಿಸುವುದೆ೦ದು ಚ೦ದ್ರಶೇಖರರ ಗಣನೆಗಳಿ೦ದ ವೇದ್ಯವಾಯಿತು. 


ನ್ಯೂಟನ್‌ ಶಿಖರಾರೋಹಣ ೨೧೯ 


“ಚಂದ್ರಶೇಖರ್‌ ಪರಿಮಿತಿ'ಗಿ೦ತ ಅಧಿಕ ರಾಶಿಗಳಿರುವ ನಕ್ಷತ್ರಗಳ ವಿಚಿತ್ರ ಗಮ್ಯ 
ಗಳನ್ನು ವಿಜ್ಞಾನಿಗಳು ಕೊನೆಗೂ ಅನಾವರಣಿಸಲು ಶಕ್ತರಾದರು : ಸೂಪರ್ನೋವಾ- 
ಸ್ಫೋಟನಾನ೦ತರ ಇವುಗಳ ತಿರುಳುಗಳು ಸನ್ನಿಕಟವಾಗಿ ಗಿಡಿದುಕೊ೦ಡಿರುವ 
ನ್ಯೂಟ್ರಾನ್‌ ತಾರೆಗಳಾಗಿ (ಇ೦ಥ ತಾರೆಯ ಕೇವಲ ಒ೦ದು ಬಟ್ಟಲು ದ್ರವ್ಯದ ಭಾರ 
ಎವರೆಸ್ಟ್‌ ಪರ್ವತಕ್ಕಿಂತೆಲೂ ಭಾರವಿರುವುದು), ಅಥವಾ ಸಾಂದ್ರತೆ ಅನ೦ತಗಾಮಿ 
ಯಾಗುವ ಕೃಷ್ಣವಿವರಗಳಾಗಿ ಅ೦ತಃಸ್ಫೋಟಿಸುತ್ತವೆ. ಇಂತಿದ್ದರೂ ಚ೦ದ್ರಶೇಖರರ 
ಅ೦ತರ್ದ್ಯಷ್ಟಿ ವಿಜ್ಞಾನಿಗಳ ಅಂಗೀಕಾರ ಪಡೆಯಲು ಸಾಕಷ್ಟು ಕಾಲ ಕಾಯಬೇಕಾಯಿತು. 
ಕಾರಣ : ೨೫ ವರ್ಷ ವಯಸ್ಸಿನ ಚಂದ್ರಶೇಖರ್‌ ತಮ್ಮ ಸಿದ್ದಾ೦ತವನ್ನು ರಾಯಲ್‌ 
ಅಸ್ಪ್ರನಾಮಿಕಲ್‌ ಸೊಸೈಟಿಯಲ್ಲಿ ಮಂಡಿಸಿದ, ೧೯೩೫, ಆ ಕ್ಷಣವೇ ಸ್ವತಃ ಎಡಿ೦ಗ್ಬನ್‌ 
ಎದ್ದು ನಿಂತು ಈ ಸಿದ್ಧಾ೦ತ ಅಸಂಬದ್ದವೆಂಬುದು ಸ್ವಯಂಸ್ಪೃಷ್ಟ, ಮತ್ತು ಇದು 
ವಾದಾತಿವ್ಯಾಪ್ತಿಗೊಂದು"” ನಿದರ್ಶನವೆ೦ದು ಕುಚೋದ್ಯ ಮಾಡಿದರು. ತಮ್ಮ ಈ 
ಯುವ ಮಿತ್ರನಿಗೆ ಎಡಿ೦ಗ್ಬನ್‌ ತತ್ಪೂರ್ವ ತಾವು ಚಿಂತಿಸುತ್ತಿದ್ದ ಪರಿ ಕುರಿತು ಇನಿತು 
ಸುಳುಹನ್ನೂ ಬಿಟ್ಟುಕೊಟ್ಟಿರಲಿಲ್ಲ. 

ಚಂದ್ರಶೇಖರ್‌ ಖಚಿತವಾಗಿ ಹೇಳುತ್ತಾರೆ : ಆ ಗಳಿಗೆ ಕೂಡ ತಾವು ಎಡಿ೦ಗ್ಬನ್‌ 
ವಿಷಯದಲ್ಲಿ ದುರ್ಭಾವಗೃಸ್ತರಾಗಲಿಲ್ಲ. ಉಭಯರೂ ಮಿತ್ರರಾಗಿಯೇ ಮುಂದುವರಿ 
ದರು. ಇದು ಹೇಗೂ ಇರಲಿ. ೧೯೩೭ರಲ್ಲಿಚಂದ್ರಶೇಖರ್‌, ಇಂಗ್ಲೆಂಡ್‌ ತೊರೆದು 
ಶಿಕಾಗೊ ವಿಶ್ವವಿದ್ಯಾಲಯಕ್ಕೆ ತೆರಳಬೇಕೆ೦ಬ ನಿರ್ಧಾರ ತಳೆಯುವಲ್ಲಿ ಇವರ ಸಿದ್ದಾ೦ತ 
ವನ್ನು ಎಡಿಂಗ್ಬನ್‌ ನಿರಾಕರಿಸಿದ ಪ್ರಸ೦ಗ ತನ್ನ ಪಾತ್ರ ವಹಿಸಿದ್ದ೦ತೂ ನಿಜ. ಮುಂದೆ 
ಚಂದ್ರಶೇಖರ್‌ ಶಿಕಾಗೋನಿವಾಸಿ ಆದರು. ಜೊತೆಗೆ ಆ ವಿಷಯವನ್ನೂ- *ನಿಪತನ 
ನಕ್ಸತ್ರಗಳು--ಕೈಬಿಟ್ಟರು : ಆದರೆ ಒಂದು ಪುಸ್ತಕ ಬರೆಯುವ ಮೊದಲು ಅಲ್ಲ. 
“ನೇರವಾಗಿ ನಿರ್ಧರಿಸಿದೆ : ಒಂದು ಪುಸ್ತಕ ಬರೆಯುತ್ತೇನೆ, ನನ್ನ ಭಾವನೆ 
ಮಂಡಿಸುತ್ತೇನೆ, ಮುಂದೆ ಈ ವಿಷಯ ಬಿಟ್ಟು ಇತರ ವಸ್ತುಗಳತ್ತ ಸರಿಯುತ್ತೇನೆ. 
ಹೀಗೆಯೇ ನಡೆದು ಹೋಯಿತು ನೋಡಿ.” 

ತೀವ್ರ ಆಘಾತದ ಕಾರಣವಾಗಿಯೇ ಆದರೂ ಇಲ್ಲೊಂದು ಪ್ರರೂಪ ಗುರುತಿಸು 
ತ್ತೇವೆ : ಒಂದು ವಿಷಯದಲ್ಲಿ ಪೂರ್ಣವಿಲೀನತೆ, ಬಳಿಕ “ಇತರ ವಸ್ತು''ಗಳಿಗೆ 
ರೋಲೀ ಹೊಡೆಯುವುದು. ಮುಂದೆ ಇದು ಚ೦ದ್ರಶೇಖರರ ವೈಲಕ್ಬಣ್ಣವೇ 
ಆಗಲಿತ್ತು. ತಮ್ಮ ಈ ನಾಕ್ಬತ್ರಿಕವಿಕಾಸ ಪ್ರಾವಸ್ಥಾನಂತರ ಚಂದ್ರಶೇಖರ್‌, 
ಬ್ರಹ್ಮಾ೦ಡದ ಒಳಗೆ ನಾಕ್ಟತ್ರಿಕ ಚಲನೆಯನ್ನು ಪರಿಗಣಿಸುವುದರಲ್ಲಿ ಐದು ವರ್ಷ 
ವ್ಯಯಿಸಿ, ನಕ್ಸತ್ರಗಳು ಗುರುತ್ತಾಕರ್ಷಣೀಯ ಅ೦ತರಕ್ರಿಯೆಗಳ ಮೂಲಕ ಒಂದರ 
ಮೇಲೆ ಇನ್ನೊಂದು ವಿಶಿಷ್ಟ ಬಗೆಯ ಘರ್ಷಣೆಯನ್ನು ಪ್ರಯುಕ್ತಿಸುವುವೆ೦ದು 
ಪ್ರಮಾಣೀಕರಿಸಿದರು. ನಕ್ಷತ್ರಗಳ ಹಾಗೂ ಗ್ರಹಗಳ ಅನಿಲಮಂ೦ಡಲಗಳೊಳ 


ಣೆ hed 


ವಿಕಿರಣದ ವರ್ಗಾವಣೆ ಕುರಿತು ಅವರು ೧೯೪೩ರಿಂದ ೧೯೫೦ರ ತನಕ ತಮ್ಮ ಚಿಂತ 


೨೬ 


೨೨೦ ಸಪ್ತಸಾಗರದಾಚೆಯೆಲ್ಲೋ . . . 


ಹರಿಸಿದರು. ಆಗ ಬ೦ದ೦ಥವು ತರಲಗಳ ಮತ್ತು ಕಾಂತೀಯ ಕ್ಷೇತ್ರಗಳ, ಅಂತೆಯೇ 
ದೀರ್ಥವೃತ್ತಕಲ್ಪಗಳ ಹಾಗೂ ಜ್ಯಾಮಿತೀಯ ಆಕೃತಿಗಳ ಅಧ್ಯಯನಕ್ಕೆ ಮೀಸಲಿಟ್ಟ 
ಅವಧಿಗಳು. ಬ್ರಹ್ಮಾ೦ಡಗಳ ಬಗ್ಗೆ ತಿಳಿಯಲು ಈ ಗುಣಗಳು ಉಪಯುಕ್ತವೆಂದು 
ಕಂಡುಬಂದಿವೆ. ಅವರು ೧೯೭೪ರಿಂದ ೧೯೮೩ರ ತನಕ ಕೃಷ್ಣವಿವರಗಳ ಅನ್ವೇಷಣೆ 
ಗೈದರು. ಹೀಗೆ. ಒ೦ದು ಅರ್ಥದಲ್ಲಿ ಅವರು ಪೂರ್ಣವೃತ್ತ ಕ್ರಮಿಸಿ ತಮ್ಮ ವೃತ್ತಿ 
ಜೀವನವನ್ನು ಆರಂಭದಲ್ಲಿ ಪ್ರವರ್ತಿಸಿದ ಕೃತಿಗೆ ಮರಳಿದರು. 

ಪ್ರತಿಯೊಂದು ಅವಧಿಯ ಕೊನೆಯಲ್ಲಿಯೂ ಚಂದ್ರಶೇಖರ್‌ ಬರೆದ ಪುಸ್ತಕಗಳು 
ತತ್‌ಕ್ಷಣವೇ ಅಭಿಜಾತಕೃತಿಗಳೆಂಬ ಅಂತಸ್ತು ಗಳಿಸಿದುವು. ಅವುಗಳ ವ್ಯಾಪ್ತಿ ಮತ್ತು 
ಸ್ಪಷ್ಟತೆ ಪ್ರಶಂಸೆಗೆ ಪಾತ್ರವಾದುವು. ತಮ್ಮ ಎಲ್ಲ ಶೋಧನೆಗಳನ್ನೂ ಸಾಧ್ಯವಾಗು 
ವಷ್ಟು ಸುಲಲಿತ ಸಾಹಿತ್ಕಾತ್ಮಕ ಕೂಡ--ಒಟ್ಟ೦ದದ ಶೈಲಿಯಲ್ಲಿ ನಿರೂಪಿಸಲು 
ತಾವು ಪ್ರಯತ್ನಿಸುವುದಾಗಿ ಹೇಳಿದರು. “ಕಲಿಯುವ ಸಲುವಾಗಿಯೇ ಕೆಲವು ಲೇಖಕ 
ರನ್ನು ಆಯ್ದುಕೊಳ್ಳುತ್ತೇನೆ,” ಅವರೆನ್ನುತ್ತಾರೆ, “ಉದಾಹರಣೆಗೆ ಹೆನ್ರಿ ಜೇಮ್ಸ್‌ 
ಅಥವಾ ವರ್ಜಿನಿಯಾ ವೂಲ್ಫ್‌ ಓದುತ್ತೇನೆ. ಅಲ್ಲದೇ ಅಲ್ಲಿಯ ಪಾಠವನ್ನು ಕೇವಲ 
ಕಾದ೦ಬರಿ ಎಂದು ಓದುವುದಿಲ್ಲ : ಅವರು ವಾಕ್ಕಗಳನ್ನು ಹೇಗೆ ರಚಿಸುತ್ತಾರೆ, 
ಪರಿಚ್ಛೇದಗಳನ್ನು ಹೇಗೆ ಕಟ್ಟುತ್ತಾರೆ, ಒಂದು ಪರಿಚ್ಛೇದ ಹೇಗೆ: ಇನ್ನೊಂದಕ್ಕೆ 
ಕೊಕ್ಕೊಡುತ್ತದೆ, ಇತ್ಯಾದಿ.” 

ಚ೦ದ್ರಶೇಖರರ ಪ್ರಕಾರ ಕೇವಲ ಕೆಲವೇ ವಿಜ್ಞಾನಿಗಳು ಸು೦ದರವಾಗಿ, ಅಥವಾ 
ಕನಿಷ್ಠ, ಎಚ್ಚರ ತಪ್ಪದೇ ಬರೆಯುತ್ತಾರೆ. “ನೀವು Astrophysical Journalನೆ ಅಥವಾ 
Physical Reviewನೆ ಯಾವುದೇ ಸಂಪುಟ ತೆಗೆದುಕೊಂಡು, ಅದರ ನಡುವಿನ ಪುಟ 
ಗಳನ್ನು ತಿರುವುತ್ತ, ಅಲ್ಲಿಯ ಒಂದು ಪರಿಚ್ಛೇದದ ಮೇಲೆ ಬೆಟ್ಟುಇಡಿ : ಶೈಲಿಯಲ್ಲಿ, 
ವ್ಯಾಕರಣದಲ್ಲಿ ಅಥವಾ ಇನ್ನಾವುದರಲ್ಲೋ ಒಂದು ದೋಷ ನಿಮ್ಮ ಲಕ್ಷ್ಯಕ್ಕೆ 
ಬರುವುದು ಖಾತ್ರಿ.” ಚಂದ್ರಶೇಖರ್‌ ಸ್ವಂತಕ್ಸೇತ್ರದಲ್ಲಿಯ ಪ್ರಮುಖ ಪ್ರಕಟಣೆ 
ಯಾದ ೩ಃtrophysical Journalನ ಸಂಪಾದಕರಾಗಿದ್ದ ಆ ಇಪ್ಪತ್ತು ವರ್ಷ ಗಳಲ್ಲಿ 
ಶುದ್ಧ ಶೈಲಿ ಪ್ರೋತ್ಸಾಹಿಸಲು ಸಾಕಷ್ಟು ಶ್ರಮಿಸಿದರು. “ಆಗ ನಾನು ಎಸೆಯುತ್ತಿದ್ದ 
ಒಂದು ಕುಹಕ ಟೀಕೆಯನ್ನು ನಿಮಗೆ ಹೇಳುತ್ತೇನೆ,” ತುಸು ಕೊಂಕು ಬೆರೆತ ಮೃದು 
ಹಾಸದಿ೦ದ ಹೇಳುತ್ತಾರೆ : “ಲೇಖಕರಿಗೆ ನಾನು ತಿಳಿಸುವುದಿತ್ತು : "ವೈಜ್ಞಾನಿಕವಾಗಿ 
ನಿಮ್ಮ ಪ್ರಬ೦ಧ ಸರಿಯಾಗಿದೆ. ಆದರೂ ನೀವಿದನ್ನು ಇಂಗ್ಲಿಷ್‌ ವಿಭಾಗದಲ್ಲಿರುವ 
ನಿಮ್ಮ ಸಹೋದ್ಯೋಗಿಗೆ ಒಮ್ಮೆ ಓದಲು ಕೊಟ್ಟಿ $ ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು !'” 

ಪ್ರಿನ್ಫಿ ಪಿಯಾ ೩೦೦ನೆಯ ಜನ್ಮದಿನೋತ್ಸವಾಚರಣೆ ಸಲುವಾಗಿ ಹಮ್ಮಿಕೊಳ್ಳ 
ಲಾಗಿದ್ದ ಸಭೆಯಲ್ಲಿ, ೧೯೮೭, ಚಂದ್ರಶೇಖರ್‌ ಒಂದು ಪ್ರಬಂಧ ಮಂಡಿಸಬೇಕೆಂದು 
ಆಹಾನಿತರಾದರು. ಆಗ ಅವರ ಜೀವನದ ತೀರ ಈಚೆಗಿನ ಯುಗ ಆರಂಭವಾಯಿತು. 
ಪ್ರಿಫ್ಟಿ ಪಿಯಾದ ಆಳಕ್ಕೆ ದುಮುಕಬೇಕೆಂಬುದು ಅವರ ದೀರ್ಥುಕಾಲದ ಆಶಯ 


ನ! 


ನ್ಯೂಟನ್‌ ಶಿಖರಾರೋಹಣ ೨೨೧ 


ವಾಗಿತ್ತು. ದಶಕಗಳ ಹಿ೦ದೆಯೇ ಅವರು ಆ ಮೇರು ಕೃತಿಯ ಇಂಗ್ಲಿಷ್‌ ಅನುವಾದ 
ವನ್ನು--ನ್ಯೂ ಟನ್‌ ಅದನ್ನು ಲ್ಯಾಟಿನ್ನಿನಲ್ಲಿ ಬರೆದಿದ್ದರು--ಖರೀದಿಸಿ ಇಟ್ಟುಕೊ೦ಡಿ 
ದ್ದರು. ಆದರೆ ಇವರು ಸದಾ ಸ್ವಕ್ಸೇತ್ರದಲ್ಲೇ ಅತಿಶಯ ಕಾರ್ಯಮಗ್ನರಾಗಿದ್ದರು. 
ಅಲ್ಲದೇ ಆಗ ತಾವು ಆ ಉದ ಕೃತಿಯ ಗಂಭೀರ ಅಧ್ಯಯನಕ್ಕೆ ಬೌದ್ಧಿಕವಾಗಿ ಪೂರ್ಣ 
ಅಪಕ್ಟಮತಿ ಆಗಿದ್ದೆನೆಂದು ಈಗ ಭಾವಿಸುತ್ತಾರೆ. ಅವರು ಹೇಳುತ್ತಾರೆ : ನ್ಯೂಟನ್‌ರ 
ಒಂದು ರೀತಿಯಲ್ಲಿ “ಗೋಪ್ಯ” ಮತ್ತು ಸುತ್ತು ಬಳಸು ಶೈಲಿಯನ್ನು ಅರ್ಥವಿಸಲು 
“ನೀವು ಪಂಕ್ತಿ ಪಂಕ್ತಿ ಅಕ್ಷರಶಃ ಓದಲೇಬೇಕು.” 

ಇತರ ಬರೆಹಗಳಲ್ಲಿ, ಅದೂ ವ್ಯಾಖ್ಯಾನಗಳ ಮೂಲಕ, ನ್ಯೂಟನ್‌ರನ್ನು ಅರಿಯಲೆಳ 
ಸುವುದಕ್ಕಿ೦ತ ಮಧ್ಯವರ್ತಿ ನೆರವಿಲ್ಲದೇ ನೇರವಾಗಿ ತಾವು ಪ್ರಿಪ್ಟಿಪಿಯಾವನ್ನು ಸ್ಟಾಂಗೀ 
ಕರಿಸುವುದು ಯೋಗ್ಯವೆಂದು ಅವರು ನಿರ್ಧರಿಸಿದರು. ನಿರ್ದಿಷ್ಟವಾಗಿ ಹೇಳುವುದಾದರೆ, 
ಚ೦ದ್ರಶೇಖರ್‌ ಅದರಲ್ಲಿಯ ಒಂದು ಪ್ರತಿಜ್ಞೆ ಓದಿ, ಅದಕ್ಕೆ ನ್ಯೂಟನ್‌ ನೀಡಿರುವ 
ಸಾಧನೆ ಗಮನಿಸುವ ಮೊದಲು, ತಮ್ಮದೇ ಸಾಧನೆ ನಿಗಮಿಸಲು ಉದ್ಯುಕ್ತರಾದರು. 
ತಮ್ಮಲ್ಲಿ ೩೦೦ ವರ್ಷಗಳ ಅಧಿಕ ಜ್ಞಾನ ಸ೦ಚಿತವಾಗಿದ್ದರೂ, ಸಾಧಾರಣವಾಗಿ, 
ಪ್ರತಿಯೊಂದು ಸಂದರ್ಭದಲ್ಲಿಯೂ ತಮ್ಮ ಸಾಧನೆಗಳು ನ್ಯೂಟನ್‌-ಸಾಧನೆಗಳಿಗಿ೦ತ 
ಕೆಳಮಟ್ಟದಲ್ಲಿದ್ದುವೆನ್ನುತ್ತಾರೆ. 

ನ್ಯೂಟನ್‌-ವಾಚನ ಚಂದ ಶ್ರಶೇಖರರಿಗೊಂದು ಅವಿರತ ಅನುಷಾ ns 
“ಅವರು [ನ್ಯೂಟನ್‌] ಪ ಪ್ರದರ್ಶಿಸುವ ವಿಜ್ಞಾನದೃಷ್ಟಿ, ಬರೆಹದಲ್ಲಿ ಪ್ರಕಟಿಸುವ ಸ್ಪಷ್ಠ ಷ್ಟತೆ, 
ಮತ್ತು ಶೋಧಿಸಿರುವ ಹಲವಾರು ನೂತನ ಸಂಗತಿಗಳು ವಿಜ್ಞಾನದಲ್ಲಿ ಯಾವ 
ಕಾಲದಲ್ಲಿಯೂ ಸರಿಸಾಟಿ ಇಲ್ಲದ ಭೌತ ಹಾಗೂ ಗಣಿತೀಯ ಅ೦ತರ್ದ್ಯಷ್ಟಿಯನ್ನು 
ಬಿಂಬಿಸುತ್ತವೆ.” ಕಲನಶಾಸ್ತ್ರ ವನ್ನೂ ಗುರುತ್ವದ ಹಾಗೂ ದ್ದು ಿತಿವಿಜ್ಞಾನದ ಜೀವಗರ್ಭಿತ 
ಸಿದ್ದಾ೦ತಗಳನ್ನೂ ನ್ಯೂಟನ್‌ ಉಪಣಜ್ಞ್ಜಿಸಿದರೆ೦ಬುದು ಸರ್ವವಿದಿತ. ಇಷ್ಟೇ ಅಲ್ಲ. 

ನ್ರಿಪಿಯಾದಲ್ಲಿ ವಿಜ್ಞಾನಿಗಳು ಗಮನಿಸದಿರುವ ಇತರ ಸಿದ್ದಾ೦ತಗಳೂ ಇವೆಯೆಂದು 

ಸ ಶೇಖರ್‌ ವಾದಿಸುತ್ತಾರೆ. ಉದಾಹರಣೆಗೆ ಭ್ರಮಣದರ್ಶಕಗಳ ಸಿದ್ಧಾ೦ತ 
ಮಂಡಿಸಿದವರು ನ್ಯೂಟನ್‌. ಭ್ರಮಣದರ್ಶಕದ ಉಪಜ್ಞೆ ಆದದ್ದು ೨೦೦ ವರ್ಷಗಳ 
ತರುವಾಯವೇ. ವ್ಯವಸ್ಥೆಯೊಂದರ ಆರಂಭಿಕ ನಿರ್ಬ ೦ಧಗಳ ಅರಿವು ಒಬ್ಬನಿಗೆ ಅದರ 
ಸಂಪೂರ್ಣ ಭವಿಷ್ಯ ಕುರಿತ ಅರಿವನ್ನೂ ಒದಗಿಸಲು ಶಕ ವಾಗಬೇಕು ಎಂಬ ಸಂಗತಿ 
ಗಮನಿಸಿದ ಮೊದಲ ವಿಜ್ಞಾನಿ ನ್ಯೂಟನ್‌. ಈ ಅ೦ತರ್ದ್ಯಷ್ಟಿಯನ್ನು ಸಾಧಾರಣವಾಗಿ 
ಲಾಪ್ಲಾಸ್‌ ಹೆಸರಿನೊಂದಿಗೆ ಹೊಂದಿಸುವುದಿದೆ. ಪ ಶಿತಿಬಿಂಬರೂಪಣೆಯ ಸಿದ್ದಾಂತ 
ವನ್ನೂ ಅವರು [ನೂ ಟನ್‌] ಉಪಜ್ಞ್ಜಿಸಿದರು. ಇದನ್ನು ಸರ್ವಸಾಮಾನ್ಯ ವಾಗಿ, ಲಾರ್ಡ್‌ 
ಕೆಲ್ವಿನ್‌ ಹೆಸರಿನೊಂದಿಗೆ ಲಗತಿ ಿ ಸುವುದಿದೆ. 

ಪ್ರಿಥ್ಸಿಖಿಯಾದ ಶೈಲಿ ಮತ್ತು ಹೂರಣ ಪ ್ರತಿಯೊಂದೂ ಸಮವಾಗಿಯೇ ಚ೦ದ್ರ 
ಶೇಖರರನ್ನು ಸ೦ಮೋಹಿಸಿದೆ. ನ್ಯೂಟನ್‌- ಗದ್ಯ [ವನ್ನು ಇವರು ಹನಿ ಜೇಮ್ಸ್‌ -ಗದ್ಕ 


೨೨೨ ಸಪ್ತಸಾಗರದಾಚೆಯೆಲ್ಲೋ . 


ದೊಂದಿಗೆ ಹೋಲಿಸುತ್ತಾರೆ. ಜೇಮ್ಸ್‌ ಕೂಡ ದೀರ್ಥ ಮತ್ತು ಸಂಕೀರ್ಣ ವಾಕ್ಯಗಳ 
ಬಗ್ಗೆ ಮೋಹ ತಳೆದಿದ್ದರು. ಈ ಹೇಳಿಕೆಯನ್ನು ಸಮರ್ಥಿಸಲು ಚಂದ್ರಶೇಖರ್‌ ಭವ್ಯ 
ಗಾತ್ರದ ಮತ್ತು ಕೃಷ್ಣವರ್ಣದ ಸ್ವ೦ತಪ್ಪತಿ ಪ್ರಿಫ್ಟಿ ಪಿಯಾವನ್ನು ಕೈಗೆತ್ತಿಕೊಳ್ಳುತ್ತಾರೆ, 
ಮತ್ತು ಓದುತ್ತಾರೆ : “ನೈಸರ್ಗಿಕ ವಿದ್ಯಮಾನಗಳನ್ನು ವಿವರಿಸಲು ನಾವು ಖುಜುವೂ 
ಪರ್ಯಾಪ್ತವೂ ಆದ ಕಾರಣಗಳಿಗಿ೦ತ ಹೆಚ್ಚಿನವೇನನ್ನೂ ಪ್ರವೇಶಗೊಳಿಸಬೇಕಾಗಿಲ್ಲ. 
ಇದನ್ನು ಗಮನಿಸಿಯೇ ತತ್ವಶಾಸ್ತ್ರಜ್ಞರು ಹೇಳುತ್ತಾರೆ : ನಿಸರ್ಗ ಏನನ್ನೂ ವ್ಯರ್ಥವಾಗಿ 
ಎಸಗದು. ಕಡಿಮೆ ಸಾಕಾಗುವಲ್ಲಿ ಹೆಚ್ಚು ನಿಜಕ್ಕೂ ಪೋಲು. ಏಕೆ೦ದರೆ ನಿಸರ್ಗ ಸರಳತ } 
ದಿಂದ ಸುಪ್ರೀತವಾಗುತ್ತದೆ, ಮತ್ತು ಅನಾವಶ್ಯಕ ಕಾರಣಗಳ ಆಡ೦ಬರವನ್ನು ಲೆಕ್ಕಿ 
ಸದು.” ಚಂದ್ರಶೇಖರ್‌ ಮೇಲೆ ನೋಡುತ್ತಾರೆ, ಮತ್ತು ಸ್ಪರಜಿರಿವಂತೆ ಉದ್ಗರಿಸು 
ತ್ತಾರೆ : “ಇದೊಂದು ಸುಂದರ ವಾಕ್ಕ ಅಲ್ಲವೇ ? ಪರಿಪೂರ್ಣವಾಗಿ !” [ನೋಡಿ ಪುಟ 
೨೩೨) 

ನ್ಯೂಟನ್‌-ವಾಚನವನ್ನು ಚಂದ್ರಶೇಖರ್‌ ಅದೇ ದರ್ಜೆಯಲ್ಲಿ ತಮಗೆ ನಿಗೂಢ 
ಎನಿಸಿದ ಇತರ ಅನುಭವಗಳ ಜೊತೆ ಹೋಲಿಸುತ್ತಾರೆ : ಸಿಸ್ಟೈನ್‌ ಚ್ಯಾಪೆಲ್‌ನ 
ಚತ್ತುವನ್ನು ದಿಟ್ಟಿಸಿ ನೋಡುವುದು, ಸರ್‌ ಜಾನ್‌ ಗೀಲ್‌ಗುಡ್‌ ಅವರ ಹ್ಯಾಮ್ಲೆಟ್‌ 
ಪಾತ್ರಾಭಿನಯವನ್ನು ಮೆಚ್ಚುವುದು, ಅಥವಾ ಆರ್ಟುರೊ ಟೊಸ್ಕನೀನೀ ನಿರ್ದೇಶಿಸುವ 
ಬೇತೋವನ್‌ ನೈನ್‌ ಸಿ೦ಫನಿಯನ್ನು ಆಲಿಸುವುದು. ನ್ಯೂಟನ್‌ರ ಖ್ಯಾತಿ ಅದೆಷ್ಟೇ 
ಹಿರಿದೆ೦ದು ಜನ ತಿಳಿದಿದ್ದರೂ ಅದು ಚ೦ದ್ರಶೇಖರರಿಗೆ ತೃಪ್ತಿಕೊಡುವಷ್ಟು ಅಲ್ಲ: 
“ನ್ಯೂಟನ್‌ ಕೇವಲ ಇಬ್ಬರು ಅಥವಾ ಮೂವರು ಪರಮೋನ್ನತ ವಿಜ್ಞಾನಿಗಳ ಪೈಕಿ 
ಒಬ್ಬರಲ್ಲ. ಯಾವುದೇ ವಿಷಯದಲ್ಲಿ ಎಂದಾದರೂ ಬಂದಿರಬಹುದಾದ ಇಬ್ಬರು 
ಅಥವಾ ಮೂವರು ಧೀಶರ (18101100) ಪೈಕಿ ಅವರೊಬ್ಬರು. ನ್ಯೂಟನ್‌ರನ್ನು ಯಾರ 
ಜೊತೆಗಾದರೂ ಹೋಲಿಸಬೇಕಾದರೆ ನೀವು ವಿಜ್ಞಾನದಿ೦ದ ಹೊರಗೆ ಅರಸಬೇಕಾಗು 
ತ್ತದೆ.” 

ತಮ್ಮ ಯೋಜಿತ ೩೦-ಅಧ್ಯಾಯ ಗ್ರಂಥದ ೨೦ಕ್ಕೂ ಹೆಚ್ಚಿನ ಅಧ್ಯಾಯಗಳನ್ನು 
ಚಂದ್ರಶೇಖರ್‌ ಈಗಾಗಲೇ ಪ್ರಕಾಶಕರಿಗೆ ರವಾನಿಸಿದ್ದಾರೆ. ಇಲ್ಲಿಂದ ಮುಂದಕ್ಕೆ 
ಯಾವುದೇ ಯೋಜನೆ ಕೈಗೊಳ್ಳುವತ್ತ ಚಿಂತನೆ ಹರಿಸಿರುವರೇ ? “ಇಲ್ಲ. ಅದೇ ಕೊನೆ” 
ಎಂದು ಥಟಕ್ಕನೆ ಮರುನುಡಿಯುತ್ತಾರೆ, “ಪ್ರಿಫ್ಟಿಪಿಯಾ ಮೇಲಿನ ಕಾರ್ಯ ಮುಗಿದ 
ಬಳಿಕ ವಿಜ್ಞಾನಕ್ರಿಯಾನಿರತನಾಗುವ ನಿರೀಕ್ಷೆ ಅಥವಾ ಅಪೇಕ್ಲೆ ನನಗಿಲ್ಲ.” ಅವಿರತ 
ವಾಗಿ ಇಷ್ಟೊ೦ದು ಉತ್ಪಾದನಶೀಲರಾಗಿರುವ ಒಬ್ಬ ವ್ಯಕ್ತಿ ಪೂರ್ಣ ನಿರ್ಯೋಚನೆ 
ಯಿಂದ ತಮ್ಮ ಕಾರ್ಯವನ್ನು ಉಪಸ೦ಹರಿಸುವರೆ೦ಬುದು ಪರಮಾಶ್ಚರ್ಯಕರ 
ಸಂಗತಿ ಎಂದು ನಾನೆ೦ದಾಗ ತುಸುಕಾವಿನಿ೦ದಲೇ ಅವರು ದನಿಗೂಡಿಸುತ್ತಾರೆ : “ನಾನು 
ನನ್ನ ಶಿಷ್ಟಗಳಿಗಿ೦ತ ಕೆಳಮಟ್ಟದಲ್ಲಿ ಕಾರ್ಯವೆಸಗುತ್ತ ಮುಂದುವರಿಯುತ್ತಿರಬಹು 
ದೆಂಬುದು ಕಂಡಂತೆಯೇ ಇದೆ. ಹಾಗೆ ಮಾಡಬೇಕೇಕೆ ? ಆದ್ದರಿ೦ದ "ನಿಲ್ಲು' ಎಂದು 


ನ್ಯೂಟನ್‌ ಶಿಖರಾರೋಹಣ ೨೨೩ 


ನಾನು ನನಗೆ ವಿಧಿಸಿಕೊಳ್ಳುವ ಕಾಲ ಬಂದೇ ಬರಬೇಕು.” 

೧೯೯೦ Nature ಪತ್ರಿಕೆಯಲ್ಲಿ ಚಂದ್ರಶೇಖರ್‌ ಪ್ರಕಟಿಸಿದ ಒ೦ದು ಪ್ರಬಂಧ ನನ್ನ 
ನೆನಪಿಗೆ ಬರುತ್ತದೆ. ಸೃಜನಶೀಲಜೀವನವೆ೦ದರೆ “ಒಬ್ಬನ ಅ೦ತಃಸ್ಥ ಮತ್ತು ಬಹುತೇಕ 
ಅನುತ್ತರಣೀಯ ಸೀಮಿತಗಳ'' ವಿರುದ್ಧ ಒಬ್ಬ ಪ್ರಯುಕ್ತಿಸುವ ಅವಿಶ್ರಾಂತ ಪರಿಶ್ರಮ 
ಎಂದು ಅದರಲ್ಲಿ ಅವರು ವಿವರಿಸಿದ್ದರು. ಆ ಪ್ರಬಂಧವನ್ನು ಅವರು ಟಿ. ಎಸ್‌. 
ಈಲಿಯಟ್‌ರ ಒಂದು ಪದ್ಯದ ಕೆಲವು ಸಾಲುಗಳ ಉಲ್ಲೇಖನದಿ೦ದ ಸಮಾರೋಪಿಸಿ 
ದ್ದರು: 

ಇದು ವಿಚಿತ್ರ, ಅಲ್ಲವೇ ? 

ತನ್ನಲ್ಲಿ ನಿರ್ವಹಣ ಸಾಮರ್ಥ್ಯ 
ಕೊರೆಯಾಗಿರುವ ಯಾವುದೋ ಕಜ್ಜವೆಸಗಲು 
ಮಾನವನೊಳಿಷ್ಟೊ೦ದು ಸರ್ವಾಪೋಶಕ 
ಗಾಢಾನುರಕ್ತಿ ನಿಹಿತವಾಗಿರುವುದು ? 

ಆದರೂ ಸಮಾಧಾನಗಳು೦ಟು--ಸ್ಟ ೦ತ ಜೀವನದ ಯಾಮ್ಯೋತ್ತ ರವನ್ನು 
[ಮಧ್ಯಾಹ್ನ ರೇಖೆ] ದಾಟಿದಾತನಿಗೆ ಕೂಡ. ಭಾವನೆಗಳು ಬತ್ತಿರುವ ವೃದ್ಧ ಗಣಿತವಿದ 
ನನ್ನು ಜಿ. ಎಚ್‌. ಹಾರ್ಡಿ ತಮ್ಮ ಅಭಿಜಾತ ಸ್ವಾನುಭವ ವೃತ್ತಾಂತ ಗ್ರಂಥ 4 
Mathematician sApologyMಯಲ್ಲಿ “ಮರುಕಪಾತ ಶಿ) ವ್ಯಕ್ತಿ” ಎಂದು ಉಲ್ಲೇಖಿಸಿರುವು 
ದನ್ನು ಚಂದ್ರಶೇಖರ್‌ ನೆನಪಿಸಿಕೊಳ್ಳುತ್ತಾರೆ. ಅಸಹನೀಯವಾಗಿ ಬಿಡಿಚಲು ಬಡಿ 
ಯುವ ಎರಡನೆಯ ಮಟ್ಟದ ಸಹೋದೊ ೀಗಿಗಳನ್ನು ನಿಭಾಯಿಸಲೇಬೇಕಾಗಿ ಬಂದಾಗ 
ಹಾರ್ಡಿ ಹೇಗೆ ತಾವೊಮ್ಮೆ ತಮ್ಮ ಯುಗದ ಪರಮೋನ್ನತ ಧೀಶರ ಜೊತೆ ಜ್ಞಾನ 
ವಿನಿಮಯಿಸಿಕೊಂಡಿದ್ದೆ ಎಂಬ ಅರಿವಿನಿಂದ ತಮ್ಮನ್ನು ಸಾ೦ತ್ರ ಶನಪಡಿಸಿಕೊಳ್ಳುತಿ 
ದ್ದರು. ಚಂದ $ಶೇಖರರಾದರೂ ' "ಆಯಾಸಕಾರಿ” ಸನಿ ವೇಶಗಳನ್ನು ಎದುರಿಸಬೇಕಾಗಿ 
ಬಂದಾಗ ಇಂಥ ಮನೋಧರ್ಮ ತಳಯುವುದನ್ನು ರೂಪಿಸಿಕೊಂಡಿರುವುದಾಗಿ ಒಪ್ಪು 
ತ್ತಾರೆ : ““ನಾನು ನ್ಯೂಟನ್‌ರ ಸಂಗದಲ್ಲಿ ದ್ಹುದು೦ಟು' ಎಂದು ನನ್ನಷ್ಟಕ್ಕೆ ಯೋಚಿಸು 
ತ್ತೇನೆ.” 

ಅನುವಾದ ಮುಗಿಯಿತು. 
ಸೇ % ಜೇ x 

111. ಇದೇ ಮೇಲೆ ಉಲ್ಲೇಖಿಸಿರುವ ರಾಮಶೇಷನ್‌- ಟಿಪ್ಪಣಿಯಲ್ಲಿ ಹೆಸರಿಸಿರುವ 
Newton and Michelangelo? ಲೇಖನದ ಅನುವಾದ (ಇಲ್ಲಿಯ “ನಾನು' ಚಂದ. 
ಶೇಖರರನ್ನು ಸೂಚಿಸುತ್ತದೆ): % 

ವಿಜ್ಞಾನಿಗಳು ಮತ್ತು ಕಲಾವಿದರು ತಮ್ಮ ತಮ್ಮ ಕ್ಷೇತ ಗಳಲ್ಲಿ ಸೃಜನಶೀಲ 
ಅನ್ವೇಷಣೆ ನಡೆಸಲು ಪಡೆಯುವ ಅಭಿಪ್ರೇರಣೆಗಳ ನಡುವೆ ಏನಾದರೂ ಸಾದೃಶ್ನ 
ಗುರುತಿಸಬಹುದೇ ಎ೦ಬ ವಿಶಾಲ ಹಿನ್ನೆಲೆ ಇಟ್ಟುಕೊ೦ಡು ನ್ಯೂಟನ್‌ ಮತ್ತು 


೨೨೪ ಸಪ್ತಸಾಗರದಾಚೆಯೆಲ್ಲೋ . . . 


ಮೈಖೇಲೆ೦ಜೆಲೊರನ್ನು ತುಲನಿಸಬಯಸುತ್ತೇನೆ. ಈ ಪ್ರಶ್ನೆ ಎತ್ತಿಕೊಳ್ಳುವಾಗ ಹಲ 
ವಾರು ತೊಡಕುಗಳು ಎದುರಾಗುತ್ತವೆ : ಒಬ್ಬೊಬ್ಬ ವಿಜ್ಞಾನಿಯ ಅಥವಾ ಕಲಾವಿದನ 
ಅಭಿಪ್ರೇರಣೆ ಒಂದೊಂದು ; ಅದು ವೈಯಕ್ತಿಕ ಅಭಿರುಚಿಯನ್ನೂ ಸ್ವಭಾವವೈಚಿತ್ರ್ಯ 
ವನ್ನೂ ಅವಲಂಬಿಸಿದೆ ; ಇನ್ನು ಅಮೂರ್ತ ನೆಲೆಯಲ್ಲಿ ಮತ್ತು ಸಾಮಾನ್ಯ ಪದಗಳಲ್ಲಿ 
ಈ ವಿಷಯವನ್ನು ಪರಿಗಣಿಸತೊಡಗಿದರೆ ಅ೦ಥ ಪ್ರಯತ್ನ ಅತಿ ಕ್ಸಿಪ್ರವಾಗಿ ಭಾಷಾ 
ಚಮತ್ಕಾರದಲ್ಲಿ ವಿರೂಪಿತವಾಗುತ್ತದೆ. ಎಂದೇ ಈ ಪರಿಗಣನೆಯನ್ನು ನಾನು ಸೃಜನ 
ಶೀಲತೆಯ ಪರಮ ವಿರಳೀಕೃತ ಔನ್ನತ್ಯದಿ೦ದ ಆಯ್ದಿರುವ ಕೇವಲ ಒಂದು ನಿದರ್ಶನಕ್ಕೆ 
ಸೀಮಿತಗೊಳಿಸುತ್ತೇನೆ : ಪ್ರಿಫ್ಟಿಪಿಯಾ ಕೃತಿ ರಚಿಸುವಲ್ಲಿ ನ್ಯೂಟನ್‌ ಪ್ರತಿಭೆ, 
ಅಂತೆಯೇ, ಸಿಸ್ಟೈನ್‌ ಚಾಪೆಲ್‌ನ ಚತ್ತುವನ್ನು ವರ್ಣಕುಂಚಿಸುವಲ್ಲಿ ಮೈಖೇಲೆಂಜೆಲೊ 
ಪ್ರತಿಭೆ. | 

ಪ್ರಿಪಿಪಿಯಾ ಮತ್ತು ಮಂಡೋದಕ ಚಿತ್ರಗಳು (17650005) ಎರಡೂ ಆಯಾ 
ವಲಯಗಳಲ್ಲಿ ಮಾನವಸೃಜನಶೀಲತೆಯ ಪರಮೋತ್ಕಷ್ಟ ಅಭಿವ್ಯಕ್ತಿಗಳು. ಇವುಗಳಿಗೆ 
ಸರಿದೊರೆಯಾಗುವವು ಇಲ್ಲ. ಇಂಥ ಅಸಾಧಾರಣ ಸೃಷ್ಟಿಗಳ ಉಗಮಗಳಲ್ಲಿ 
ಎಷ್ಟೊಂದು ಸಾಮ್ಯವಿದೆಯೆ೦ಬುದು ತುಂಬ ವಿಸ್ಮಯಕಾರಕ ಹಾಗೂ ಉದ್ದೋಧಕ 
ಅಂಶ. ಬ 

ನ್ಯೂಟನ್‌ ಆಗಲಿ ಮೈಖೇಲೆ೦ಜೆಲೊ ಆಗಲಿ ತಮ್ಮ ಮೇರು ಕೃತಿಗಳನ್ನು ಕ್ರಿಯಾ 
ಪಟುತ್ವದ ಮಹಾಪೂರದಲ್ಲಿ ಅಥವಾ ಉತ್ಸಾಹದ ಉತ್ಪರ್ಜನೆಯಲ್ಲಿ ತೊಡಗಲಿಲ್ಲ. 
ನ್ಯೂಟನ್‌ರನ್ನು ಹ್ಯಾಲೀ ತುಸು ಒತ್ತಾಯದಿ೦ದಲೇ ಒಪ್ಪಿಸಬೇಕಾಯಿತು. ಮೈಖೇ 
ಲೆ೦ಜೆಲೊರನ್ನು ಪೋಪ್‌ ಜೂಲಿಯಸ್‌ 1! ತಮ್ಮ ಅಧಿಕಾರ ಚಲಾಯಿಸಿ ಬಲಾತ್ಕಾರಿಸ 
ಬೇಕಾಯಿತು. ಆದರೆ ಒಮ್ಮೆ ಉಭಯರೂ ಕಾರ್ಯಪ್ರವೃತ್ತರಾದರೋ ತತ್‌ಕ್ಷಣವೇ 
ಅವರ ದರ್ಶನಗಳು ವಿಸ್ತಾರಗೊ೦ಡುವು; ಮತ್ತು ಇಬ್ಬರೂ ತಮ್ಮ ಜಗದ್ಭವ್ಯ ಕೃತಿ 
ಗಳನ್ನು ಊಹನೆಗೂ ನಿಲುಕದ ಕ್ಲಿಪ್ರಾವಧಿಯಲ್ಲಿ ಪೂರ್ತಿಗೊಳಿಸಿದರು--ಸುಮಾರು 
ಎರಡು ವರ್ಷಗಳು. 

ಮೊದಲಿಗೆ ಪ್ರಿಪ್ಟಿಪಿಯಾದ ಕಥೆ ಹೇಳುತ್ತೇನೆ : ಗುರುತ್ಪಾಕರ್ಷಣ ನಿಯಮಗಳನ್ನು 
ಕುರಿತ೦ತೆ ನ್ಯೂಟನ್‌ರ ಭಾವನೆಗಳ ಉಗಮ, ಅವು ಹೇಗೆ ಮಾಗಿದುವು, ಮತ್ತು ಅವರು 
ಹೇಗೆ ಪ್ರಿಪ್ಟಿಪಿಯಾ ಬರೆಯಲು ತೊಡಗಿದರು ಎಂಬ ಕಥೆ. 

ಮಹಾಮಾರಿ [ಪ್ಲೇಗ್‌] ದಿನಗಳಂದು ನ್ಯೂಟನ್‌ ವೂಲ್ಸ್‌ತಾರ್ಪ್‌ನಲ್ಲಿಯ ತಮ್ಮ 
ಜಮೀನಿನಲ್ಲಿ ತಂಗಿದ್ದಾಗ ಗುರುತ್ತಾಕರ್ಷಣೆ ಕುರಿತ ಮೊದಲ ಹೊಳಹುಗಳು ಅವರಲ್ಲಿ 
ಮಿಂಚಿದುವು (೧೬೬೬). ಗ್ರಹಕಕ್ಸೆಗಳನ್ನು ವೃತ್ತಗಳ೦ದು ಅಂಗೀಕರಿಸಿ, ಕೆಪ್ಸರನ 
ಮೂರನೆಯ ನಿಯಮ ಪ್ರಕಾರ ಪರಿಭ್ರಮಣಾವಧಿಗಳು ತ್ರಿಜ್ಯಗಳ ೩/೨ ಘಾತಾನು 
ಪಾತೀಯವಾಗಿರುವುದರಿ೦ದ, ಹೇಗೆ ಸೂರ್ಯ ಮತ್ತು ಗ್ರಹಗಳ ನಡುವಿನ ಗುರುತ್ತಾ 
ಕರ್ಷಣೆ ಪ್ರತಿಲೋಮ ವರ್ಗ ನಿಯಮಾನುಸಾರವಿದೆ ಎನ್ನುವುದನ್ನು ಅವರು ನಿಗಮಿಸಿ 


ನ್ಯೂಟನ್‌ ಶಿಖರಾರೋಹಣ ೨೨೫ 


ದರು. ಇಲ್ಲಿಯ ವಾದ ಶೀರ ಸರಳ : 
ಈ ಕಕ್ಸೆ : ತಿ ಶ್ರಜ್ಯದ ವೃತ್ತವೆಂದೂ ಇದನ್ನು ನಿಯತವೇಗ ೪ ಯಿಂದ ರೇಖಿಸಲಾಗುವು 
ದೆಂದೂ ಭಾವಿಸಿ. ಆಗ 
೨71] ತ 7 


Vv 


ಇಲ್ಲಿ 7 ಪರಿಭ್ರಮಣಾವಧಿ. ಕೆಪ್ಪರನ ಮೂರನೆಯ ನಿಯಮಪ್ರಕಾರ 


ಟಂ? 
ಆದ್ದರಿ೦ದ 
ಟ್ರ 2 
೫ 4; 47 
Vm oc 
ಗ ) 
We 
ಅಲ್ಲದೇ ಅಭಿಕೇಂದ್ರ ಬಲ ಜನ್ಯಾ 


ಎರಡನೆಯದಾಗಿ, ಪುನಃ ವರ್ತುಳೀಯ ಕಕ್ಸೆಗಳನ್ನು ಅ೦ಗೀಕರಿಸಿದಾಗ, ಭೂಮಿಗೂ 
ಚ೦ದ್ರನಿಗೂ ನಡುವಿನ ಆಕರ್ಷಣೆ ಮತ್ತು ಭೂಮಿಯ ಮೇಲಿನ ಗುರುತ್ಚವು (= 8), 
ಅ೦ದರೆ ಭೂಮೇಲ್ಮೈಯಲ್ಲಿರುವ ವಸ್ತುಗಳ ಮೆಲೆ ಭೂಮ್ಯಾಕರ್ಷಣೆ, ಗುರುತ್ಹಾ 
ಕರ್ಷಣೆಯ ಫೃ ಸ ಯೋಮ ವರ್ಗನಿಯಮದೊಂದಿಗೆ NE ಇಲ್ಲಾದರೂ 
ವಾದಗಳು ಬಲು ಸರಳವಾಗಿವೆ : 

ಪಕ್ಕದ ಚಿತ್ರದಲ್ಲಿ, ೦4 - ತ್ರಿಜ್ಯ -ಔ x EE 

L DCA =66 

“ LDEC= 2 BAD =°1/, 56 ೮ 

ನಿರ್ದಿಷ್ಟ ಕ್ಷಣದಲ್ಲಿ  4ಯಲ್ಲಿರುವ 
ಚಂದ್ರ, ಭೂಮಿಯ ಆಕರ್ಷಣೆ €-ಅಭಿ 
ಮುಖವಾಗಿರಲಿಲ್ಲವಾಗಿದ್ದರೆ, ABಯ ನೇರ 
ಸರಿದಿರುತ್ತಿತ್ತು. 

ಭೂಮ್ಯಾಕರ್ಷಣೆಯ ಕಾರಣವಾಗಿ E 
ಚ೦ದ್ರ ADEA ವರ್ತುಳೀಯ ಕಕೆ ಸಿಯನ್ನು ರೇಖಿಸುತ್ತದೆ. ಆದ್ದರಿಂದ BDಯು ಈ 
ಆಕರ್ಷಣೆಯ ಪರಿಣಾಮವನ್ನು ಸೂಚಿಸುತ್ತದೆ. ಎಂದೇ 


08 \-° 
BD = Ws Ue (2) 


೧೫ 


೨೨೬ ಸಪ್ತಸಾಗರದಾಚೆಯೆಲ್ಲೋ . 


|| 
ಹ 
[೨ 
~ 
Pe 


- 10 
ಅದ್ದರಿಂದ 0.4 ಸ 43113 
ಕೆ (29.74 x 24 x 3600) 


- ೦.೨೭೨ 

ಆದರೆ ಭೂಮಿಯ ಮೇಲ್ಮೈಯಲ್ಲಿರುವ ಒಂದು ವಸ್ತು (ಸೇಬು 1) ಗುರುತ್ನ 
8ಯಿ೦ದ (೯೭೮) ಆಕರ್ಷಿಸಲ್ಪಟ್ಟಾಗ, ಪಡೆಯುವ ವೇಗೋತ್ಕರ್ಷದ ಪರಿಮಾಣ 

ಛ್ಚ. (ಸೇಬಿನದು) ಎ ೯೭೮ ಎ ೩೬೧೪ ೫ ಡ್ಲ (ಚ೦ದ್ರ) 
ಇ (೬೦) x ಔ್ಹ. (ಚಠಿದ್ರ) 

ಈಗ, ಚಾ೦ದ್ರಕಕ್ಸೆಯ ತ್ರಿಜ್ಯ ಮತ್ತು ಭೂತ್ರಿಜ್ಯ ಇವೆರಡರ ನಡುವಿನ ನಿಷ್ಟತ್ತಿ 
ಸುಮಾರು ೬೦ ಆಗಿರುವುದರಿಂದ ಭೂಮ್ಯಾಕರ್ಷಣೆಯು ದೂರದ ಪ್ರತಿಲೋಮ 
ವರ್ಗಾನುಸಾರ ಕುಸಿಯುತ್ತದೆ. 

ಈ ಫಲಿತಾ೦ಶಗಳು ಆಶಾದಾಯಕವಾಗಿದ್ದುವು ನಿಜ. ಆದರೆ ನ್ಯೂಟನ್‌ ಮುಂದಿನ 
ಹದಿಮೂರು ವರ್ಷ ಪರ್ಯಂತ ಇವುಗಳ ಅಧ್ಯಯನವನ್ನು ಮುಂದುವರಿಸಲಿಲ್ಲ. 

ಹೂಕ್‌ ಜೊತೆ ೧೬೭೯ರಲ್ಲಿ ಏರ್ಪಟ್ಟ ಪತ್ರವ್ಯವಹಾರದಿ೦ದ ಉತ್ತೇಜಿತರಾಗಿ 
ನ್ಯೂಟನ್‌ ತಮ್ಮ ಕೆಲವು ಶೋಧಗಳನ್ನು ವಿವರಿಸಿದರು : ಸಲೆಗಳನ್ನು ಕುರಿತ ಕೆಪ್ತರ್‌- 
ನಿಯಮ, ಆಕರ್ಷಣೆಯ ಪ್ರತಿಲೋಮವರ್ಗನಿಯಮಕ್ಕೆ ಮಾತ್ರ ವಿಶಿಷ್ಟೀಕೃತವಾದ 
ದ್ದಲ್ಲ, ಬದಲು, ಯಾವುದೇ ಅಭಿಕೇ೦ದ್ರಾಕರ್ಷಣನಿಯಮಕ್ಕೂ ಸಾಧು ; ಇದೂ 
ಅಲ್ಲದೇ ದೀರ್ಥುವೃತ್ತದಲ್ಲಿ ಪರಿಭ್ರಮಿಸುತ್ತಿರುವ ಕಾಯಕ್ಕೆ ಸಂಬಂಧಿಸಿದಂತೆ, 
ನಾಭಿಗೆ ನಿರ್ದೇಶಿತವಾದ ಈ ಆಕರ್ಷಣನಿಯಮ, ದೂರದ ಪ್ರತಿಲೋಮವರ್ಗಾನು 
ಪಾತದಲ್ಲಿದೆಯೆ೦ದು ಕೂಡ ತೋರಿಸಿಕೊಟ್ಟರು. 

ಇ೦ತಿದ್ದರೂ ನ್ಯೂಟನ್‌ ತಾವು ಕಂಡುಕೊಂಡಿದ್ದ ಫಲಿತಾಂಶಗಳನ್ನು ಪ್ರಕಟಿಸಲು 
ಹಿಂಜರಿಯುತ್ತಿದ್ದರು. ಏಕೆಂದರೆ ತಾವು ಅಂಗೀಕರಿಸಿದ್ದ ಅಭಿಗೃಹೀತ-- 


ಡೇ (ಚ೦ದ್ರ) ಕ] ಭೂತ್ರಿಜ್ಯ ) 
FR ಚಾ೦ದ್ರಕಕ್ಸೆಯ ತ್ರಿಜ್ಯ 


—ಇದರ ಬಗ್ಗೆ ಅವರಿಗೆ ಸಮಾಧಾನವಿರಲಿಲ್ಲ. ಈ ಅಭಿಗೃಹೀತದ ಅಂತರಾರ್ಥ : 


ಹೀ 
ಭೂಮಿ ತನ್ನ ಮೈಮೇಲಿರುವ ವಸ್ತುಗಳನ್ನು, ಅದರ ಸಮಸ್ತ ರಾಶಿಯೂ ಭೂಕೇ೦ದ್ರ 


lo 
lo 
no 


ನ್ಯೂಟನ್‌ ಶಿಖರಾರೋಹಣ 


ದಲ್ಲಿ ಸಾಂದ್ರೀಕೃತವಾಗಿದೆಯೋ ಎಂಬಂತೆ, ಆಕರ್ಷಿಸುತ್ತದೆ. ಆದರೆ ಈ ಅಭಿಗೃಹೀತ, 
ಇದರ ಸಾಧುತ್ಚದ ಅರಿವು ಒಬ್ಬಾತನಿಗೆ ಮೊದಲೇ ಇದ್ದ ಹೊರತು, ಖಂಡಿತ 
ವಾಗಿಯೂ "ಸಾಮಾನ್ಯಜ್ಞಾನ'ಕ್ಕ ವಿರುದ್ಧವಾಗಿದೆ. ಆಗ ಪರಿಶೀಲನೆಯಲ್ಲಿದ್ದ ಈ 
ಪ್ರಮೇಯವನ್ನು ನ್ಯೂಟನ್‌ ಮುಂದೆ ೧೬೮೫ರಲ್ಲಿ ಸಾಧಿಸಲಿದ್ದರು. ಇದು ಸಾಧ್ಯ 
ವಾದೀತೆಂಬ ಕಲ್ಪನೆ ಅವರಿಗೆ ಆ ಮೊದಲೇನೂ ಇರಲಿಲ್ಲ. 

ನ್ಯೂಟನ್‌ರಿಂದ ಗುರುತ್ವಾಕರ್ಷಣ ಸಿದ್ದಾ ೦ತದ ಅಭಿವರ್ಧನೆ ಮತ್ತು ಸಹಗಾಮಿ 
ಯಾಗಿ ಪ್ರಿಫ್ಟಿಪಿಯಾದ ಲೇಖನಕ್ರಿಯೆಯ ನಿಜ ಕಥೆ ಆರಂಭವಾದದ್ದು ಹ್ಯಾಲೀ 
ಕೇ೦ಬ್ರಿಜ್ಜಿಗೆ ನ್ಯೂಟನ್‌-ಸ೦ದರ್ಶನಾರ್ಥ ಹೋಗಿದ್ದಾಗ, ಆಗಸ್ಟ್‌ ೧೬೮೪ 
ಕೇಂದ್ರೀಯ ಪ್ರತಿಲೋಮವರ್ಗನಿಯಮಾನುಸಾರ ಆಕರ್ಷಿಸಲ್ಪಡುವ ಕಣವು ರೇಖಿ 
ಸುವ ಕಕ್ಸೆಯ ಲಕ್ಷಣವನ್ನು ನ್ಯೂಟನ್‌ರಿ೦ದ ತಿಳಿಯುವುದು ಹ್ಯಾಲೀಯ ಉದ್ದೇಶ. 
ಇಂಥ ಕಕ್ಸೆ ದೀರ್ಥವೃತ್ತವೆ೦ದೂ ಇದರ ಸಾಧನೆಯನ್ನು ತಾನು ಕೆಲವು ವರ್ಷಗಳ 
ಹಿಂದೆಯೇ ಪಡೆದಿರುವೆನೆಂ ದೂ ನ್ಯೂಟನ್‌ ತತ್‌ಕ್ಷಣ ಉದ್ಗರಿಸಿದರು. ಈ ಕ್ಷಿಪ್ರ 
ಪ್ರತಿಕ್ರಿಯೆ ಹ್ಯಾಲೀಯನ್ನು ಚಕಿತಗೊಳಿಸಿತು. ಪ್ರತ್ಯಕ್ಷ ಪ್ರಮಾಣವನ್ನು ಅಂದರೆ ಗಣಿ 
ತೀಯ ಸಾಧನೆ--ನೋಡಲು ತಮ್ಮ ಅಪೇಕ್ಷೆ ವ್ಯಕ್ತಪಡಿಸಿದರು. ಆದರೆ ಆ ಗಳಿಗೆ ಅದು 
ನ್ಯೂಟನ್‌ರಿಗೆ ಸಂಬಂಧಿತ ದಾಖಲೆಗಳ ನಡುವೆ ಸಿಕ್ಕಲಿಲ್ಲ. ಆ ಪ್ರಮಾಣವನ್ನು ತಾನು 
ಮತ್ತೊಮ್ಮೆ ಸಾಧಿಸಿ ಹ್ಯಾಲೀಗೆ ಯಥಾವಕಾಶ ರವಾನಿಸುವುದಾಗಿ ನ್ಯೂಟನ್‌ ಆಶ್ವಾಸಿಸಿ 
ದರು. ಹೀಗೆ ಆ ಫಲಿತಾಂಶವನ್ನು ಪುನರಪಿ ನಿಗಮಿಸಲು ಪ್ರಯತ್ನಿಸುತ್ತಿದ್ದಾಗ 
ನ್ಯೂಟನ್‌ ಆ ವಿಷಯದಲ್ಲಿ ಸಾಕಷ್ಟು ಲೀನರಾಗಿ ೧೬೮೪ರ ಮೈಕಲ್‌ಮಾಸ್‌ ವೇಳೆ 
ಒಂದು ಉಪನ್ಯಾಸ ಶ್ರೇಣಿಯನ್ನೇ ಬಿತ್ತರಿಸಿದರು. ಅದೇ ವರ್ಷದ ನವಂಬರಿನಲ್ಲಿ 
ಅವರು ಈ ಉಪನ್ಯಾಸಗಳ ಸಾರಾ೦ಶವನ್ನು ಹ್ಯಾಲೀಗೆ ರವಾನಿಸಿದರು. ತಮಗೆ ಬ೦ದ 
ಈ ಬಳುವಳಿಯಿ೦ದ ಹ್ಯಾಲೀ ಎಷ್ಟು ಉದ್ದೀಪಿತರಾದರೆ೦ದರೆ ಅದೇ ನವಂಬರಿನಲ್ಲಿ 
ಇವರು ನ್ಯೂಟನ್‌ರನ್ನು ಮತ್ತೆ ಭೇಟಿ ಮಾಡಿ ಆ ಉಪನ್ಯಾಸಗಳನ್ನು ಅವರು 
[ನ್ಯೂಟನ್‌] ಪ್ರಕಟಣೆಯ ಸಲುವಾಗಿ ಬರೆಯಲೇಬೇಕೆ೦ದು ಒಪ್ಪಿಸಲು ಪ್ರಯತ್ನಿಸಿ 
ದರು. | 
ನ್ಯೂಟನ್‌ರನ್ನು ನವಂಬರಿನಲ್ಲಿ ನೋಡಿದ ಬಳಿಕ ಹ್ಯಾಲೀ ರಾಯಲ್‌ ಸೊಸೈಟಿಗೆ 
ದಿನಾಂಕ ೧೦ ಡಿಸೆಂಬರ್‌ ೧೬೮೪ರ೦ದು ವರದಿ ಸಲ್ಲಿಸಿದರು. ತಾನು-- 

-.. ಶೀರ ಈಚೆಗೆ ಮಾನ್ಯ ನ್ಯೂಟನ್‌ರನ್ನು ಕೇ೦ಬ್ರಿಜ್‌ನಲ್ಲಿ ಸಂದರ್ಶಿಸಿದಾಗ ಅವರು ವಿಶಿಷ್ಟವಾದ 
ಒಂದು ಗ್ರಂಥ ಗೀ 110//ವನ್ನು ತನಗೆ ತೋರಿಸಿದ್ದಾಗಿಯೂ ಇದನ್ನು ಸೊಸೈಟಿಯ ರಿಜಿಸ್ಟರಿನಲ್ಲಿ 
ದಾಖಲಿಸುವ ಸಲುವಾಗಿ ಅಲ್ಲಿಗೆ ರವಾನಿಸುವ ಆಶಾ ಿಸನೆಯನ್ನು [ತಾನು ನ್ಯೂಟನ್‌ರಿ೦ದ] ಪಡೆದಿರು 
ವುದಾಗಿಯೂ 
— ತಿಳಿಸಿದರು. ಅಂತೂ ಇಂತೂ ಹ್ಯಾಲೀ ಕೊನೆಗೂ ನ್ಯೂಟನ್‌ರನ್ನು ಇವರ ಅನ್ವೇಷಣೆ 
ಗಳ ಫಲಿತಾಂಶಗಳನ್ನು ಪ್ರಕಟಣಾರ್ಥ ಬರೆಯುವಂತೆ ಮನವೊಲಿಸಿದರು : ಅಂದರೆ 


lo 
©) 
೧ 


ಸಪ್ತಸಾಗರದಾಚೆಯೆಲ್ಲೋ . . 


ಮುಂದೆ ಪ್ರಿಸ್ಟಿಪಿಯಾ ಆಗಲಿದ್ದ ಮೇರುಕೃತಿಯ ಲೇಖನಪ್ರಕ್ರಿಯೆ ಪ್ರಾರಂಭ 
ವಾಯಿತು. 

ಹ್ಯಾಲೀ ಬಗ್ಗೆ ಕಾ೦ಡ್ಯೂಟ್‌ ಬರೆದಿರುವುದು ನಿಜ : “ಈ ಅಚಿಲಸ್‌ನನ್ನು ತಯಾ 
ರಿಸಿದ ಉಲೈಸಸ್‌.'' [ಸಮಾನಾರ್ಥಕವಾಗಿ “ಈ ಹನುಮಂತನನ್ನು ಸಾಗರೋಲ್ಲಂಘ 
ನೆಗೆ ಪ್ರೇರಿಸಿದ ಜಾಂಬವಂತ.”] 

೧೬೮೫ರ ವಸಂತದಲ್ಲಿ ಪ್ರಿನ್ಸಿಪಿಯಾದ ಲೇಖನಕ್ರಿಯೆಯ ಬಗ್ಗೆ ನ್ಯೂಟನ್‌ರ 
ನಿಲವು ಬದಲಾಯಿತು : ಆ ವೇಳೆಗೆ ಅವರು, ಪ್ರಾಯಶಃ ಆರಂಭದ ಕೆಲವು ತೊಡಕು 
ಗಳನ್ನು ಅಡ್ಡಹಾಯ್ದು, ಯಾವುದೇ ಬಾಹ್ಮಕಣದ ಮೇಲೆ ಗೋಳಕಾಯವೊಂದರ 
ಗುರುತ್ಪಾಕರ್ಷಣೆ, ಈ ಕಾಯದ ಪೂರ್ಣರಾಶಿಯೂ ಗೋಳಕೇಂದ್ರದಲ್ಲಿ ಸಾಂದ್ರೀ 
ಕೃತವಾಗಿದ್ದರೆ ಹೇಗಿರುತ್ತಿತ್ತೋ ಹಾಗೆ ಇರುವುದೆಂದು ಸಾಧಿಸಿದ್ದರು. ನ್ಯೂಟನ್‌ ಈ 
ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ. ಎಂದೇ ಇದು ಅವರನ್ನು ಇನ್ನಷ್ಟು ಪ್ರಯತ್ನಶೀಲ 
ರಾಗಿಸುವತ್ತ ಪ್ರೇರಣೆ ನೀಡಿರಬೇಕೆಂದು ಊಹಿಸುವುದು ಕಷ್ಟವಲ್ಲ. ನ್ಯೂಟನ್‌ ೨೬ 
ಜೂನ್‌ ೧೬೮೬ರಂದು ಹ್ಯಾಲೀಗೆ ಬರೆದಂತೆ : 

ಭೂಮೇಲ್ಮೈಗಿಂತ ಕೆಳಕ್ಕೆ ನಾನೆಂದೂ ಪ್ರತಿಲೋಮ ವರ್ಗಾನುಪಾತನಿಯಮವನ್ನು ವಿಸ್ತರಿಸಲಿಲ್ಲ. 
ಅಷ್ಟು ಸೂಕ್ಸ್ಮತೆಗಳಲ್ಲಿ ಅದು ನಿಖರವಾಗಿರಲಾರದೆ೦ದು ನಾನು ಹಿ೦ದಿನ ವರ್ಷದ ಒ೦ದು ನಿದರ್ಶನಕ್ಕೆ 
ಮೊದಲು ಸಂದೇಹಿಸಿದ್ದೆ. ಎಂದೇ ಪ್ರಕ್ಷೇಪಕಗಳನ್ನು ಕುರಿತ ತತ್ತ್ವಗಳಲ್ಲಿ ಇದನ್ನೆ೦ದೂ ಬಳಸಲಿಲ್ಲ, 
ಅ೦ತೆಯೇ ಆಕಾಶದಲ್ಲಿಯ ಚಲನೆಗಳಲ್ಲಿ ಕೂಡ ಇದನ್ನು ಪರಿಗಣಿಸಲಿಲ್ಲ. 

ಪ್ರಿಪ್ಟಿಪಿಯಾ ಪ್ರಕಟಣೆಯ ದ್ವಿಶತಮಾನೋತ್ಸವದ ವೇಳೆ ಜೆ. ಡಬ್ಲ್ಯು. ಗೇಯ್ಕರ್‌ 
ನೀಡಿದ ಉಪನ್ಯಾಸದಲ್ಲಿ ಹೇಳಿದರು : 

ನ್ಯೂಟನ್‌ ಆ ಭವ್ಯ ಪ್ರಮೇಯವನ್ನು ಸಾಧಿಸಿದರು. ಇದು ಅವರ ಗಣಿತೀಯ ಅನ್ವೇಷಣೆಯಿಂದ 
ಉದ್ಭವಿಸುವ ತನಕ ಇಂಥ ಸುಂದರ ಫಲಿತಾಂಶದ ನಿರೀಕ್ಷಣೆ ಅವರಿಗೆ ಇರಲಿಲ್ಲವೆಂದು ಅವರ 
ಮಾತುಗಳಿಂದಲೇ ವೇದ್ಯವಾಗುತ್ತದೆ. ವಿಶ್ವದ ಸಮಸ್ತ ಸಂಯಂತ್ರವೂ ಆ ಕ್ಷಣ ಅವರೆದುರು 
ಅನಾವರಣಗೊಂಡಿತು. 

ಲೇಖನಕ್ರಿಯೆಯನ್ನು ಶೀಘ್ರವಾಗಿ ಪೂರೈಸಬಹುದೆ೦ದು ನ್ಯೂಟನ್‌ ನಿರೀಕ್ಷಿಸಿ 
ದ್ದರು. ಆದರೆ ಮೇಲಿನ ಕಾರಣಗಳಿಂದಾಗಿ ಆ ನಿರೀಕ್ಷಣೆ ಫಲಿಸಲಿಲ್ಲ. ಇ೦ತಿದ್ದರೂ 
ಹ್ಯಾಲೀಯ ವಿವೇಕಯುಕ್ತ ಸತತ ಪ್ರೀತಿಪೂರ್ವಕ ಒತ್ತಾ ಯದ ಮತ್ತು ಹಿನ್ನೆಲೆ 
ಪ್ರೋತ್ಸಾಹದ ಕಾರಣವಾಗಿ De Motu Corporum ವಿರೆಸಿಸಿ ಪ್ರವರ್ಧಿಸಿತು. ೧೬೮೫ರ 
ಬೇಸಗೆ ಆರಂಭದಲ್ಲಿ ಅದು ಒಂದು ಜೊತೆ ಪೂರಕ ಗ್ರ೦ಥಗಳಾಗಿ ವಿಸ್ತಾರಗೊಂಡಿತು. 
ಮುಂದೆ System ofthe World [ಪ್ರಪಂಚದ ವ್ಯವಸ್ಥ] ಎ೦ಬ ಮೂರನೆಯ ಗ್ರ೦ಥಕ್ಕೂ 
ಅದರ ಹರವು ವ್ಯಾಪಿಸಿತು. ಸಮಗ್ರಕೃತಿ ಏಪ್ರಿಲ್‌ ೧೬೮೭ರಲ್ಲಿ ಮುದ್ರಣಸಿದ್ದ 
ಅ೦ತಿಮರೂಪ ತಳೆಯಿತು. 

ನ್ಯೂಟನ್‌ ದಾಖಲಿಸಿರುವಂತೆ : 

ಬರವಣಿಗೆಯನ್ನು ೧೬೮೪ ಡಿಸೆ೦ಬರ್‌ ಅ೦ತ್ಯದ ವೇಳೆಗೆ ತೊಡಗಿ ೧೭ ಅಥವಾ ೧೮ ತಿ೦ಗಳು 


ನ್ಯೂಟನ್‌ ಶಿಖರಾರೋಹಣ ೨೨೯ 


ಗಳಲ್ಲಿ ಮುಗಿಸಿದೆ. ತತ್ಪೂರ್ವ ಸುಮಾರು ೧೦ರಿ೦ದ ೧೨ ಉಕ್ತಿಗಳನ್ನು ಸ೦ಯೋಜಿಸಿದ್ದೆ. ೧೬೮೬ 
ಮೇಯಲ್ಲಿ ಎಲ್ಲವನ್ನೂ ರಾಯಲ್‌ ಸೊಸೈಟಿಗೆ ರವಾನಿಸಿದೆ. 


ರೌಸ್‌ ಬಾಲ್‌ ಬರೆದಿರುವಂತೆ : 


. * * * ವಾಸ್ತವವಾಗಿ ಮೊದಲ ಎರಡು ಪುಸ್ತಕಗಳನ್ನು ಸುಮಾರು ಆರು ತಿಂಗಳುಗಳಲ್ಲಿ 
ಬರೆಯಲಾಗಿತ್ತು. ಸಮಗ್ರ ಸಂಯೋಜನೆಗೆ ತೆಗೆದುಕೊ೦ಡರೆ೦ದು ಹೇಳಲಾದ ಹದಿನೆಂಟು ತಿಂಗಳ 
ಅವಧಿಯು, ಮುದ್ರಣಾಲಯಕ್ಕೆ ಅವುಗಳ ಪ್ರತಿಗಳನ್ನು ಅಣಿಗೊಳಿಸಲು ತೆಗೆದುಕೊಂಡ ಕಾಲವನ್ನೂ 
ಒಳಗೊಂಡಿದೆ. ಅಲ್ಲದೇ ಅದೇ ಅವಧಿಯಲ್ಲಿ ಅವರು ಮೂರನೆಯ ಪುಸ್ತ ಕಕ್ಕೆ ಬೇಕಾದ ಹೆಚ್ಚಿನ 
ವಿಷಯಗಳನ್ನು ಸಂಗ್ರಹಿಸಿಯೂ ಇದ್ದರು. 

ಮೊದಲನೆಯ ಪುಸ್ತಕದ ಹಸ್ತ ಪ್ರತಿಯನ್ನು ಮುದ್ರ ಣಾಲಯಕ್ಕೆ ದಿನಾ೦ಕ ೭ ಜೂನ್‌ 
೧೬೮೬ರ ಮೊದಲು ರವಾನಿಸಲಾಯಿತು. ಜಡಾತ್ಮಕ ಹಾಗೂ ಗುರುತ್ತಾಕರ್ಷಣೀಯ 
ರಾಶಿಗಳ ಪರಿಕಲ್ಪನೆಗಳನ್ನು ಇದರಲ್ಲಿ ನಿಷ್ಕೃಷ್ಟವಾಗಿ ಕಾಣಿಸಿ, ಈ ರಾಶಿಗಳ ಸಮತೆ 
ಯನ್ನು ವಿವರಿಸಿ, ಚಲನೆಯ ಮೂರು ನಿಯಮಗಳನ್ನು ೪೯ (ಇವನ್ನು ವಿಜ್ಞಾನವಿದ್ಯಾರ್ಥಿ 
ಪ್ರತಿಯೊಬ್ಬನೂ ಪಠಿಸಬಲ್ಲ) ರೂಪಿಸಲಾಗಿದೆ ; ಕಣಗಳ ಚಲನೆಯ ಗತಿವೃತ್ತಾ೦ತ 
ಕುರಿತ ತಾರ್ಕಿಕ ಮತ್ತು ಸಮಂಜಸ ವಿವರಣೆಯನ್ನು ಸಾರ್ವತ್ರಿಕವಾಗಿಯೂ ಅಭಿ 
ಕೇ೦ದ್ರಬಲಗಳ ಪ್ರಭಾವದಲ್ಲಿ ಇದೇ ವಿವರಣೆಯನ್ನು ನಿರ್ದಿಷ್ಟವಾಗಿಯೂ ಕೊಡ 
ಲಾಗಿದೆ ; ; ಗುರುತ್ಪಾ ಿಕರ್ಷಣನಿಯಮಗಳು ; ಮತ್ತು ಗೋಳೀಯ ಹಾಗೂ ತುಸು 
ಚಪ್ಪಟೆ ಮಿಸಾ ಮತ್ತು ಗೋಳೀಯ ಚಿಪ್ಪುಗಳ ಗುರುತ್ವಾಕರ್ಷಣೆ. 

ಮೂರನೆಯ ಪುಸ್ತಕದಲ್ಲಿ ಪುಸ್ತಕ ೧ರಲ್ಲಿಯ ಉಕ್ತಿ ಗಳನ್ನು ಸೌರವ್ಯೂಹದ ಪ ಧಾನ 
ವಿದ್ಯಮಾನಗಳಿಗೆ, ಗ್ರಹಗಳ ರಾಶಿ ಹಾಗೂ ದೂರನಿರ್ಧರಣೆಗೆ, ಮತ್ತು ಚಾಂದ್ರ 
ಕಕ್ಷೆಯನ್ನು ಪ್ರಭಾವಿಸುವ ಹಲಬಗೆಯ ಕ್ಲೋಭೆಗಳ ವಿಸೃತ ಪರಿಶೀಲನೆಗೆ ಅನ್ವಯಿ ` 
ಸಿದೆ. ಉಬ್ಬರವಿಳಿತಗಳ ಸಿದ್ದಾಂತವನ್ನು ಸವಿವರವಾಗಿ ಚರ್ಚಿಸಿದೆ. ಭೂಮಿಗೆ ಇದರ 
ಆವರ್ತನೆಯ ಕಾರಣವಾಗಿ ಸ ೈಟೆತನ ಒದಗಿದೆಯೆ೦ದು ತೋರಿಸಿದೆ ; ಮತ್ತು 
ಇದನ್ನು ಪರಿಮಾಣಾತ್ಮಕವಾಗಿ ಗುರುತ್ವದ ಧ್ರುವೀಯ ಮತ್ತು ಸಮಭಾಜಕೀಯ 
ಮೌಲ್ಯಗಳ ವ್ಯತ್ಯಾಸಕ್ಕೆ ಬ ಸ೦ಬಂಧಿಸಲಾಗಿದೆ. ಧೂಮಕೇತುಗಳ ಚಲನೆಯನ್ನು ಕೂಡ 
ನ್ಯೂಟನ್‌ ಟ್ರ ೀಷಿಸುತ್ತಾರೆ. ಅವು ಸೆ ಸೌರವ್ಯೂಹಕ್ಕೆ ಸೇರಿದವೆಂದು ತೋರಿಸುತ್ತಾರೆ. 
ಅಲ್ಲದೇ ಹೇಗೆ ಕೇವಲ ಮೂರು ವೀಕ ಶ್ಸಣೆಗಳಿ೦ದ ಧೂಮಕೇತುವಿನ ಕಕೆ ಸಿಯನ್ನು 
ನಿಗಮಿಸಬಹುದೆಂದು ಕೂಡ ವಿವರಿಸುತ್ತಾರೆ. 

ಬಲುಮಟ್ಟಿಗೆ ಹೆಚ್ಚಿನ ಸಮಸ್ಯೆಗಳೆಲ್ಲವೂ ಇಲ್ಲಿ ಮೊದಲ ಬಾರಿಗೆ ಚರ್ಚಿಸಲ್ಪಟ್ಟಿವೆ. 
ದಿವ್ಯ ಗಂಭೀರ ಶೈಲಿಯಲ್ಲಿ ಇದು ರಚಿತವಾಗಿದೆ. ಇದರ ಅಸಾಧಾರಣ ವಾಪಿ ಮತ್ತು 


೨೨ಲ್ಛ4 ಹ 


ವೈವಿಧ್ಯ ಪ್ರಿ ಪ್ರಿಸ್ಟಿ ಪಿಯಾವನ್ನು ವಿಜ್ಞಾನೇತಿಹಾಸದಲ್ಲಿಯೇ ಅಭೂತಪೂರ್ವ ಬೌದ್ದಿಕ 
ಸಿದ್ಧಿಯ ಮಹೌನ್ನತ್ಯಕ್ಕೆ ಉತ್ಪಾರಿಸಿವೆ. | 


ಈಗ ನಾನು ಮೈಖೇಲೆಂಜೆಲೋರತ, ದೃಷ್ಟಿ ಹಾಯಿಸುತ್ತೇನೆ. 


೨೩೦ ಸಪ್ತಸಾಗರದಾಚೆಯೆಲ್ಲೋ . . . 


ಮೈಖೇಲೆ೦ಜೆಲೋರಿಗೆ ಎರಡನೆಯ ಪೋಪ್‌ ಜೂಲಿಯಸ್‌ ಸಿಸ್ಟೈನ್‌ ಚಾಪೆಲ್‌ನ 
ಚತ್ತುವಿನಲ್ಲಿ ತೈಲಚಿತ್ರ ರೂಪಿಸಬೇಕೆ೦ದು ಮಾರ್ಚ್‌ ೧೫೦೮ರಲ್ಲಿ ಆದೇಶವಿತ್ತರು. 
ತಾನೊಬ್ಬ ಶಿಲ್ಪಿ, ತೈಲಚಿತ್ರಕಾರ ಅಲ್ಲ, ಮ೦ಡೋದಕ ಚಿತ್ರಣದಲ್ಲಿ ತನಗೆ ಏನೂ 
ಅನುಭವವಿಲ್ಲ ಎ೦ಬ ಕಾರಣಗಳನ್ನು ಮೈಖೇಲೆ೦ಜೆಲೊ ಆರ೦ಭದಲ್ಲೇ ವಿವರಿಸಿ ಈ 
ಕಾರ್ಯ ತನ್ನಿಂದ ಸಾಧ್ಯವಾಗದೆ೦ದು ಸ್ಪಷ್ಟವಾಗಿ ನಿರಾಕರಿಸಿದರು. ಈ ಯಾವ 
ಸಬೂಬುಗಳನ್ನೂ ಪೋಪ್‌ ಮನ್ನಿಸಲಿಲ್ಲ. ಮತ್ತೆ ಪೋಪ್‌ರ ದರ್ಪಸಹಿತ ಒತ್ತಾಯಕ್ಕೆ 
ಮೈಖೇಲೆಂಜೆಲೊ ಮಣಿಯದೇ ವಿಧಿ ಇರಲಿಲ್ಲ. ಅವರ ಅಪ್ಪಣೆಯನ್ನು ಹೀಗೆ 
ಒಪ್ಪಿಕೊಂಡ ಬಳಿಕವೂ ಮೈಖೇಲೆ೦ಜೆಲೊ ತುಂಬ ಚಿಗುಮಾನದಿ೦ದ ಕಹಿಯಾಗಿಯೇ 
ಇದ್ದರು. ಆದರೆ ಕೇಂದ್ರೀಯ ವಸ್ತುವನ್ನು [ಹೂರಣ] ವ್ಯತ್ಯಸ್ತಗೊಳಿಸಲು ಪೋಪ್‌ 
ಇವರಿಗೆ ಅನುಮತಿಯಿತ್ತಾಗ ಇವರ ನಿಲವು ಬದಲಾಯಿತು. ಮೂಲತಃ ಇವರು ೧೨ 
ಅಪಾಸಲ್‌ ಗಳನ್ನು ತೈಲಚಿತ್ರಿಸಬೇಕೆ೦ದು ಪೋಪ್‌ ಬಯಸಿದ್ದರು. ಅದೊಂದು "ರಿಕ್ತ' 
ಹೂರಣ ಎಂದು ಅವರನ್ನು ಅವರ ಮಾತುಗಳಲ್ಲಿಯೇ ಒಪ್ಪಿಸುವುದು ಇವರಿಗೆ 
ಸಾಧ್ಯವಾಯಿತು. ಹಾಗಾದರೆ ಈಗ ಇವರು ಸ್ವಂತ ಹೂರಣವೊಂದನ್ನು ಆಯ 
ಬೇಕೆ೦ದು ಪೋಪ್‌ ಇವರಿಗೆ ನೂತನಾದೇಶ ನೀಡಿದರು. ಇದರ ಫಲವೇ ಇಂದು 
ನಾವೇನನ್ನು ಕಾಣುವೆವೋ ಅದು : ಅಪಾಸಲ್‌ಗಳಲ್ಲ, ಬದಲು ಜೆನೆಸಿಸ್‌ನ ಸ೦ಪೂರ್ಣ 
ಕಥೆ.: ವಿಶ್ವದ, ಮಾನವನ, ಮತ್ತು ದೌಷ್ಟ್ಯದ ಸೃಷ್ಟಿ. 

ಸಿಸ್ಟೈನ್‌ ಚಾಪೆಲ್‌ನ ಮಂಡೋದಕಗಳಿಗಾಗಿ ಸಿದ್ದತೆ ಮೇ ೧೫೦೮ರಲ್ಲಿ ಆರಂಭ 
ವಾಯಿತು. ಜುಲೈ ವೇಳೆಗೆ ಅಟ್ಟಳಿಗೆಯ ಅಳವಡಿಕೆ ಮುಗಿಯಿತು. ತೈಲ ಚಿತ್ರಣದ 
ವಾಸ್ತವ ಕಾರ್ಯ--ಖುದ್ದು ಮೈಖೇಲೆ೦ಜೆಲೋರೇ ಇದನ್ನು ನಿರ್ವಹಿಸಿದರು--ತೀರ 
.- ತಡವೆಂದರೆ ಜನವರಿ ೧೫೦೯ರಲ್ಲಿ ಆರಂಭವಾಯಿತು. ಪ್ರವೇಶದ್ವಾರದ ಸನಿಹದಲ್ಲಿ 
ತೊಡಗಿ ಪವಿತ್ರ ವೇದಿಕೆಯತ್ತ ಮುನ್ಸಾಗಿದರು. ಮೂರು ಉಪಾಖ್ಯಾನಗಳನ್ನು 
ಮೊದಲು ಚಿತ್ರಿಸಲಾಯಿತು : ನೋವಾನ ಪಾನಮತ್ತತೆ, ಮಹಾಪ್ರಳಯ ಮತ್ತು 
ನೋವಾನ ಬಲಿ. ಸೆಪ್ಟೆಂಬರ್‌ ೧೫೦೯ರಲ್ಲಿ ಈ ಕೃತಿ ಪೂರ್ಣಗೊಂಡಿತು. ಒಂದು 
ವರ್ಷಾನ೦ತರ ಇನ್ನೂ ಎರಡು ಚಿತ್ರಗಳನ್ನು ತರುವಾಯದ ವರ್ಷಾನ೦ತರ ಪುನಃ 
ಒ೦ದು ಚಿತ್ರವನ್ನೂ-- ಪ್ರವಾದಿನಿ ಪ್ರವಾದಿಗಳ ಸಹಿತ ಎಲ್ಲ ೯ ಚರಿತ್ರೆಗಳನ್ನೂ-- 
ಪೂರ್ತಿಗೊಳಿಸಲಾಯಿತು. ಚತ್ತುವಿನಲ್ಲಿ ಚಿತ್ರಿಸಿದ್ದ ಮ೦ಡೋದಕಗಳನ್ನು ೧೪ ಆಗಸ್ಟ್‌ 
೧೫೧೧ರಂದು ಕನ್ಯಾ ಮೇರಿಯ ಸ್ವರ್ಗಾರೋಹಣ ಭೋಜನದ ಸನ್ನಿಹಿತ ಮುಹೂರ್ತ 
ದಲ್ಲಿ, ಅನಾವರಣಿಸಿದರು ; ಮತ್ತು ಪ್ರಥಮ ಪ್ರಭುಭೋಜನ ವ್ರತವನ್ನು ೩೧ 
ಅಕ್ಟೋಬರ್‌ ೧೫೧೨ರ೦ದು ಆಚರಿಸಿದರು. 

ಪ್ರಿನ್ಟಿಪಿಯಾ ಮತ್ತು ಮಂಡೋದಕಗಳ೦ಥ ಉದ್ಭನ ಕೃತಿಗಳ ವೈಲಕ್ಸಣ್ಯ ಪ್ರಕಟ 
ವಾಗುವ ಇನ್ನೊ೦ದು ಮುಖ ಉಂಟು : ಸೃಜನಶೀಲ ಸಾಮರ್ಥ್ಯದ ವಿಕಾಸ ಅವುಗಳಲ್ಲಿ 
ನಿಹಿತವಾಗಿರುವ ಬಗೆ. 


ನ್ಯೂಟನ್‌ ಶಿಖರಾರೋಹಣ ೨೩೧ 


ಮೊದಲಿಗೆ ಸಿಸ್ಟೈನ್‌ ಚಾಪೆಲ್‌ನ ಮಂಡೋದಕಗಳನ್ನು ಪರಿಶೀಲಿಸೋಣ. 
"ನೋವಾನ ಪಾನಮತ್ತತೆ'ಯಲ್ಲಿ ಆರಂಭವಾಗುವ ಈ ತೈಲಚಿತ್ರಣ ಮುಂದೆ "ಕತ್ತಲೆ 
ಯಿಂದ ಬೆಳಕಿನ ಬೇರ್ಪಡಿಕೆ" ವರೆಗೆ ಮುನ್ನಡೆದಂತೆ ಮೈಖೇಲೆಂಜೆಲೋರ ಸೃಜನಶೀಲ 
ಸಾಮರ್ಥ್ಯದ ವಿಕಾಸ ಹೇಗಾಗುವುದೆ೦ಬುದನ್ನು ಸ್ವತಃ ಕಲಾವಿದನೂ ಆಗಿರುವ ಒಬ್ಬ 
ಕಲಾವಿಮರ್ಶಕ ಎತ್ತಿ ತೋರಿಸಬಲ್ಲ. ನಾನು ಕಲಾವಿದನಲ್ಲ, ಕಲಾವಿಮರ್ಶಕನೂ 
ಅಲ್ಲ. ಎಂದೇ ನನ್ನ ಅನಿಸಿಕೆ ಅರುಹಲು ಕೇಂದ್ರೀಯ ಚಿತ್ರ ಫಲಕಗಳ ಒಂದು 
ಲಕ್ಷಣವನ್ನು ಆಯುತ್ತೇನೆ : ಅದು ಕೊನೆಯ ಐದು ಚಿತ್ರಫಲಕಗಳಲ್ಲಿ, ಮೈಖೇ 
ಲೆ೦ಜೆಲೊ ಚಿತ್ರಿಸಿದ ಅನುಕ್ರಮದಲ್ಲಿಯೇ, ಸೃಷ್ಟಿಕರ್ತನ ಮುಖ-- 

(೧) ಈವ್‌ಳ ಸೃಷ್ಟಿಯಲ್ಲಿ : 

ಸೃಷ್ಟಿಕರ್ತನ ಮುಖ ದಯಾಮಯ ಮತ್ತು ಕರುಣಾರ್ದ್ರ--ಅತ್ಯ೦ತ ಮಾನವೀಯ; 

(೨) ಕಡಮ್‌ನ ಸೃಷ್ಟಿಯಲ್ಲಿ : 

ಆ ಅಗಾಧ ಶಿರ ಭಗವ೦ತಸದೃಶವಾಗಿದ್ದರೂ ಇನ್ನೂ ಮಾನವೀಯ ; 

(೩) ನೆಲ ಮತ್ತು ಜಲ ಬೇರ್ಪಡಿಕೆಯಲ್ಲಿ : 

ಆಕೃತಿಯ ಮುಂಗೆರೆಗಳನ್ನು ಗಿಡ್ಡಗೊಳಿಸಿದುದರ ಕಾರಣವಾಗಿ ಆ ಅದ್ಭುತ ಸೃಜನ 
ಶೀಲ ಅನುಗ್ರಹಪ್ರದಾಯಕ ಕರಗಳು ಎದ್ದು ಪ್ರಕಟವಾಗುತ್ತವೆ ; 

(೪) ಸೂರ್ಯ, ಚ೦ದ್ರ ಮತ್ತು ಗೃಹಗಳ ಸೃಷ್ಟಿಯಲ್ಲಿ : 

ಸಮಸ್ತ ಜೀವಿಗಳ ಆವಾಸಸೃಷ್ಟಿಗೆ ಅವಶ್ಯವಾಗುವ ಅಗಾಧ ತ್ರಾಣವನ್ನು ಮನದಲ್ಲಿ 
ಬಿ೦ಬಿಸುವ ಸೃಷ್ಟಿಕರ್ತ ಹೊಸಹಾದಿ ತುಳಿದಿದ್ದಾನೆ ; 

ಮತ್ತು ಅಂತಿಮವಾಗಿ 

(೫) ಕತ್ತಲೆಯಿ೦ದ ಬೆಳಕಿನ ಬೇರ್ಪಡಿಕೆಯಲ್ಲಿ : 

ಇಲ್ಲಿಯಷ್ಟು ತೀವ್ರವಾಗಿ ಕಲೆಯಲ್ಲಿ ಅನಿರ್ವಚನೀಯವು ಎಲ್ಲಿಯೂ ನಿರೂಪಿತ 
ವಾಗಿಲ್ಲ. ಸೃಷ್ಟಿಯ ಪರಮಾಂತಿಮ ಕ್ರಿಯೆ ಇಲ್ಲಿ, ಬಹುತೇಕ, ವಿಮಾನವೀಕೃತ 
(humanized) ಅಮೂರ್ತೀಕರಣದ ಮಜಲಿಗೇರುತ್ತದೆ--ಈವ್‌ಳ ಸೃಷ್ಟಿಯಲ್ಲಿಯ 
ದಯಾಮಯ ಲಕ್ಷಣಗಳಿಗೆ ದಿವ್ಯ ವೈದೃಶ್ಯವಾಗಿ. 

ಈಗ ನಾನು ಪ್ರಿನ್ಟಿಪಿಯಾದತ್ತ ದೃಷ್ಟಿ ಹರಿಸುತ್ತೇನೆ. ಪ್ರಿಪ್ಟಿ ಪಿಯಾದ ಪುಸ್ತಕ 1ರಿಂದ 
ಪುಸ್ತಕ 111ಕ್ಕೆ ನ್ಯೂಟನ್‌ರಲ್ಲಿ ಕ್ರಮಶಃ ವರ್ಧಿಸುವ ಬೌದ್ದಿಕ ಸಾಮರ್ಥ್ಯ ಮತ್ತು ಭೌತ 
ಅಂತರ್ಯಷ್ಟಿಗಳನ್ನು, ಮೈಖೇಲೆಂಜೆಲೋರ ಕಲಾಪ್ರತಿಭೆಯನ್ನು ಚಿತ್ರಿಸಿರುವ ರೀತಿ 
ಯಲ್ಲಿ, ನನಗೆ ವಿವರಿಸಲು ದುರದೃಷ್ಟವಶಾತ್‌ ವರ್ತಮಾನ ಸನ್ನಿವೇಶದಲ್ಲಿ ಅವಕಾಶ 
ಒದಗುತ್ತಿಲ್ಲ. ಪ್ರಿಸ್ಟಿಪಿಯಾದ ಹರವಿನಲ್ಲಿ ನ್ಯೂಟನ್‌ ದಾಖಲಿಸಿರುವ ಕೆಲವು ಅದ್ಭುತ 
ನಿರೂಪಣೆಗಳನ್ನು ಉಲ್ಲೇಖಸುವುದರಲ್ಲಿಯೇ ನಾನು ಸ೦ತೃ್ಯಪ್ತನಾಗಬೇಕು. ಇವು 
[ಮೈಖೇಲೆ೦ಜೆಲೋರನ್ನು ಕುರಿತ] ಅವೇ ಅ೦ಶಗಳನ್ನು ನಿದರ್ಶಿಸಲು ಸಾಕು : 

(೧) ಚಲನನಿಯಮಗಳು, ಬಲದ ಪರಿಕಲ್ಪನೆ, ಜಡಾತ್ಮಕ ರಾಶಿ ಮತ್ತು ಗುರುತ್ವ 


೨೩೨ ಸಪ್ತಸಾಗರದಾಚೆಯೆಲ್ಲೋ . .. 


ರಾಶಿ ಬಗೆಗಿನ ವಿಭಿನ್ನ ಭಾವನೆಗಳು, ಮತ್ತು ದೇಶ ಹಾಗೂ ಕಾಲ ಕುರಿತ ಭಾವನೆಗಳಿಗೆ 
ಅಡಿಪಾಯ--ಇವನ್ನು ನೇರ್ಪುಗೊಳಿಸಿದ ತರುವಾಯ ನ್ಯೂಟನ್‌, ಪರಿಕಲ್ಪನೆಗಳನ್ನು 
ಅ೦ತರಬ೦ಧಿಸುವ ಜಾಲದ ಗೋಜಲಿನ ಎಳೆಬಿಡಿಸುವುದರಲ್ಲಿ ಅಂತಃಸ್ಥವಾಗಿರುವ 
ಸಿಕ್ಕುಗಳನ್ನು ಗಮನಿಸಿ, ಮುಂದಿನ ಸರಳ ನಿರೂಪಣೆಯನ್ನು ಮಂಡಿಸುತ್ತಾರೆ ಮತ್ತು 
ಈ ಬ್ರಹ್ಮಗ೦ಟನ್ನು ಛೇದಿಸುತ್ತಾರೆ : 

ನಿಜ ಚಲನೆಗಳನ್ನು ಅವುಗಳ ಕಾರಣಗಳಿಂದ, ಪರಿಣಾಮಗಳಿಂದ ಮತ್ತು ಗೋಚರ ವ್ಯತ್ಯಾಸ 
ಗಳಿಂದ ಪಡೆಯುವುದು ಹೇಗೆ, ಮತ್ತು ವಿಲೋಮವಾಗಿ--ಈ ಅಂಶಗಳನ್ನು ಇಲ್ಲಿ ಮುಂದಕ್ಕೆ 
ವ್ಯಾಪಕವಾಗಿ ವಿವರಿಸಲಾಗುವುದು. ಈ ಉದ್ದೇಶಾರ್ಥವೇ ನಾನಿದನ್ನು ಸ೦ಯೋಜಿಸಿದ್ದಾಗಿದೆ. 

(೨) ಬಿ೦ದು-ಕಣಗಳ ಗತಿವೃತ್ತಾ೦ತವನ್ನು ಪೂರ್ತಿಗೊಳಿಸಿದ ಬಳಿಕ ನ್ಯೂಟನ್‌ 
ಗೋಳೀಯ ಮತ್ತು ಅಗೋಳೀಯ ಕಾಯಗಳಿ೦ದ ಆಕರ್ಷಣೆ ಕುರಿತ ತಮ್ಮ ಪರಮ 
ಭವ್ಯ ಪ್ರಮೇಯಗಳನ್ನು ಸಾಧಿಸಲು ಸಿದ್ಧರಾಗುತ್ತಾರೆ. ಆರಂಭದ ಹೇಳಿಕೆ : 


ಗಣಿತದಲ್ಲಿ ನಾವು ಬಲಗಳ ಮೊತ್ತಗಳನ್ನು ಅವುಗಳ ಅನುಪಾತಗಳಿಗೆ ಅನುಗುಣವಾಗಿ ಯಾವುದೇ 
ಅಂಗೀಕೃತ ನಿರ್ಬಂಧದ ನೆಲೆಯಲ್ಲಿ ಅನ್ವೇಷಿಸುತ್ತೇವೆ. ಮುಂದೆ ಭೌತವಿಜ್ಞಾನವನ್ನು ಪ್ರವೇಶಿಸಿದಾಗ 
ಆ ಅನುಪಾತಗಳನ್ನು ನಿಸರ್ಗವಿದ್ಯಮಾನಗಳ ಜೊತೆ ಹೋಲಿಸುತ್ತೇವೆ ; ಮತ್ತು ಹಲವು ಬಗೆಗಳ 
ಆಕರ್ಷಕ ಕಾಯಗಳಿಗೆ ಆ ಬಲಗಳ ಯಾವ ನಿರ್ಬ೦ಧಗಳು ಉತ್ತರವೀಯುತ್ತವೆ೦ದು ತಿಳಿಯಲು 
ಹವಣಿಸುತ್ತೇವೆ. ಹೀಗೆ ಸಿದ್ಧತೆ ಮಾಡಲಾಯಿತೋ ಮುಂದೆ ಅಧಿಕ ಸುರಕ್ಷಿತವಾಗಿ ಭೌತಪ್ರಭೇದಗಳು, 
ಕಾರಣಗಳು ಹಾಗೂ ಬಲಪ್ರಮಾಣಗಳು ಇವನ್ನು ಕುರಿತ೦ತೆ ವಾದ ಮಂಡಿಸುತ್ತೇವೆ. 


(೩) ಪುಸ್ತಕ 111ರಲ್ಲಿ ನ್ಯೂಟನ್‌ ತಮ್ಮ ವಿಶ್ವಗುರುತ್ಪಾಕರ್ಷಣ ನಿಯಮವನ್ನು 
ಸ್ಥಾಪಿಸುವ ಆ ೧೪ ಉಕ್ತಿಗಳ ಅದ್ಭುತ ಸಮನ್ಹಿತ ಗಣವನ್ನು ನಿರೂಪಿಸಿ ಸಾಧಿಸುವುದಕ್ಕೆ 
ಪೂರ್ವಭಾವಿಯಾಗಿ ತತ್ತ್ವಶಾಸ್ತ್ರದಲ್ಲಿ ಕಾರಣಮ೦ಡನೆಯ ನಾಲ್ಕು ವಿಧಿಗಳನ್ನು 
ನೇರ್ಪುಗೊಳಿಸುತ್ತಾರೆ. ವಿಧಿ 1ರ ಒಕ್ಕಣೆ ಹೀಗಿದೆ (ಸ್ಪಷ್ಟತೆ ಮತ್ತು ಅಭಿವ್ಯಕ್ತಿಶೈಲಿ 
ಎರಡರಲ್ಲಿಯೂ ಇದು ಅನುಪಮವಾಗಿದೆ): 

ನೈಸರ್ಗಿಕ ವಿದ್ಯಮಾನಗಳನ್ನು ವಿವರಿಸಲು ನಾವು ಯಜುವೂ ಪರ್ಯಾಪ್ತವೂ ಆದ ಕಾರಣಗಳಿ 
ಗಿಂತ ಹೆಚ್ಚಿನವೇನನ್ನೂ ಪ್ರವೇಶಗೊಳಿಸಬೇಕಾಗಿಲ್ಲ. ಇದನ್ನು ಗಮನಿಸಿಯೇ ತತ್ತ್ವಶಾಸ್ತ್ರಜ್ಞರು ಹೇಳು 
ತ್ತಾರೆ : ನಿಸರ್ಗ ಏನನ್ನೂ ವ್ಯರ್ಥವಾಗಿ ಎಸಗದು. ಕಡಿಮೆ ಸಾಕಾಗುವಲ್ಲಿ ಹೆಚ್ಚು ನಿಜಕ್ಕೂ ಪೋಲು. 
ಏಕೆಂದರೆ ನಿಸರ್ಗ ಸರಳತ್ವದಿಂದ ಸುಪ್ರೀತವಾಗುತ್ತದೆ, ಮತ್ತು ಅದು ಅನಾವಶ್ಯಕ ಕಾರಣಗಳ 
ಆಡ೦ಬರವನ್ನು ಲೆಕ್ಕಿಸದು. [ನೋಡಿ ಪುಟ ೨೨೨] 

(೪) ಈಗ, ಕೊನೆಯದಾಗಿ ಸಮಾರೋಪಣ ವಾಕ್ಕದ ಹೃದಯವೇಧಕ ಧ್ವನಿ : 

ಇನ್ನು ನಮ್ಮ ಮಟ್ಟಿಗೆ ಇಷ್ಟು ಸಾಕು : ಗುರುತ್ವ ನಿಜಕ್ಕೂ ಅಸ್ತಿತ್ವದಲ್ಲಿದೆ, ಮತ್ತು ನಾವು 
ವಿವರಿಸುವ ನಿಯಮಗಳ ಅನುಸಾರ ವರ್ತಿಸುತ್ತದೆ ; ಆಕಾಶಕಾಯಗಳ ಸಮಸ್ತ ಚಲನೆಗಳಿಗೂ 
ವಿವರಣೆ ನೀಡುವಲ್ಲಿ ಸಮೃದ್ದ ಸೇವೆ ಒದಗಿಸುತ್ತದೆ- ನಮ್ಮ ಕಡಲ ತುಮುಲಗಳಿಗೆ ಕೂಡ. 


ಮುಂದಿನ ಒ೦ದು ಟಿಪ್ಪಣಿಯೊಂದಿಗೆ ಸಮಾರೋಪಿಸುತ್ತೇನೆ : 


ಕುಮಾರ ನ್ಯೂಟನ್‌ ಹಾಡಿದನೆ೦ದರೆ ೨೩೩ 


ಸಂದ ಅರ್ಧ ತಾಸಿನಲ್ಲಿ ನಾನು ಏನನ್ನು ಹೇಳಲು ಪ್ರಯತ್ನಿಸಿದ್ದೆನೋ ಅದು 
ಸರಳವಾಗಿ ಇದು : 
ಪರಮಭವ್ಯ ಸೃಜನಶೀಲ ಮತಿ ಪ್ರಜ್ವಲನಗೊ೦ಡಾಗ ರೇಖಿಸುವ ಜ್ಹಾಲಾಪಥ 
ಶತಮಾನಪರ್ಯಂತ ಸಂಜ್ಞಾಜ್ಯೋತಿಯಾಗಿ ಉಜ್ಜ್ವಲಿಸುತ್ತಿರುವುದು. 
ಅನುವಾದ ಮುಗಿಯಿತು. 


೧೯. ಕುಮಾರ ನ್ಯೂಟನ್‌ ಹಾಡಿದನೆಂದರೆ 


ಗದುಗಿನ ನಾರಣಪ್ಪ ಮತ್ತು ತೊರವೆಯ ನರಹರಿ ಅನುಕ್ರಮವಾಗಿ ವ್ಯಾಸಭಾರತವನ್ನೂ ವಾಲ್ಮೀಕಿ 

ರಾಮಾಯಣವನ್ನೂ ಕನ್ನಡದಲ್ಲಿ ಪುನಾರಚಿಸಿದುದರಿ೦ದ ಅವರು ಕುಮಾರವ್ಯಾಸ ಮತ್ತು ಕುಮಾರ 
ವಾಲ್ಮೀಕಿ ಕಾವ್ಯನಾಮಗಳಿಗೆ ಸಾರ್ಥಕಪಾತ್ರರು. ಹಾಗಾದರೆ ಕುಮಾರ ನ್ಯೂಟನ್‌ ಯಾರು ? 

ಕುಮಾರ ನ್ಯೂಟನ್‌ ಹಾಡಿದನೆ೦ದರೆ 

ಅರಿಲುಗಳೆಲ್ಲವು ಕುಣಿಯುವುವು 

ತಾರಾಲೋಕದ ಲಕ್ಷ್ಮಣರೇಖೆಯ 

ರಹಸ್ಯಸ೦ಗತಿ ತಿಳಿಸುವುವು : 

ಶ್ಚೇತಕುಬ್ಬದಾ ನಿಗೂಢ ಜೀವನ 

ರಾಶಿಗೆ ಗುರುತ್ವ ತೊಡಿಸುವ ತೋರಣ 

ಸೂಪರ್ನೋವಾಸ್ಫೋಟದ ಕಾರಣ 

ಕೃಷ್ಣವಿವರದಾ ವಿಚಿತ್ರ ಹೂರಣ 

ವಿಶ್ವರೂಪವೇ ಕಾಣುವುದು 


ಚಂದ್ರಶೇಖರ್‌ ಮತ್ತು ನನ್ನ ಸಂಭಾಷಣೆ (೨೨-೬-೧೯೯೫) ಮುಂದುವರಿಯುತ್ತದೆ. 

ನಾನು : “ಪ್ರಿಸ್ಟಿಪಿಯಾ ಕುರಿತ ನಿಮ್ಮ ಗ್ರಂಥದ ಮುದ್ರಣ ಮುಗಿಯಿತೇ ? ಅದು 
ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತಿದೆಯೇ ?'' 

“ಹೌದು, ಇದೇ ಕೆಲವು ವಾರಗಳ ಹಿಂದೆ ಅದರ ಪ್ರಥಮ ಪ್ರತಿ ನನ್ನ ಕೈ ಸೇರಿತು. 
ಪುಸ್ತಕ ಮಳಿಗೆಗಳಿಗೆ ದಾಸ್ತಾನು ಪೂರೈಕೆ ಆಗಲು ತುಸುಕಾಲ ಹಿಡಿದೀತು.” 

“ಆ ಪ್ರತಿಯನ್ನು ನಾನು ನೋಡಬಹುದೇ ?” 

“ಮನೆಯಲ್ಲಿದೆ. ನಾಳೆ ಅಪರಾಹ್ನ ನೀವು ಮನೆಗೆ ಬ೦ದಾಗ ಅದನ್ನು ತೋರಿಸು 
ತ್ತೇನೆ. ಆ ಪ್ರಕಾಶಕರಿಗೆ ನಾನು ಬರೆದ ಕೃತಜ್ಞತಾಸೂಚಕ ಪತ್ರ ಇಲ್ಲಿದೆ.” 

ಎರಡು ಪುಟಗಳ ಆ ಮಧುರ ಭಾವನೆ, ಬಂಧುರ ನಿವೇದನೆ ಮತ್ತು ಸುಂದರ 


ಸ೦ವೇದನೆ | ನಿಜ--ಪರಮಭವ್ಯ ಸೃಜನಶೀಲಮತಿ ಪ್ರಜ್ವಲಿಸಿದಾಗ ಕುಂಚಿಸಿದ 
ಕಲಾಪಥವದು. 


೨೩೪ ಸಪ್ತ ಸಾಗರದಾಚೆಯೆಲ್ಲೋ 
“ಇದರ ಒಂದು ಪ್ರತಿಯನ್ನು ನನಗೆ ಕೊಡಬಹುದೇ 7” 

“ನಿಮಗೆ ಇಷ್ಟವಾಯಿತೇ 7?” ಆ ಮುಗ್ಧ ಮಂದಹಾಸದ ಸ ಸ್ವಚ್ಛ ಪಾರಕತೆ ಹೇಗಿತ್ತು? 
ನನ್ನ ತವರು ಮಡಿಕೇರಿಯಲ್ಲಿ ವಸ೦ತಖುತುವಿನ ಮುಂಜಾನೆಯ ಬಿಸುಗದಿರನ 
ಮೃದುನೇವರಿಕೆಯಂತೆ ! 

“ನಾನಿದನ್ನು ನೆರಳಚ್ಚು ಮಾಡಿ ತರುತ್ತೇನೆ. ನೀವಿಲ್ಲೇ ಕುಳಿತಿರಿ.” 

ನಾನೆಂದೆ : “ನಮ್ಮ ಆನಂದ ಆ ಕೆಲಸ ಮಾಡುತ್ತಾನೆ... 

ಅವರೆಂದರು : “ಇದು ಅಮೆರಿಕ ಭಾರತ ಅಲ್ಲ. ನಾವೇ ನಮ್ಮ ಕೆಲಸ ಮಾಡ 
ತಕ್ಕದ್ದು.” 

ಕೊಠಡಿ ಸಂಖ್ಯೆ ೨೦೧. ಮನೆಯೊಡೆಯ ಸದ್ಯ ಮನೆಯೊಳಗಿಲ್ಲ. ಆನಂದ ಮತ್ತು 
ನಾನು ಅದರ ಹ೦ಗಾಮಿ ಒಡೆಯರು. ಅಲ್ಲಿಯ ಒಪ್ಪ ಓರಣ, ದಿವ್ಯ ಮೌನ ಮತ್ತು 
ಸಮಗ್ರ ಪರಿಸರದ ಮನುಷ್ಯರಾಹಿತ್ಯ ಕೊಠಡಿಗೊಂದು ಭವ್ಯ ನಿಗೂಡತೆ ಒದಗಿಸಿವೆ 
ಕೃಷ್ಣಪಕ್ಷದ ರಾತ್ರಿಯ ನಿರಭ್ರ ಹಾಗೂ ಚಂದ್ರರಹಿತ' ನಭೋಮಂಡಲದಂತೆ. 
ಎದುರಿನ ಕವಾಟದ ತಳಬಡುವಿನಲ್ಲಿ ಸಾಲಾಗಿ ಸುಟಿಯಾಗಿ ನಿಂತಿದೆ ಆಕ್ಸ್‌ಫರ್ಡ್‌ 
ಬೃಹನ್ನಿಘ೦ಟು ಸಂಪುಟಗಳ ಸಾಲು. ಎಂದೊ ಮರೆತುಹೋಗಿದ್ದ ಸಂದೇಹವೊಂದು 
ಈಗ ಹಠಾತ್ತನೆ ಮಿಂಚಿತು : ೯೩ ಅಥವಾ iy ಪದ ಈ ಮಾತೃನಿಘಂಟುವಿನಲ್ಲಿ 
ಇರಬಹುದೇ ? 

ಪೂರ್ವಕಥೆ ಇಷ್ಟು. ಚ೦ದ್ರಶೇಖರರ ಉಪನ್ಯಾಸ ಸಂಕಲನ 7ruth and Beauty 
ಯಲ್ಲಿ 1೩d ಎಂಬ ಪದ ಮೊದಲಬಾರಿಗೆ ಎದುರಾಯಿತು. ಅಲ್ಲಿ ಅವರು 
ಉದ್ದೇಶಿಸಿದ್ದ ಪರಿಕಲ್ಪನೆಯ ಸ್ವಾರಸ್ಯ ಚೆನ್ನಾಗಿ ಮ೦ದಟ್ಟಾಯಿತಾದರೂ ಸಂದೇಹದ 
ಅಪಸ್ಪರವೊ೦ದು ಉಳಿದೇ ಬಿಟ್ಟಿತು : ಇಣಗಿ/ಸರಿ ; rarify ? rarefy ಪದದ ಅರ್ಥ 
“ವಿರಳೀಕರಿಸು.”'1೩1iಗy ಪದದ ಅರ್ಥ ? ನನ್ನಲ್ಲಿದ್ದ ವೆಬ್‌ಸ್ಟರ್‌ ಮತ್ತು ಆಕ್ಸ್‌ಫರ್ಡ್‌ 
ನಿಘಂಟುಗಳು ನನ್ನ ಊಹೆಯನ್ನು ಬೆ೦ಬಲಿಸಿದ್ದುವು : r೩ಗy ಪದಕ್ಕೆ ಅವುಗಳಲ್ಲಿ 
ಅಸ್ಲಿತೃವಿರಲಿಲ್ಲ. 

ಹಾಗಾದರೆ ary ಪದ ಚ೦ದ್ರಶೇಖರ್‌-ಸೃಷ್ಟಿಯೇ ? ವಿನೂತನ ಅಮೆರಿಕನ್‌ 
ಪ್ರಯೋಗವೇ ? ಮುದ್ರಣದೋಷವೇ ? ಕೊಠಡಿ ೨೦೧ರ ಹಂಗಾಮಿ ಒಡೆಯನಾಗಿದ್ದ 
ನಾನು ಕಳ್ಳಹೆಜ್ಜೆ ಇಟ್ಟು ಬಡುವಿನತ್ತ ಸರಿದೆ--ಅವರು ಯಾವುದೇ ಗಳಿಗೆ ಬ೦ದಾರು, 
ಅವರ ಅನುಮತಿ ಇರದೆ ಅಲ್ಲಿಯ ಕಲಾತ್ಮಕ ವ್ಯವಸ್ಥೆಗೆ ಊನ ತರುವುದು ಸರಿಯೇ? 
ಇದು ಸಭ್ಯರು ವರ್ತಿಸುವ ಪರಿಯೇ ? ಆದರೂ ಸಂದೇಹನಿವಾರಣೆಗೆ ಕಾಲ ಸಂದು 
ಹೋಗುತ್ತಿದೆ : ಸ೦ಶಯಾತ್ಮಾವಿನಶ್ಯತಿಃ ! 

ಅಂಜಿ ಅಳುಕಿ ೩-ಸ೦ಪುಟವನ್ನು ಹೊರತೆಗೆದೆ, 7೫ -ನಮೂದಿನ ಪುಟ ತೆರೆದೆ, 
ತ್ವರೆಯಿ೦ದ ಉದ್ದಕ್ಕೂ ನೋಟ ಹರಿಸಿದೆ. ಮನದ ಕುಹಕ ಕುಹರ ಅನುರಣಿಸಿತು : 

ನೀನು ಗೆದ್ದೆ, ಚಂದ್ರಶೇಖರ್‌ ಸೋತರು !” ಕಲ್ಪನೆ ಛಳುಕಿತು : ಇನ್ನೇನು ಅವರು 


ಕುಮಾರ ನ್ಯೂಟನ್‌ ಹಾಡಿದನೆ೦ದರೆ ೨೩೫ 


ಬರುತ್ತಾರೆ, ನಾನು ಮುಗ್ದ ಮತ್ತು ಸ್ನಿಗ್ವ ಪ್ರಶ್ನೆ ಎತ್ತುತ್ತೇನೆ. ಅವರು any 
ಮುದ್ರಣವಾಗಿರುವ ಪುಟ ಬಿಡಿಸುತ್ತಾರೆ ಮತ್ತು ಪ್ರಾಯಶಃ ಉದ್ಗರಿಸುತ್ತಾರೆ : “೦h! 
It is a printing mistake. Thank you for drawing my attention (0 1... ಕ್ಕೆ 

ನೆರಳಚ್ಚು ನಕಲುಸಹಿತ ಅವರು ಮರಳಿದರು. ನಾನೆಂದೆ : “ನಿಮ್ಮ ಒಂದು 
ಉಪನ್ಯಾಸದಲ್ಲಿ ॥೩7/6606181 ಎನ್ನುವ ಪದಗುಚ್ಛವಿದೆ. ಇಲ್ಲಿಯ 1೩1166 ಪದದ 
ಧ್ವನ್ಯರ್ಥವೇನು ?” ಅಂದ ಹಾಗೆ, ಅದು ಯಾವ ಉಪನ್ಯಾಸದಲ್ಲಿದೆ ಎಂಬುದು ಆ 
ಗಳಿಗೆ ನನ್ನ ನೆನಪಿಗೆ ಬರಲಿಲ್ಲ-“ಮಿದುಳನು ನೀಡದೆ ತಲೆಯನು ಮಾಡಿದ ಕಮಲ 
ಜನನು”: ಬೈದಾಡುವುದು ಇಂಥ ಇರುಕಿನ ಸ್ವಯಂಕೃತ ಸನ್ನಿವೇಶಗಳಲ್ಲಿಯೇ 
ಅಲ್ಲವೇ? 

ಮಾತಿಲ್ಲ. ಕೃತಿ ಮಾತ್ರ. 7th and Beautyಯ ಸು೦ದರ ಅಮೆರಿಕನ್‌ ಆವೃತ್ತಿ 
ಯನ್ನು ಹೊರ ತೆಗೆದರು, ಅರ್ಜುನನ ಬಾಣ ನಾಟಿದಂತೆ ಅದೇ ಪುಟ ತೆರೆದರು : 

Can we in fact discern any major differences in the patterns of 
creativity among the practitioners in the arts and the practitioners 
in the sciences ? The way I propose to approach this question 15 to 
examine, first, the creative patterns of Shakespeare, Newton, and 
Beethoven, who, by common consent, have, each in his own way, 
scaled the very summits of human achievement. I shall then seek 
to determine whether, from the likenesses and the differences in the 
patterns at these rarified heights, we can draw any larger con- 
clusions which may be valid at lower levels [emphasis added]. 

ಇದರ ಅನುವಾದ : 

ಕಲೆ ಮತ್ತು ವಿಜ್ಞಾನಗಳಲ್ಲಿ ಕ್ರಿಯಾಶೀಲರಾಗಿರುವವರ ಸೃಜನಶೀಲತಾಪ್ರರೂಪಗಳಲ್ಲಿ ಏನಾ 
ದರೂ ಪ್ರಮುಖ ಭಿನ್ನತೆಗಳನ್ನು ಶೋಧಿಸಬಲ್ಲೆವೇ? ಈ ಪ್ರಶ್ನೆಯ ಪರಿಶೀಲನೆಗೆ ನಾನು ಅನುಸರಿಸಲು 
ಉದ್ದೇಶಿಸಿರುವ ವಿಧಾನವಿದು : ಮೊದಲು ಶೇಕ್‌ಸ್ಪಿಯರ್‌, ನ್ಯೂಟನ್‌, ಮತ್ತು ಬೇತೋವನ್‌ 
ಸರ್ವಮಾನ್ಯ ಅನುಮೋದನೆ ಪ್ರಕಾರ ಇವರಲ್ಲಿ ಪ್ರತಿಯೊಬ್ಬನೂ ಮಾನವಸಿದ್ದಿಯ ಪರಾಕಾಷ್ಠೆ 
ಯನ್ನೇ ಐದಿದ್ದಾನೆ---ಇವರ ಸೃಜನಶೀಲ ಪ್ರರೂಪಗಳನ್ನು ಪರಿಶೀಲಿಸುತ್ತೇನೆ : ಬಳಿಕ, ಆ ವಿರಳೀಕೃತ 
(101/00) ಔನ್ನತ್ಯಗಳಲ್ಲಿಯ ಈ ಪ್ರರೂಪಗಳಲ್ಲಿ ಪ್ರಕಟವಾಗುವ ಸಾದೃಶ್ಯಗಳನ್ನೂ ವೈದೃಶ್ಯ 
ಗಳನ್ನೂ ಗಮನಿಸಿ ನಿಮ್ನ ಮಟ್ಟಗಳಲ್ಲಿ ಸಾಧುವಾಗಬಲ್ಲ೦ಥ ತೀರ್ಮಾನಗಳನ್ನೇನಾದರೂ ನಿಗಮಿಸ 
ಬಹುದೇ ಎ೦ಬುದನ್ನು ನಿರ್ಧರಿಸಲು ಪ್ರಯತ್ನಿಸುತ್ತೇನೆ. 

ಅಲ್ಲಿಯೂ 101166 ಎಂದೇ ಮುದ್ರಣವಾಗಿದೆ. 

ನನ್ನ ಪ್ರಶ್ನೆ : “ನೀವು ಬಳಸಿರುವ ೩) ಪದದ ವಿಶಿಷ್ಟ ಅರ್ಥವೇನು ? ಅಂದರೆ 
rarefy ವ್ಯಕ್ತಪಡಿಸದಿರುವ ಯಾವ ವಿಶೇಷ ಛಾಯೆ ಇದರಲ್ಲಿ ನಿಹಿತವಾಗಿದೆ ?'' 

ಅದೇ ಆಕ್ಸ್‌ಫರ್ಡ್‌ ಔ-ಸಂಪುಟ rarey-ನಮೂದನ್ನು ಹಕ್ಕಿದರು. ಇದು ದಪ್ಪ 
(0016) ಅಕ್ಬರದಲ್ಲಿದೆ. ಏಳೋ ಎಂಟೋ ವಿವಿಧ ಅರ್ಥಗಳು ಅದರ ಕೆಳಗೆ ಮುದ್ರಣ 


ವಾಗಿವೆ. ಇವೆಲ್ಲವೂ 1೩ೀಗyನ ಅಷ್ಟು ಛಾಯೆಗಳು. ಕೊನೆಯಲ್ಲಿ ಸಾದಾ (Roman) 
ಅಕ್ಷರದಲ್ಲಿ ”0iಗಿ ಇದೆ ! ಬೌದ್ದಿಕ, ಆಧ್ಯಾತ್ಮಿಕ ಮುಂತಾದ ಅಮೂರ್ತ ಸಂದರ್ಭ 
ಗಳಲ್ಲಿ ಬಳಕೆ ಎ೦ಬ ವಿವರಣೆಯೂ ಉಂಟು ! 
ಬೆರಗಾದೆ ಆ ವಿಶ್ವಮತಿಯ ವಿಸ್ತಾರಕ್ಕೆ : “ನನ್ನ ಬತ್ತಳಿಕೆಗೆ ಇನ್ನೂ ಒಂದು ಪದ 
ಜಮೆಯಾಯಿತು. ಇದು ನಿಮ್ಮ ದಾನ” ಎಂದೆ. ಮನದೊಳಗೆ ಅನುರಣಿಸಿತು : “ಇಳೆ 
ನಿಮ್ಮ ದಾನ !'' 
ಅವರೆಂದರು : “ಎಡೆಬಿಡದ ಕಲಿಕೆಯೇ ಯಜುಜೀವನ.” 
ಅಲ್ಲಿ ತೂಗಹಾಕಿದ್ದ ಅಮೂರ್ತ ಚಿತ್ರದ ನಿಜ ಏಣಿಯಲ್ಲಿ ಬದುಕಿನ ಪಾವಟಿಗೆ 
ಗಳನ್ನು ಹತ್ತಲು ಹವಣಿಸುತ್ತಿದ್ದ ವ್ಯಕ್ತಿಯೇ ಈ ಸಂದೇಶಕ್ಕೆ ಸ್ಫೂರ್ತಿ ಎ೦ಬ ಭಾವನೆ 
ಸ್ಫುರಿಸಿತು 
ಎಡೆಬಿಡದೆ ನಡೆವಾತ ತಲಪದಿಹ ನೆಲೆಯಿಲ್ಲ 
ಎಡಹಿದರೆ ಕಾರಣವ ಶೋಧಿಪನು : ಹೊಸಹಾದಿ 
ಸಡಗರದಿ ಕಾಣುವನು--ಜ್ಞಾನಮೇರುವನೇರು- 
ವೊಡೆ ಸತತ ಪಥಿಕನಾಗಿರು ನೀನು, ಅತ್ರಿಸೂನು 
ನಾನೂ ಒಬ್ಬ ಲೇಖಕ. ಆದರೆ ನನ್ನ ಯಾವುದೇ ಬರಹ ಕುರಿತಂತೆ, ಯಾವ 
ಪದಪು೦ಜ ಯಾವ ನೆಲೆಯಲ್ಲಿದೆ, ಯಾವ ಉಪಾಖ್ಯಾನ ಯಾವ ಪುಸ್ತಕದಲ್ಲಿದೆ, 
ಇತ್ಯಾದಿ ವಿವರಗಳ ನೆನಪು ಎಂದೂ ಇರಲಿಲ್ಲ. ಎ೦ಬತೈದರ ಸನಿಹದ ಪಕ್ವ 
ವೃದ್ಧಾಪ್ಯದಲ್ಲಿಯೂ ಇದ್ದ ಚ೦ದ್ರಶೇಖರರ ಪ್ರಖರ ಸ್ಮರಣಸಾಮರ್ಥ್ಯಕ್ಕೆ ಬೆರಗಾದೆ: 
“ಆ ವಿಚಿತ್ರಕೆ ನಮಿಸೊ, ಆ ವಿಶೇಷಕೆ ಮಣಿಯೊ, ಭಾವಿಸಾ ಸೂತ್ರಗಳ--ಮಂಕು 
ತಿಮ್ಮ.'' 
ಕುಮಾರ ನ್ಯೂಟನ್‌ (ಯಾರು ? ಓದುಗರೇ ತೀರ್ಮಾನಿಸಬೇಕು !) ರಚಿಸಿದ 
ಪ್ರಿಪ್ಟಿಪಿಯಾದ ಅಧಿಕೃತ ನಾಮ : Newton's Principia for the Common Reader. 
ಪ್ರಕಾಶಕರು. Clarendon Press, Oxford, Great Britain. ಇವರಿಗೆ ಚಂದ್ರಶೇಖರ್‌ 
ಸ್ಪಹಸ್ತ ಬರೆದ ಕೃತಜ್ಞತಾಪತ್ರದ ಯಥಾ ಚಿತ್ರಣವನ್ನು ಮುಂದಿನ ಪುಟದಲ್ಲಿ ಮುದ್ರಿ 
ಸಿದೆ : 


ಕುಮಾರ ನ್ಯೂಟನ್‌ ಹಾಡಿದನೆಂದರೆ 


THE UNIVERSITY OF CHICAGO 
THE ENRICO FERMI INSTITUTE 


933 EAST SETH STREET 
CHICAGO *- ILLINOIS 60637 
AREA CODE 3129621839 


1005 May 1% 
Deen My. Manshcd, 


1 MActc ued on lunday, Hay (6 
[as you had Unite) My frat Copy of Newt 
Primccpna Jo Me Comme Read Sent Uh 
4.4... A ಲ. Ihe (0%. hac been produces 
14/0174 smal be nd Compa. And, fC, by 
೫. mtenest and ಕ Efforts My Mhrodacta 
20 110 Clanendey Pre hy RH ನಟ fifty ye 
ಊಂ, 4s 7೧೦೬ most AMappily Undead ) amd 
lina 7 mdshp Qaned bet 
Pahaps. J a {MA UM ೦ 
ಓಟ “note. ಈ. ೧೮೦೮೧೧, Ao Thin 000% uw 
Yuste 04 feaent From vy ೮೧೬. hocks. (iT Ayre 
EY I ea 4 9404 
Vana decade ೦೧೮ a 77 ೦. ಗಿರೀ ಆಲ 
೧00೧/70೬4 ( ಟಾ ಗ್‌ amy A ೮೫1%! 1 ೮%೫೬೫% (7). 
ಟಗ Ahe present Auk, J hor 170 Such possess ie! 
ಸೇ 5. When fo tx omple., ರ, 4.೧) ths pags 
Af Amu Hock, }necol my he txhAanatiow Mat 
J pou mead ೮ 7120 ಯ and undasStandm 
Ahe ponhculaw pont 0 1೧. 1.1೦ ೬ ೨೧೬4 
feelongs at nest dissimaloay Ao .1ಗಿಯ as when 
necalimy on Axalted peitormamcs q Beethoven 
010 Symphony oy Bach; S Mathur Parma 
Hhus mds 7551 me a ಗಿಜಿ who Jus ೫ 
He pr ((... 0% a Nuprems “ಆ 1? ೫ 
May 3 Aamk Wea mee am fe 
a happy 4% ruiahm. With 1೧: ಟಗ ಇ. ಊಟ from 
uy Uj, 


ಇಷ (1 4/)0೬80 han 


೨೩೩ 


೨೩೮ ಸಪ್ತಸಾಗರದಾಚೆಯೆಲ್ಲೋ . . . 


ದಿ ಯೂನಿವರ್ಸಿಟಿ ಆಫ್‌ ಶಿಕಾಗೊ 
ದಿ ಎನ್ರಿಕೊ ಫರ್ಮಿ ಇನ್‌ಸ್ಟಿಟ್ಯೂಟ್‌ 
೯೩೩ ಪೂರ್ವ ೫೬ನೆಯ ಮಾರ್ಗ 
ಶಿಕಾಗೊ, ಇಲ್ಲಿನಾಯ್‌ ೬೦೬೩೭ 
ವಲಯ ಸಂಕೇತ ೩೧೨-೯೬೨-೭೮೩೯ 


ಲ್ಯಾಬೊರೇಟರಿ ಫಾರ್‌ ಆ್ಯಸ್ಟ್ರೊಫಿಸಿಕ್ಸ್‌ ೧೯೯೫ ಮೇ ೧೮ 
೦ಡ್‌ ಸ್ಪೇಸ್‌ ರಿಸರ್ಚ್‌ 


ಪ್ರಿಯ ಮಿ. ಮ್ಯಾನ್ಸ್‌ಫೈಡ್‌ 

ನೀವು ಕಾಳಜಿ ವಹಿಸಿ ಕೊರಿಯರ್‌ ಮೂಲಕ ಕಳಿಸಿದ ನನ್ನ ಮೊದಲ ಪ್ರತಿ Newton's 
Principia for the Common Reader (ನೀವು ಬರೆದಿದ್ದ ಪ್ರಕಾರವೇ) ಮೇ ೧೬ರಂದು ನನಗೆ 
ತಲಪಿತು. ಎಣೆಯೇ ಇರದಷ್ಟು ಸೊಗಸಾಗಿ ಈ ಪುಸ್ತಕವನ್ನು ರೂಪಿಸಿದ್ದೀರಿ- ನಿಮ್ಮ ಆಸಕ್ತಿ 
ಪ್ರಯತ್ನಗಳಿಂದ ಎಂಬುದು ಸ್ಪಷ್ಟ. ಕ್ಲ್ಯಾರೆಂಡನ್‌ ಪ್ರೆಸ್‌ಗೆ ಐವತ್ತು ವರ್ಷಗಳ ಹಿ೦ದೆ ಆರ್‌. ಎಚ್‌. 
ಫೌಲರ್‌ ಮಾಡಿದ ನನ್ನ 'ಪರಿಚಯ ಈಗ ಅತ್ಯ೦ತ ಸಂಭ್ರಮದಲ್ಲಿ ಪರಿಸಮಾಪ್ತಿಗೊಂಡಿದೆ-- 
ಸ್ನೇಹಲಾಭದ ಜೊತೆಗೆ. ‘ 

ಪ್ರಾಯಶಃ ಒಂದು ಟಿಪ್ಪಣಿ ಬರೆದು [ನಾನು ಈ ಪತ್ರವನ್ನು] ಮುಕ್ತಾಯಿಸಬಹುದೋ ಏನೋ. 
ಈ ಪುಸ್ತಕ ಕುರಿತು ನನ್ನ ಪ್ರತಿಕ್ರಿಯೆ ನನ್ನ ಇತರ ಪುಸ್ತಕಗಳನ್ನು ಕುರಿತದ್ದಕ್ಕಿ೦ತ ಪೂರ್ತಿ ಬೇರೆಯೇ. 
ಆ ಇತರ ಪುಸ್ತಕಗಳ ಜೊತೆ ನಾನು ದಶಕಕ್ಕೂ ಮಿಕ್ಕಿ ಹಲವಾರು ವರ್ಷಗಳ ಸ೦ಶೋಧನೆಯನ್ನು 
ಸ೦ಲಗ್ನಿಸಿದ್ದೇನೆ ; ಮತ್ತು ಅಂತಿಮ ಸಮ್ಯಗೃಷ್ಠಿ ಸ೦ಪಾದಿಸಿದ್ದೇನೆ (ಸ್ಪಪ್ರತಿಷ್ಠೆಯ (?) ಒಂದು 
ತುಣುಕಿನ ಸಹಿತ). ಪ್ರಸಕ್ತ ಪುಸ್ತಕ ಕುರಿತಂತೆ ನನಗೆ ಅಂಥ ಯಾವುದೇ "ಒಡೆತನ'ದ ಭಾವಗಳಿಲ್ಲ. 
ಉದಾಹರಣೆಗೆ ಈ ಪುಸ್ತಕದ ಪುಟಗಳನ್ನು ತಿರುವಿ ಹಾಕುವಾಗ, ಪ್ರಿಪ್ಟಿಪಿಯಾದ ಸ೦ವಾದೀ ಭಾಗಗಳನ್ನು 
ಓದಿದಾಗ ಮತ್ತು ಅರಿತಾಗ ನಾನು ಅನುಭವಿಸಿದ ಉಲ್ಲಾಸ ಮಾತ್ರ ನನ್ನ ಸ್ಮರಣೆಗೆ ಬರುತ್ತದೆ. ಈ 
ಭಾವಗಳು ಬೇತೋವನ್‌ನ ೯ನೆಯ ಸಿ೦ಫನಿ ಅಥವಾ ಬಾಖ್‌ನ ಸೇಂಟ್‌ ಮ್ಯಾಥ್ಯೂ ಪ್ಯಾಶನ್‌ನ 
ಮಹೋತ್ಕರ್ಷಿತ ವಿನಿಕೆಯನ್ನು ಮರುನೆನಪಿಸಿಕೊ೦ಡಾಗ ಮೂಡುವವುಗಳಿಗಿ೦ತ ವಿಭಿನ್ನವಾದವಲ್ಲ. 

ನಾನೊಂದು ಪರಾತ್ಪರ ಧೀಶಕ್ತಿಯ ಸಮಕ್ಸಮದಲ್ಲಿದ್ದ ಅವಧಿ ಹೀಗೆ ನನ್ನ ಮಟ್ಟಿಗೆ ಕೊನೆಗಾಣು 
ತ್ತದೆ. 

ಈ ಉಲ್ಲಾಸದಾಯಕ ಸಾಹಚರ್ಯಕ್ಕಾಗಿ ಇನ್ನೊಮ್ಮೆ ನಿಮಗೆ ಧನ್ಯವಾದ ಅರ್ಪಿಸುತ್ತೇನೆ--ನನ್ನ 
ಪತ್ನಿಯ ಶುಭಾಶಯ ಸಹಿತ 

ಸದಾ ನಿಮ್ಮ 

ಎಸ್‌. ಚ೦ದ್ರ ಶೇಖರ್‌ 


0 


ನನ್ನ ಪ್ರಶ್ನೆ : “ಈ ಗ್ರಂಥದ ರಚನೆ ಎಷ್ಟು ಕಾಲ ತೆಗೆದುಕೊಂಡಿತು ?” 

ಚಂದ್ರಶೇಖರ್‌ : “ಎರಡೂವರೆ ವರ್ಷ. ಇಲ್ಲೊಂದು ವಿಚಿತ್ರ ಹೊಂದಾಣಿಕೆ, ಈ 
ಬೌದ್ದಿಕ ಸಾಹಚರ್ಯ ಮುಗಿದ ಬಳಿಕ, ನನ್ನ ಅರಿವಿಗೆ ಬಂದಿತು : ನ್ಯೂಟನ್‌ 
ಪ್ರಿಪ್ಪಿ ಪಿಯಾ ಬರೆಯಲು ಇಷ್ಟೇ ಅವಧಿ ತೆಗೆದುಕೊಂಡಿದ್ದರು ! ಅದು ಮೂಲ, ಇದು 
ಅದರ ಕಿರಿಬಾಲ ಮಾತ್ರ !'' 


ಕುಮಾರ ನ್ಯೂಟನ್‌ ಹಾಡಿದನೆಂದರೆ 


ಚಿಂತನೆಯ ಮೇರೆಯರಿಯದ ಕಡಲುಗಳ ನೇರ 
ಸ೦ಂಜೀವಿನಿಯನರಸಿ ಸಾಗುವರು ನೂರಾರು 
ವಿಜ್ಞಾನಿಗಳು, ವಿಜಯಗಳಿಸಿ ನ್ಯೂಟನನಾದ 


ಯುಗಪುರುಷ. ಸೀಮೆ ? ಸರಿಯಿತು ದೂರ ಅತ್ರಿಸೂಃ 


“ಅದು (ನ್ಯೂಟನ್‌-ಪ್ರತಿಭೆ) ಪರಾತ್ಪರ ಧೀಶಕ್ತಿ, ಇದು (ಚ೦ದ್ರಶೇಖರ್‌-ಅ೦ತ 


ರ್ಬೋಧೆ) ಅಪೂರ್ವ ಮೇಧಾರಕ್ತಿ. ಅದರ ಸೂಕ್ಸ್ಮಪುನಸ್ಸೃಷ್ಟಿ 


ಪ್ಲಿ ಇದು. ನಾನೆಂದು 


ನೋಡಿ ಓದಿಯೇನು Newton's Principia for the Common Reader ಗ್ರ೦ಥ 


ದ. 


ಭಾರತಕ್ಕೆ ಮರಳಿದ ಬಳಿಕ ಮೊದಲು ಆ ಕೆಲಸ ಮಾಡಿದೆ : ರೂ ೧೯೫೦ ಬೆಲೆಯ 


ಆ ಮೇರು ಕೃತಿಯನ್ನು ಖರೀದಿಸಿದೆ, ತಿರುವಿ ಹಾಕಿದೆ, ಅಲ್ಲಲ್ಲಿ ಓದಿದೆ 


[ae 
ಹಸ್ತಕ್ಕೆ ಬರಲು ಸರ್ವಾಪೋಶಿಸಿದೆ, ಮಣಿದು 
ಮಸ್ತಕಕ್ಕೇರಿಸಿದೆ, ಮಿಗೆ ವಿಶ್ವಮತಿಯ ಆ 
ವಿಸ್ತಾರ ಮಾನವೀಯತೆ ಕಂಡು ಬೆರಗಾದೆ 


ಪ್ರಸ್ತುತ ಪ್ರತಿಬಿಂಬ ಕಡೆದೆನಿದೊ ಅತ್ರಿ ಸೂನು 


ಚ೦ದ್ರಶೇಖರರಿಗೆ ನುಡಿನಮನ : 


ಆಧುನಿಕ ವಿಜ್ಞಾನ ದೀಪ್ತಿಯಲಿ ಪ್ರಾಚೀನ 
ಉದ್ಭ೦ಥ ವೈಭವವ ಮೆರೆಸುತ ಕುಮಾರ ನ್ಕೂ- 


ಟನ್‌ ಹಿರಿಮೆ ಗಳಿಸಿದಿರಿ : ನವನವೋನ್ಮೆ 


೨೪೦ ಸಪ್ತಸಾಗರದಾಚೆಯೆಲ್ಲೋ . . . 


೬೩೦ ಪುಟಗಳಿರುವ ಈ ಬೃಹತ್‌-ತಾಂತ್ರಿಕ ಗ್ರಂಥದ ಹೂರಣವನ್ನು ರೇಖಿಸು 
ವುದು ಪ್ರಸ್ತುತ ಕೃತಿಯ ವ್ಯಾಪ್ತಿಗೆ ಮೀರಿದ ಸಂಗತಿ. ಹೊದಿಕೆ ಪುಟದ ಒಳ ಹಾಲೆ 
ಗಳಲ್ಲಿರುವ ಪರಿಚಯ ನುಡಿಗಳ ಕನ್ನಡಾನುವಾದವನ್ನು ಮಾತ್ರ ಇಲ್ಲಿ ಪ್ರಕಟಿಸಿದೆ : 

ನ್ಯೂಟನ್‌ರ Philosophical Naturalis Principia Mathematica ಗ್ರಂಥ ಅವರು 
ಅವಿಷ್ಕರಿಸಿರುವ ವಿಶ್ವಗುರುತ್ವಾಕರ್ಷಣ ನಿಯಮದ ಸಂಸಕ್ತ ಮತ್ತು ನಿಗಮನಾತ್ಮಕ ನಿರೂಪಣೆ. ಈ 
ಗ್ರಂಥ “ನಮ್ಮ ಮಟ್ಟಿಗೆ . . . ಗುರುತ್ವ ನಿಜಕ್ಕೂ ಅಸ್ತಿತ್ವದಲ್ಲಿದೆ, ಮತ್ತು ನಾವು ವಿವರಿಸುವ 
ನಿಯಮಗಳ ಅನುಸಾರ ವರ್ತಿಸುತ್ತದೆ ; ಆಕಾಶಕಾಯಗಳ ಸಮಸ್ತ ಚಲನೆಗಳಿಗೂ ವಿವರಣೆ 
ನೀಡುವಲ್ಲಿ ಸಮೃದ್ಧ ಸೇವೆ ಒದಗಿಸುತ್ತದೆ ನಮ್ಮ ಕಡಲ ತುಮುಲಗಳಿಗೆ ಕೂಡ” ಎ೦ಬ ಹೇಳಿಕೆಯ 
ಪ್ರಾತ್ಯಕ್ಸಿಕೆಗಿ೦ತ ಅದೆಷ್ಟೋ ವ್ಯಾಪಕವಾದದ್ದು. ಸಮಸ್ತ ಗಣಿತೀಯ ಭೌತವಿಜ್ಞಾನಕ್ಕೆ ಒ೦ದು ಮಾದರಿ 
ಯಾಗಿ ಇದು ನಮಗೆ ಮುಖ್ಯವಾಗುತ್ತದೆ. 

ಪ್ರತಿಷ್ಠಿತ ಭೌತವಿಜ್ಞಾನಿಯೊಬ್ಬರು, ನ್ಯೂಟನ್‌ರ ಪ್ರಿಸ್ಟಿಪಿಯಾ ಕುರಿತು, ದ್ವಿತೀಯಕ ಆಕರಗಳನ್ನು 
ಪರಾಮರ್ಶಿಸದೆ, ದಶಕಪರ್ಯಂತ ದುಡಿದು ಸಿದ್ಧಪಡಿಸಿರುವ ಸರ್ವ೦ಕಷ ವಿಶ್ಲೇಷಣೆ ಈ ಕೃತಿ. 
ನ್ಯೂಟನ್‌ ರೂಪಿಸಿದ ವಿಶ್ಚಗುರುತ್ಪಾಕರ್ಷಣನಿಯಮಕ್ಕೆ ನೇರ ನಡೆ ಹಾಸುವ ಕೆಲವು ೧೫೦ ಪ್ರತಿಜ್ಞೆ 
ಗಳನ್ನು ಪ್ರೊಫೆಸರ್‌ ಚಂದ್ರಶೇಖರ್‌ ಇಲ್ಲಿ ವಿಶ್ಲೇಷಿಸಿದ್ದಾರೆ. ನ್ಯೂಟನ್‌ರ ಸಾಧನೆಗಳನ್ನು ಪ್ರತಿ 
ಯೊಂದು ಸಂದರ್ಭದಲ್ಲಿಯೂ ಸಮೀಕರಣಗಳ ಮತ್ತು ವಾದಗಳ ಸರಳ ಸಂಖ್ಯಾಶ್ರೇಣಿಯಲ್ಲಿ 
ಅಳವಡಿಸಿದೆ ; ಮತ್ತು ನ್ಯೂಟನ್‌ ತತ್ಸ೦ಬ೦ಧವಾಗಿ ಬರೆದಿರುವ, ಅವರ ಕಾಲದ ಬೌದ್ದಿಕ ಪರಿಸರಕ್ಕೆ 
ಸಹಜವಾಗಿಯೇ ಒಪ್ಪುವ, ಶೈಲಿಯ ಸಂಕೀರ್ಣ ಎಳೆಗಳನ್ನು ಬಿಡಿಸುವ ಅಗತ್ಯವನ್ನು ನಿವಾರಿಸಿದೆ. 
ಹೆಚ್ಚಿನ ಒಂದೊಂದು ಸಂದರ್ಭದಲ್ಲಿಯೂ ನ್ಯೂಟನ್‌-ವಿಧಾನಗಳ ಸೌಂದರ್ಯ, ಸ್ಪಷ್ಟತೆ ಮತ್ತು 
ಶ್ವಾಸಬಂಧಕ ಸಂಕ್ಷಿಪ್ತತೆಗಳನ್ನು ಎದ್ದು ಕಾಣಿಸುವ ಸಲುವಾಗಿ ಆಯಾ ಸಾಧನೆಗಳ ಆಧುನಿಕ 
ರೂಪವನ್ನೂ ಕೊಟ್ಟಿದೆ. 

ಪ್ರತಿಷ್ಠಿತ ವೃತ್ತಿವಿಜ್ಞಾನಿ ಪ್ರೊಫೆಸರ್‌ ಚಂದ್ರಶೇಖರ್‌ ಪ್ರಿಫ್ಟಿಪಿಯಾದ ಅಗಾಧ ಬೌದ್ಧಿಕ ಸಾಧನೆ 
ಯನ್ನು ಓದಲು ಮತ್ತು ಪರಿಗ್ರಹಿಸಲು ಮಾಡಿರುವ ಪ್ರಯತ್ನದ ಫಲ ಈ ಕೃತಿ. ವಿಜ್ಞಾನಿಗಳ ವಲಯ 
ದಲ್ಲಿ ಇದು ಅಧಿಕ ಕುತೂಹಲವನ್ನೂ ಚರ್ಚೆಯನ್ನೂ ಉದ್ದೀಪಿಸಲಿದೆ. ಚಂದ್ರಶೇಖರರ ವಿರಳ 
ಅನುಭೂತಿಯ ಪ್ರಕಾಶದಲ್ಲಿ ನ್ಯೂಟನ್‌-ಕೃತಿಯ ಉಜ್ಜಲತೆ ಇಲ್ಲಿ ಲಕಲಕಿಸುತ್ತದೆ. 

ಚಂದ್ರಶೇಖರ್‌ ಜೊತೆಗಿನ ಮಾತುಕತೆ ಮುಂದುವರಿಯುತ್ತದೆ : “ನಿಮ್ಮ ಗ್ರಂಥ 
ರಚನೆಯ ತಂತ್ರವೇನು ? ಉಕ್ತಲೇಖನ (tin), ಧ್ವನಿಮುದ್ರಣ, ಗಣಕ 
ಬೆರಳಚ್ಚು, ಅಥವಾ ಕೈ ಬರೆಹ 7” 

ಅವರು ಮೆತ್ತಗೆ ನುಡಿಯುತ್ತಾರೆ : “ಕೊನೆಯದು.” 

ದೇವತೆಗಳು ನಡೆಯಲು ಅಂಜುವಲ್ಲಿ ಆನಂದ ದೌಡಾಯಿಸುತ್ತಾನೆ (ಪಿತ್ರಾರ್ಜಿತ 
ದುಡುಕು 1) “ಇ೦ದಿನ ಅಮೆರಿಕದಲ್ಲಿ ನಿಮ್ಮ ಅಗಾಧ ವಾಜ್ಮಯರಚನೆ ಕೇವಲ ಕೈ 
ಬರೆಹದ ಮೂಲಕ 1? ಅತ್ಯಂತ ಸುಲಭವಾದ ಗಣಕ-ಬೆರಳಚ್ಚು ಯಂತ್ರ ಉಪ 
ಯೋಗಿಸಿ ನಿಮ್ಮ ವೇಳೆ ಮತ್ತು ಶ್ರಮ ಉಳಿಸಬಹುದಲ್ಲ 7?” 

ಎಂಥ ಕ್ಷುದ್ರ ಕ್ಷುಲ್ಲಕ ಅಧಿಕ ಪ್ರಸಂಗ ಎಂದು ಒಳಗೊಳಗೆ ಮುಲುಗುಟ್ಟುತ್ತೇನೆ. 
ಆದರೆ ಚಂದ್ರಶೇಖರ್‌ ಅದೇ ಏಕಾಗ್ರತೆ, ಮಾನವೀಯತೆ ಮತ್ತು ಗಾ೦ಭೀರ್ಯಯುಕ್ತ 


ಕುಮಾರ ನ್ಯೂಟನ್‌ ಹಾಡಿದನೆ೦ದರೆ ೨೪೧ 


ರಾಗಿ, ಇದೊಂದು ಸಂಶೋಧನ ಸಮಸ್ಯೆಯೋ ಎನ್ನುವ ರೀತಿಯಲ್ಲಿ, ಉತ್ತರವೀಯು 
ತ್ತಾರೆ : “ನಾನು ಬೆಳೆದು ಬಂದಿರುವ ಹಳೆಯ ಬಗೆ ಅದು : ಇದು ನನ್ನ ಫಾ೦ಟನ್‌ 
ಪೆನ್‌, ಇದರೊಳಕ್ಕೆ ನಾನೇ ಶಾಯಿ ತುಂಬಿಸುತ್ತೇನೆ, ಈ ಲೇಖನಿ ನನ್ನ ಮಾನಸಿಕ 
ಲಹರಿಗಳಿಗೆ ಅನುಗುಣವಾಗಿಯೂ ಅನುಕೂಲವಾಗಿಯೂ ಹರಿಯುತ್ತದೆ, ಮತ್ತು ನನ್ನ 
ಅಮೂರ್ತ ಚಿಂತನೆಗಳಿಗೆ ಲಿಖಿತ ಮೂರ್ತರೂಪ ರೇಖಿಸುತ್ತದೆ. ಹೀಗೆ ಚಿ೦ತನೆ- 
-ಲೇಖನಿ-ಲೇಖನ ಏಕಶ್ರುತಿಯಲ್ಲಿರುವಾಗ ನನ್ನ ವ್ಯಕ್ತಿತ್ವವೇ ಅಲ್ಲಿ ಮರುವುಟ್ಟು ಪಡದ 
ಅನುಭವ ನನಗಾಗುತ್ತದೆ. ಈ ಅನುಭವ ಮುಂದಿನ ಚಿ೦ತನೆಗೆ ಪ್ರೇರಕವಾಗುತ್ತದೆ.'' 

ಆನಂದ ಬಿಡಲಿಲ್ಲ ! “ಇಷ್ಟನ್ನೂ ನೀವು ಗಣಕದ ಎಲೆಕ್ಟ್ರಾನ್‌ ತೆರೆ ಮೇಲೆ ಇನ್ನೂ 
ಕ್ಷಿಪ್ರವಾಗಿ...” 

“ಇಂಥ ವಿವರಣೆ ನಾನು ಕೇಳಿದ್ದು ಇದೇ ಮೊದಲಲ್ಲ. ಆದರೆ ಯಾವುದೇ ಸಂವಹನ 
ಕ್ರಿಯೆಯಲ್ಲಿಯೂ ಮಾಧ್ಯಮದ ಪಾತ್ರ ಕನಿಷ್ಠ ಮಟ್ಟದಲ್ಲಿರುವುದು ಅಪೇಕ್ಷಣೀಯ.” 
ನಿಜ--ಕಿರಿದರೊಳೆ ಪಿರಿದರ್ಥ ! 

ನಾನೆಂದೆ : “ಆರ್‌. ಎಲ್‌. ಸ್ಟೀವನ್‌ಸನ್‌, ಟಾಲ್‌ಸ್ಟಾಯ್‌ ಇವರಂಥ ಮಹಾ 
ಸೃಜನಶೀಲ ಲೇಖಕರು ಮತ್ತು ಭವ್ಯ ಗ್ರಂಥ ರಚಯಿತೃಗಳು ತಮ್ಮ ಪ್ರತಿಯೊಂದು 
ಪುಟವನ್ನೂ ಹಲವಾರು ಸಲ ನಕಲು ಮಾಡುತ್ತಿದ್ದರಂತೆ, ಪ್ರತಿಸಲವೂ ಭಾವನೆ-ಭಾಷೆ 
ಅನ್ಯೋನ್ಯತೆಯನ್ನು ಸುಧಾರಿಸುತ್ತಿದ್ದರಂತೆ.” 

ಚಂದ್ರಶೇಖರ್‌ : “ನಿಜ ಭಾವನೆ-ಭಾಷೆ ಸಂಲಗ್ನತೆ ಸಾಧಿಸಲು ಸ್ವಹಸ್ತಲೇಖನ 
ವೊಂದೇ ಯುಕ್ತ ಮಾರ್ಗವೆಂದು ನನ್ನ ಅನುಭವ ಹೇಳುತ್ತದೆ.” 

ನಾನು : “ಗಾಯಕನಿಗೆ ತಾಲೀಮು ಹೇಗೊ. ಲೇಖಕನಿಗೆ ನಕಲು ತಯಾರಿಕೆ ಹಾಗೆ.” 

ವಿಜ್ಞಾನಿಯಾಗಿ ಚಂದ್ರಶೇಖರ್‌ ಪರಿಪೂರ್ಣತೆಗೆ ಪರ್ಯಾಯ ನಾಮ. ಅಂತೆಯೇ 
ಇಂಗ್ಲಿಷ್‌ ಗದ್ಯಲೇಖಕರಾಗಿ ಕೂಡ. ನಿಜ, “ನಿಸರ್ಗ ಏನನ್ನೂ ವ್ಯರ್ಥವಾಗಿ ಎಸಗದು. 
ಕಡಿಮೆ ಸಾಕಾಗುವಲ್ಲಿ ಹೆಚ್ಚು ನಿಜಕ್ಕೂ ಪೋಲು. ಏಕೆಂದರೆ ನಿಸರ್ಗ ಸರಳತ್ವದಿಂದ 
ಸುಪ್ರೀತವಾಗುತ್ತದೆ ; ಮತ್ತು ಅದು ಅನಾವಶ್ಯಕ ಕಾರಣಗಳ ಆಡಂಬರವನ್ನು 
ಲೆಕ್ಕಿಸದು.” (ನೋಡಿ ಪುಟ ೨೩೨) 

ನಾನು ಮುಂದುವರಿಸಿದೆ : “Newton's Principia for the Common Reader 
ಹಸ್ತಪ್ರತಿಯನ್ನು ನೀವು ಎಷ್ಟು ಸಲ ನಕಲು ಮಾಡಿದಿರಿ 7” 

“ಇನ್ನು ಅದನ್ನು ಸು೦ದರಗೊಳಿಸುವುದು ನನ್ನ ಅಳವಿಗೆ ಮೀರಿದ ಸಾಹಸ ಎಂದನ್ನಿ 
ಸುವ ವರೆಗೆ.” 

“ಎರಡು ಮೂರಾವರ್ಶಿ 7” 

“ಎಂಟು ಸಲ.” ಶಿ 

“ಆ ಹಸ್ತಪ್ರತಿಗಳನ್ನು ನೋಡಬಹುದೇ 7” 

ಅವರು ಏಳುತ್ತಾರೆ, ನಾನು ಏಳುತ್ತೇನೆ. ಕಪಾಟಿನ ಯಾವುದೊ ಸಿಸೇಮೆ (ಖಾನಿ) 


[ಇಳಿ 


೧೬ 


೨೪೨ ಸಪ್ತಸಾಗರದಾಚೆಯೆಲ್ಲೋ . . . 


ತೆರೆಯುತ್ತಾರೆ, ಮತ್ತು ಆ ದೈತ್ಯ ;ದಾಪುಗಳನ್ನು Ei ಎತ್ತಿ ಹಿಡಿದು 
ತೋರಿಸುತ್ತಾರೆ : “ಇದು ಒಂದನೆಯ ನಕಲು . ” ಎಂಟನ್ನೂ ನೋಡಿದ್ದಾಗಿದೆ. 
ಅವೆಲ್ಲವೂ ಟ್ಯಾಗುಗಳಿಂದ ಭದ್ರವಾಗಿ ಬಿಗಿದಿಟ್ಟಿರುವ ಬಿಡಿಹಾಳೆಗಳ ಸಂಕಲನ 
ಗಳು. ಒಂದೊ೦ದರಲ್ಲಿಯೂ ೫೦೦ಕ್ಕೂ ಮಿಕ್ಕಿ ಲಿಖಿತ ಹಾಳೆಗಳು. ಪ್ರತಿಯೊಂದರ 
ಮೇಲಿನ ಕೈಬರೆಹವೂ ಅದೇ ಚಂದ್ರಶೇಖರ್‌- ಸ್ಫುಟತೆ-ಸು೦ದರತೆಗಳ ಮೂರ್ತರೂಪ 
(ಮುದ್ರಿತ ಗ್ರ೦ಥದಲ್ಲಿ ಕೌನ್‌ ೧/೪ ಗಾತ್ರ ೬೩೦ ಪುಟಗಳಿವೆ). 


ಹೌದು ಹಿಮಾಲಯ ಸತ್ಯ, ಗಂಗೆ ಯತ 
ನ್ಯೂಟನ್‌ ಸತ್ಯ, ಚಂದ್ರಶೇಖರ್‌ ಯತ 
ಖತದ ಪರಿಮುದ್ರೆ ಸರಳತೆ 
ಸತ್ಯದ ಪ್ರಕಾಶ ಸೌಂದರ್ಯ 


೨೦. ಸೃಜನಶೀಲತೆ ಎ೦ದರೇನು ? 


ಕೊ೦ಚೆವಕ್ಕಿಯ ಮೆಯ್ಕಿನಾ ಬಾಣಮಂ ಚಿಡಿಸಿ, 

ಪ್ರಾಣಮಂ೦ ಬರಿಸಿ ಸಂಜೀವ ಜೀವನದಿಂದೆ, 

ತವಿಸಿ ಪೆಣ್ವಕ್ಕಿಯೊಡಲುರಿಯನಾ ವಾಲ್ಮೀಕಿ 

ತಮಸೆಯಿಂ ತನ್ನೆಲೆವನೆಗೆ ಮರಳು, ಧ್ಯಾನದೊಳ್‌ 

ಮುಳುಗಿರಲ್‌, ಮಿ೦ಚಿತಯ್‌ ಕಾವ್ಯ ದಿವ್ಯಪ್ಪಜ್ಞೆ 

ನವನವೋನ್ಮೇಷಶಾಲಿನಿ, ನಿತ್ಯತಾ ಪ್ರತಿಭೆ ಕುವೆಂಪು 
ಈಗ ಅವರು ಮತ್ತೆ ನನ್ನ ಪ್ರಶ್ನಾವಳಿ ಮೇಲೆ ಕಣ್ಣಾಡಿಸುತ್ತಾರೆ. ವಿಧೇಯ ವಿದ್ಯಾರ್ಥಿ 
ಯಂತೆ ನನ್ನತ್ತ ದೃಷ್ಟಿ ಬೀರುತ್ತಾರೆ : ಲುಬ್ಬಕ-ಅಗಸ್ತ್ಯ** ನಕ್ಷತ್ರಗಳನ್ನು ಅವರ 
ಕಣ್ಣಾಲಿಗಳಲ್ಲಿ ಕ೦ಡು ಬೆರಗಾಗುತ್ತೇನೆ, ಮತ್ತು. ಪ್ರಶ್ನೆ ಕೇಳುತ್ತೇನೆ 

“ನಿಮ್ಮ ಉಪನ್ಯಾಸ "ಸೃಜನಶೀಲತೆಯ ಪ್ರರೂಪಗಳು' ಎಂಬುದರ ಪ್ರಕಾರ 

(ಅಧ್ಯಾಯ ೧೨) ಅದು ಸ್ಫೂರ್ತಿದೀಪ್ತ, ಚೇತನವೊಂದು ಮಾನವಸಿದ್ದಿಯ ಶೃಂಗ 
ಗಳನ್ನು ಆರೋಹಿಸಿ, ಅಲ್ಲಿಯ ವಿರಳೀಕೃತ ಔನ್ನತ್ಯಗಳಿಂದ ವೀಕ್ಷಿಸುವ ದೃಶ್ಯ ಹಾಗೂ 
ಆ ತುರೀಯಾನ೦ದ ಸ್ಥಿತಿಯಲ್ಲಿ ಉದ್ಧರಿಸುವ ಶ್ಲೋಕ. ಈ ಕ್ರಿಯೆಯಲ್ಲಿ ಎರಡು 
ಪರಸ್ಪರ ಪೂರಕ ಪೋಷಕ ಅಂಶಗಳು ನಿಕಟವಾಗಿ ಎರಕಗೊಂಡಿವೆ : ಆರೋಹಣ-- 
ಇದು ಬಹುತೇಕ ಯಾಂತ್ರಿಕ ; ದರ್ಶನ--ಇದೇ ಸೃಜನಶೀಲತೆ. ಉದಾಹರಣೆಗೆ ನಿಮ್ಮ 
ಆವಿಷ್ಕಾರವಾದ "ಚಂದ್ರಶೇಖರ್‌ ಪರಿಮಿತಿ' ಯನ್ನು ಪರಿಗಣಿಸೋಣ. ಇಂಥ ಒಂದು 
ವಿಶ್ವಭೌತನಿಯತಾಂಕ ಇರಬಹುದೆ೦ಬ ಕಲ್ಪನೆಯೇ ಇರದಿದ್ದಾಗ ನೀವು ಮುನ್ನಡೆ 
ದಿರಿ--ಲಭ್ಯ “ಯಾಂತ್ರಿಕ” ವಿಧಾನಗಳನ್ನು, ಅ೦ದರೆ ಸಿದ್ದ ಗಣಿತೀಯ ಉಪಕರಣ 
ಗಳನ್ನು, ಯಥೋಚಿತವಾಗಿ ಬಳಸುತ್ತ ಸಾಗಿದಿರಿ, 'ಚ೦ದ್ರಶೇಖರ್‌ ಪರಿಮಿತಿ'ಯನ್ನು 


59 


ಸೃಜನಶೀಲತೆ ಎಂದರೇನು ? ೨೪ 


ಅನಾವರಣಿಸಿದಿರಿ. ಈ ಆವಿಷ್ಕಾರ ಸೃಜನಶೀಲತೆಯ ಉನ್ಮೇಷಕ್ಕೆ ಒಂದು ದಿವ್ಯ 
ನಿದರ್ಶನವಲ್ಲವೇ ? ವಿಜ್ಞಾನದ ನರ ಇಂಥ ಉದಾಹರಣೆಗಳು ಸಮೃದ್ದ 
ವಾಗಿವೆ. ಈಗ, "ಚಂದ್ರಶೇಖರ್‌ ಪರಿಮಿತಿ'ಯ ಅನಾವರಣ ಕುರಿತಂತೆ, ಆ ಘಟನೆಯ 
ದೇಶ-ಕಾಲಗಳಿ೦ದ ದೂರವಾಗಿರುವ, ಇಂದು ನಿಮ್ಮ ವಿಮರ್ಶೆ ಏನು ? ಯಾಂತ್ರಿ 
ಕತ-ಸೃಜನಶೀಲತೆ-ಸೌ೦ಂದರ್ಯ ಸಂಬಂಧ ಕುರಿತು ವಿವರಣೆ ನೀಡಬಹುದೇ ?” 

ಅವರು ಏಕಾಗ್ರತೆಯಿಂದ ಆಲಿಸುತ್ತಾರೆ. ಲುಬ್ಬಕ-ಅಗಸ್ತ್ಯ ನೇತ್ರದ್ವಯಗಳು ಅಧಿಕ 
ದೀಪ್ಲಿಯಿಂದ ಕಂಗೊಳಿಸುತ್ತವೆ. ಈ ಅರಿವೇ ನನ್ನನ್ನು ಅಧೀರನನ್ನಾಗಿಸುತ್ತದೆ. ಆದರೆ 
ಅಲ್ಲಿ ಸ ಸೂಸುವುದನ್ನು ಗುರುತಿಸಿ ಹರ್ಷಿತನಾಗುತ್ತೇನೆ. ನನ್ನ ಸ೦ಗ ಮತ್ತು 
ಅಧಿಕ ಪ್ರಸಂಗದಿಂದ ಅವರಿಗೆ ಬಿಡಿಚಲು ಬಡಿದಿಲ್ಲ, ಪ್ರಾಯಶಃ ಅವರು “ಒಮ್ಮೆ 
ನಾನು ಸ ಟನ್‌ ಸಂಗದಲ್ಲಿದ್ದುದುಂಟು” ಎಂದು ಈಗ ಭಾವಿಸುತ್ತಿಲ್ಲ | 

ತುಸು ಯೋಚಿಸಿ ಹೇಳುತ್ತಾ ರೆ : “ವಿಜ್ಞಾನದ, ವ್ಯಾಪಕವಾಗಿ ಮನುಷ್ಯನ ಯಾವುದೇ, 
ಚಟುವಟಿಕೆ ಘಟಿಸುತ್ತಿರುವಾಗ ಅದನ್ನು ಸೃಜನಶೀಲ ಮತ್ತು ಯಾಂತ್ರಿಕ ಎಂಬ 
ಎರಡು ಖಚಿತ ಅಂಕಣಗಳಾಗಿ ವಿಭೇದೀಕರಿಸುವುದು ಸಾದ್ದವಾಗದು. ಏಕೆಂದರೆ 
ಅದೊಂದು ಜೀವಂತ ಪ್ರಕಿ ಕ್ರಿಯೆ, ಜಡ ರಾಸಾಯನಿಕ ಕ್ರಿಯೆಯಲ್ಲ. ಆದರೆ ಆ ಪ್ರಕ್ರಿಯೆ 
ಮುಗಿದ ಬಳಿಕ ಅದನ್ನು ನಿರಷೇಕ್ಷವಾಗಿ ವಿಶ್ಲೇಷಿಸಿದರೆ ಇಂಥ ವಿಚೇದೀಕರಣ 
ಸಾಧ್ಯವಾದೀತು ಉತ್ತಮ ಕಾವ್ಯಾನುಸಾರಿಣಿಯಾಗಿ ವ್ಯಾಕರಣ ಅರಳುವಂತೆ.” 

“ನಡಿಗೆಯೇ ಹಾದಿಯನ್ನು ಕಡಿಯುತ್ತದೆ. ಆನೆ ನಡೆದದ್ದೇ ದಾರಿ.” 

“ನಿಜ. ಕವಿ ಬರೆಯುತ್ತಾನೆ ಕಾವ್ಯ. ಶಾಸ್ತ್ರಿ ಅದನ್ನು ಅಧ್ಯಯನದ ಸಲುವಾಗಿ 
ಸೃಜನಶೀಲಾಂಶ, ಯಾಂತ್ರಿಕಾ೦ಂಶ ಎಂದು 'ವಿಭಾಗಿಸುತ್ತಾನೆ ನಿ ಇಲ್ಲಾದರೂ ಇವು 
ದತ್ತ ವಾಯುಬಂಧ ಕೋರಿಗಳಲ್ಲು.” 

ಪ್ರತಿಯೊಂದು ಸಂಶೋಧನೆ ಕುರಿತೂ ಇಂಥ ವಿಶ್ಲೇಷಣೆ ಮಾಡಬೇಕು. ಇತರರಿಗೆ 
ಇದು ಅಭಿಪ್ರೆ ೇೀರಣೆ (motivation) ಮತ್ತು ಸ್ಬೂ $೯ (175/11೩(107) ₹ ನೀಡುತ್ತದೆ ; 
ಮಾರ್ಗದರ್ಶಕವಾಗುತ್ತದೆ.'' 

“ಇದೊಂದು ಬಗೆಯ pಂst-mಂrteM (ಮರಣೋತ ಶರ) ಪರೀಕ್ಷೆ !” 

ನಾನನ್ನುತ್ತೇನೆ : “ಅಲ್ಲಲ್ಲ, 708(-7೩!೩1 (ಜನನೋತ ಶರ) ಪರೀಕ್ಷೆ. 
ಅವರ ವದನದಲ್ಲಿ ಅನುಮೋದನೆಯ ಚುಕ್ಕಿ ನಗು ಮಿನುಗಿತು. 

“ಈಗ ನನ್ನ ಪ್ರಶ್ನೆ : “ಚಂದ್ರಶೇಖರ್‌ ಪರಿಮಿತಿ'ಯ ಆವಿಷ್ಕಾರದಲ್ಲಿ ಸೃಜನ 
ಶೀಲತೆಯ ಪಾತ್ರ ವೇನು ೧3 4 

“ಏನೂ ಇಲ್ಲ” ತೀರ ನಿರ್ಲಿಪ ನಿಮ್ಮೋಹ ನಿರಾಸಕ್ತ ಮತ್ತು ನಿರಾತಂಕ 
ಮನೋಭಾವದಿಂದ ಉತ್ತರಿಸಿ ತುಸು ಬೆರಗಿನಿಂದ ನನ್ನನ್ನು ದಿಟ್ಟಿಸುತ್ತಾರೆ. 

“ಅದೊಂದು ಯುಗಪ್ರವರ್ತಕ ಆವಿಷ್ಕಾರ, ವಿಶ ಗರ್ಭದಲ್ಲಿ ಹುದುಗಿದ್ದ ಭೌತ 
ನಿಯತಾಂಕವೊಂದರ ಸಾಕ್ಷಾತ್ಕಾ ರ- -ಭೌತವಿಜ್ಞಾನದಲ್ಲಿ ವಿಶ್ವಗುರುತ್ತಾಕರ್ಷಣನಿಯ 


೨೪೪ ಸಪ್ತಸಾಗರದಾಚೆಯೆಲ್ಲೋ ... . 


ತಾ೦ಕ ಆಯ ಅಥವಾ ಗಣಿತದಲ್ಲಿ ಇಯ ಆವಿಷ್ಕಾರದ೦ತೆ. ಖಭೌತವಿಜ್ಞಾನದ 
ಭವಿಷ್ಯಾಭಿವರ್ಧನೆಗೆ ಹೆಬ್ಬಾಗಿಲು ತೆರೆದದ್ದು "ಚಂದ್ರಶೇಖರ್‌ ಪರಿಮಿತಿ'ಯ ಶೋಧ. 
ಖಭೌತವಿಜ್ಞಾನದ ಮುಂಚೂಣಿ ಸಂಶೋಧಕರ ಅಭಿಪ್ರಾಯವಿದು.'' ನಾನು ತುಸು 
ಭಾವುಕನಾಗಿ ವಿವರಿಸುತ್ತೇನೆ. 

ಶ್ವೇತಕುಬ್ಬದ ಭವಿಷ್ಯಕುರಿತಂತೆ ಎಡಿ೦ಗ್ಬನ್‌ ತೀರ್ಮಾನವೇ ಭರತವಾಕ್ಯವೆಂದು 
ಮುಂಚೂಣಿ ವಿಜ್ಞಾನಿಗಳು ಅಂಗೀಕರಿಸಿ “ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ 
ಬುದ್ಧ ಸಿದ್ದ.” ೧೯೮೭ರಲ್ಲಿ ಹಠಾತ್ತನೆ ಸೂಪರ್ನೋವಾ ಪ್ರಕಟವಾದಾಗ “ಗೆದ್ದ ಗೆದ್ದ!” 
ಎಡಿ೦ಗ್ಬನ್‌ ತೀರ್ಮಾನದಲ್ಲಿಯೇ ದೋಷ ಗುರುತಿಸಿ, ಸ್ವಂತ ಸಂಶೋಧನೆಗೆ ಹೊಸ 
ಹಾದಿ ಕಡಿದು, ಅದರಲ್ಲಿ ಏಕಾಂಗಿಯಾಗಿ ನಡೆದು, "ಚಂದ್ರಶೇಖರ್‌ ಪರಿಮಿತಿ'ಯನ್ನು 
ಸಂಧಿಸಿ ಪಡೆದದ್ದು ಸೃಜನಶೀಲತೆಯ ಒ೦ದು ಮಹೋನ್ನತ ನಿದರ್ಶನವಲ್ಲದಿದ್ದರೆ 
ಬೇರಾವುದು ? 

ನಾನು ಮುಂದುವರಿಸಿದೆ : “ನಿಮ್ಮ ವಿನಯ ನನಗೆ ಅರ್ಥವಾಗುತ್ತದೆ. ಆದರೆ ಅದು 
ಈ ಆವಿಷ್ಕಾರದ ಪ್ರಭೆಯನ್ನು ಮಸಕುಗೊಳಿಸಬಾರದಲ್ಲವೇ ?” 

ಅವರಿಗೆ ಈಗ ಮುಜಗರವಾದದ್ದು ಸ್ಪಷ್ಟ. ಏನೂ ಮಾತಾಡದೇ ಗ೦ಭೀರವಾಗಿ 
ನನ್ನನ್ನು ದಿಟ್ಟೆಸುತ್ತಾರೆ--ಹೇಳಬಾರದ್ದೇನನ್ನೋ ನಾನು ಉಸುರಿದೆನೋ ಎಂಬಂತೆ. 
ಕೊನೆಗೂ ಅವರೇ ಆ ಶೀತಲ ಮೌನ ಬಿರಿದು ಮಾತು ನುಡಿಯುತ್ತಾರೆ : “ಆ ಭೌತ 
ನಿಯತಾಂಕವನ್ನು ಒಳಗೊಂಡಿದ್ದ ಸಮೀಕರಣಗಳೆಲ್ಲವೂ ಅಲ್ಲಿಯೇ ಅಡಗಿ 
ಕೊಂಡಿದ್ದು ಯಾರು ಬೇಕಾದರೂ ನೋಡಿ ಹೆಕ್ಕುವಂತೆ ಇದ್ದುವು. ನಾನು ಈ ಕೆಲಸ 
ಮಾಡಿದೆ, ಅಷ್ಟ. ಇದರಲ್ಲಿ ಉತ್ಪೇಕ್ಸಿತ ಭಾವುಕತೆಗೆ ಅಥವಾ ಆತ್ಮರತಭಾವಕ್ಕೆ ಇನಿತೂ 
ಅವಕಾಶ ಇಲ್ಲ. ವಿಜ್ಞಾನದ ಮುನ್ನಡೆಯಲ್ಲಿ ಸದಾ ಸ೦ಭವಿಸುವ ಘಟನೆಗಳಿವು. ಅ೦ದ 
ಮೇಲೆ ಇಂಥ ಒಂದನ್ನು ಅತಿಲಂಬಿಸಿ ಹಿರಿಹಿಗ್ಗುವುದರಲ್ಲಿ ನಾನೇನೂ ಔಚಿತ್ಯ 
ಕಾಣುತ್ತಿಲ್ಲ.” 

ಅವರ ಬಾಯಿಯಿಂದ ಒಮ್ಮೆಯೂ “ಚಂದ್ರಶೇಖರ್‌ ಪರಿಮಿತಿ” ಅಂಕಿತನಾಮ 
ಹೊರಡಲಿಲ್ಲ “ನಿಶ್ಚಲ ತತ್ತೇ ಜೀವನ್ಮುಕ್ತಿ?” ಎಂಬ ತುರೀಯಾವಸ್ಥೆಯಲ್ಲಿದ್ದರೋ 
ಎಂಬಂತೆ. 

“ಹಾಗಾದರೆ “ಚಂದ್ರಶೇಖರ್‌ಪರಿಮಿತಿ'ಯ ಆವಿಷ್ಕಾರದಲ್ಲಿ ಜೀನಿಯಸ್‌ 
ಸಂಸ್ಪರ್ಶವೇ ಇಲ್ಲವೇ ?” (ಅಧ್ಯಾಯ ೨೨ ನೋಡಿ) 

ಕಣ್ಣೆದುರು ಇರುವುದನ್ನು ಕಂಡು ಹೆಕ್ಕಿ ವಿವರಿಸುವುದು ಪರಿಶೋಧನೆ (86810); 
ಉದೇಶಪೂರ್ವಕ ಪಥಗಮಿಸಿ ಗುರಿ ತಲಪುವುದು ಸಂಶೋಧನೆ (research) ; 
ಪ್ರತಿಭಾಪ್ರಸ್ಟುರಣದಿಂದ ಚಿರಂತನ ಸತ್ಯದ ಕಿ೦ಚಿದ್ದರ್ಶನಗೈದು ಪ್ರಪಂಚಕ್ಕೆ ಬಿತ್ತರಿ 
ಸುವುದು ಜೀನಿಯಸ್‌ ಘಾತ. “ಚಂದ್ರಶೇಖರ್‌ ಪರಿಮಿತಿ'ಯ ಆವಿಷ್ಕಾರವನ್ನು ಕೇವಲ 
ಪರಿಶೋಧನೆ ಎಂದು ಪರಿಗಣಿಸಬೇಕು. ಇದು ಅವರ ಖಚಿತ ಅಭಿಪ್ರಾಯ. 


ಸೃಜನಶೀಲತೆ ಎಂದರೇನು ? ೨೪೫ 


ನಾನು ಪ್ರಶ್ನಿಸುತ್ತೇನೆ : “ಸಂಶೋಧನೆ ಮತ್ತು ಜೀನಿಯಸ್‌-ಘಾತ ಉದಾಹರಣೆ 
ಗಳನ್ನು ಕೊಡಬಹುದೇ ?” 

“ಹ್ಯಾಲೀ ಧೂಮಕೇತುವಿನ ಆವಿಷ್ಕಾರ ಸಂಶೋಧನೆ : ಸಿದ್ಧಾಂತ ಏನನ್ನು 
ಪೂರ್ವಭಾವಿಯಾಗಿ ಕಣಿನುಡಿದಿತ್ತೋ ವೀಕ್ಷಣೆ ಅದನ್ನು ಯಥಾ ಕಾಲದಲ್ಲಿ ಸ್ಥಿರೀಕರಿಸಿ 
ಸಿದ್ದಾ೦ತದ ಸಾಧುತ್ಹಕ್ಕೆ ಪುರಾವೆ ಒದಗಿಸಿತು.” 

ಇರಾ ಅ೦ತಿಮಪ್ರಮೇಯಕ್ಕೆ ಈಚೆಗೆ ಒದಗಿರುವ ಸಾಧನೆ ಕೂಡ 
ಸಂಶೋಧನೆ 7? 

“ನಿಜ.” 

“ಜೀನಿಯಸ್‌-ಘಾತ ?” 

“೫ = me. ಐನ್‌ಸ್ಟೈನರ ಜೀನಿಯಸ್‌ ಅಲ್ಲವಾಗಿದ್ದರೆ ಈ ತಥ್ಯದರ್ಶನಕ್ಕೆ 
ಮನುಕುಲ ಬಲು ಕಾಲ ಕಾದಿರಬೇಕಾಗುತ್ತಿತ್ತು. ಇದೇ ಪ್ರಕಾರ £ ಎ ಬಗ ಮ್ಯಾಕ್ಸ್‌ 
ಪ್ಲಾ೦ಕರ ಜೀನಿಯಸ್‌ ಬೀಸಿನ ಫಲ.” (ನೋಡಿ ಪುಟ ೨೭೩) 

“ರಾಮಾನುಜನ್‌ 7” 

“ಖಂಡಿತವಾಗಿಯೂ ಜೀನಿಯಸ್‌.” 

“ವಿಜ್ಞಾನಿಗಳನ್ನು ಇದೇ ಕ್ರಮದಲ್ಲಿ ವರ್ಗೀಕರಿಸುವುದು ಸಮರ್ಪಕೆ ಎನ್ನಿಸೀತೇ ?” 

“ಯಾವ ಕ್ರಮದಲ್ಲಿ 7” 

“ಜೀನಿಯಸ್‌ನದು ಪ್ರಥಮ ದರ್ಜೆ, ಸಂಶೋಧಕನದು ದಿ ದ್ವಿತೀಯ ದರ್ಜೆ, ಪರಿ 
ಶೋಧಕನದು ತೈತೀಯ ದರ್ಜೆ 7” 

“ಒ೦ದು ಹುಡುಗಾಟಿಕೆ ಪ್ರಸ೦ಗ ನೆನಪಿಗೆ ಬರುತ್ತದೆ : ಮಹಾರಾಜ ಅಶ್ವಾರೋಹಿ 
ಯಾಗಿ ರಾಜಮಾರ್ಗದಲ್ಲಿ ಗ ಮದಿಂದ ಮೆರವಣಿಗೆ ಸಾಗುತ್ತಿದ್ದಾನೆ. ಆತ ಧರಿಸಿ 
ರುವ ಪೂರ್ಣಪಾರಕ (1೩೧57೩7670 ಪೋಷಾಕಿನ ನಯ ನವುರು ನಲುಗು ನೋಡಿ 
ಸಮಸ್ತ ಪ್ರಜೆಗಳೂ “ಧನ್ಯ ಮಹಾರಾಜ, ಧನ್ಯರು ನಾವು' ಎಂದು ಹರ್ಷೋದ್ಲಾರ 
ಘೋಷಿಸುತ್ತಿದ್ದಾರೆ. ಅಪ್ಪನ ಹೆಗಲೇರಿ ಈ ದೃಶ್ಯ ನೋಡುತ್ತಿರುವ ಎಳೆ ಮಗು 
ಬೆರಗಾಗಿ ಉದ್ದರಿಸುತ್ತದೆ : "ಅರಸ ಏಕೆ ಬೆತ್ತಲೆ ಸವಾರಿ ಮಾಡುತ್ತಿದ್ದಾನೆ !”” 

ನಾನು ಸಮಾರೋಪಿಸುತ್ತೇನೆ : “ಅಕೃತ್ರಿಮ ಕುತೂಹಲ ಸತ್ಯದರ್ಶನಕ್ಕೆ ಹೇತು !” 

"ನಿಜ ಅರ್ಥ ಏನು 7? ನಿಸರ್ಗವನ್ನು ವಿಜ್ಞಾನಿ ಅಕೃತ್ರಿಮ ಕುತೂಹಲದಿಂದ 
ವೀಕ್ಷಿಸಬೇಕು. ಆಗ ಸತ್ಯದ ಅನ೦ತಾಲ್ಪಾ೦ಶ ಆತನ ಲಕ್ಷ್ಯಕ್ಕೆ ಬರಬಹುದು. ಆದರೆ 
ಈ ಕಾರಣದಿ೦ದ, ಅಥವಾ ಬೇರಾವ ಕಾರಣದಿ೦ದಲೇ ಅಗಳಿ ಲಭ್ಯ ಫಲಕ್ಕೂ ಆ 
ದೊರಕಿಸಿದ ಮನಕ್ಕೂ ಏನಾದರೂ ಸ್ಪಷ್ಟ ಸಂಬಂಧ ಕಲ್ಲಿ )ಸಬಹುದೇ ? ಇದು ಸ 
ಬಿಲ್ಲ. ಯಾವ ವಿಶೇಷ ಪ್ರಯತ್ನ ಅಥವಾ ಮುನ್ಸೂಚನೆ ಇಲ್ಲದೇ ಮಹತ್ತ ಪ್‌ 


ಷ್ಕಾರವೊಂದು ಅಕಸ್ಮಾತ್ತಾಗಿ ಸಂಭವಿಸಬಹುದು. ಈ ಏಕೈಕ ಕಾರಣದಿಂದ ಆ 
ಮು] ೯ವನ್ನು ಮಹಾವಿಜ್ಞಾನ ಎನ್ನುವಿರಾ ?'' 


೨೪೬ ಸಪ್ತಸಾಗರದಾಚೆಯೆಲ್ಲೋ . 


“ವಿಜ್ಞಾನಿ ಎಂದರೆ ಯಾರೆಂದು ತಿಳಿಯಬಯಸುತ್ತೇನೆ.” 


ತಾವು ೧೯೪೬ರಲ್ಲಿ ನೀಡಿದ 7% Scientist ಉಪನ್ಯಾಸದ ಒಂದು ಪ್ರತಿಯನ್ನು 
ನನಗೆ ಕೊಡುತ್ತಾರೆ. 


೨೧. ವಿಜ್ಞಾನಿ 


ವಿಜ್ಞಾನವೇನೆಂಬುದನ್ನು ಅದು ಹುಡುಕುವ ವಿಷಯದಿಂದ ಗೊತ್ತುಮಾಡುವುದಕ್ಕಾಗುವುದಿಲ್ಲ. 
ಏಕೆಂದರೆ ವಿಜ್ಞಾನಕ್ಕೆ ಇಂಥದೇ ಎಂದು ಗೊತ್ತಾದ ವಿಷಯವಿಲ್ಲ. ಪ್ರಪಂಚದ ಯಾವ ವಸ್ತುವೇ 
ಆಗಲಿ ಕ್ರಿಯೆಯೇ ಆಗಲಿ ಇದು ಅದು ಎನ್ನದೆ ಎಲ್ಲವೂ ವಿಜ್ಞಾನದ ವಿಷಯವಾಗಬಹುದು, ಜಡವಾದ 
ಅಣುವಿನಿ೦ದ ಹಿಡಿದು ಚೇತನರೂಪವಾದ. ಆತ್ಮದವರೆಗೆ, ತೃಣಕಾಷ್ಠಗಳಿ೦ದ ಹಿಡಿದು ಯಗ್ರೇದದ 
ದೇವರುಗಳ ಬೆಳವಣಿಗೆಯವರೆಗೆ ಎಲ್ಲವೂ ವಿಜ್ಞಾನದ ವಿಚಾರಕ್ಕೆ ಒಳಪಡುತ್ತವೆ. 


—ಜಿ. ಹನುಮಂತರಾವ್‌ 
The Scientist ಲೇಖನದ ಅನುವಾದ. ಇಲ್ಲಿಯ "ನಾನು' ಚಂದ್ರಶೇಖರರನ್ನು 
ಸೂಚಿಸುತ್ತದೆ. 
೫ ಸ ೫ KS 
“ಮನಸ್ಸಿನ ಕೃತಿಗಳು” ಉಪನ್ಯಾಸ ಮಾಲಿಕೆಯಲ್ಲಿ ನನ್ನನ್ನು ಸೇರಿಸಿರುವುದಕ್ಕೆ 
ಆರಂಭದಲ್ಲೇ ನಾನು ನನ್ನ ಅಧೀರತೆಯನ್ನು ವ್ಯಕ್ತಪಡಿಸಬೇಕು. ಹರವಿನಲ್ಲಿ ಇಷ್ಟು 
ವ್ಯಾಪಕವೂ ಸರ್ವ೦ಕಷವೂ ಆಗಿರುವ “ವಿಜ್ಞಾನಿಗಳ ಸೃಜನಶೀಲ ಕೃತಿಗಳು” ಎಂಬ 
ವಿಷಯ ಕುರಿತ ಚರ್ಚೆಯಲ್ಲಿ ಭರವಸೆಯಿಂದ ಇಲ್ಲವೇ ಅಧಿಕಾರದಿಂದ ಮಾತಾಡು 
ವಲ್ಲಿ ನನಗೆ ನನ್ನ ಕೊರತೆಗಳ ಬಗ್ಗೆ ಗಾಢ ಅರಿವುಂಟು. ಪರಂತು ಪುಸ್ತಕಮಾಲಿಕೆ 
ಯಲ್ಲಿ ವಿಜ್ಞಾನಿಯನ್ನು ನಾನು ಪ್ರತಿನಿಧಿಸುವುದರ ಔಚಿತ್ಯ ಕುರಿತು ನನಗೆ ಈ ಶಂಕೆ 
ಗಳಿದ್ದರೂ ನಿಷ್ಕೃಷ್ಟ ವಿಜ್ಞಾನಗಳನ್ನು ಪ್ರತಿನಿಧಿಸುವ ಸಲುವಾಗಿ ಖಗೋಳ ಮತ್ತು 
ಖಭೌತವಿಜ್ಞಾನಗಳ ಆಯ್ಕೆ ಕುರಿತಂತೆ ಇಂಥ ಯಾವ ಶಂಕೆಗಳೂ ಇಲ್ಲ. ಏಕೆಂದರೆ 
ನಿಷ್ಕೃಷ್ಟ ವಿಜ್ಞಾನಗಳ ಪೈಕಿ ಇತರ ಎಲ್ಲವುಗಳಿಗಿ೦ತಲೂ ಖಗೋಳವಿಜ್ಞಾನವು ಸರ್ವಂ 
ಕಷವಾದುದು. ಖಗೋಳವಿಜ್ಞಾನದ ನಿರ್ವಹಣೆಯಲ್ಲಿ ಪರಿಪೂರ್ಣತೆ ಸಾಧಿಸಲು ಇದರ 
ಅಸಂಖ್ಯ ಪ್ರಾವಸ್ಥೆಗಳೆಲ್ಲವುಗಳಲ್ಲಿಯೂ ವೈದುಷ್ಯ ಆವಶ್ಯಕ. ಇನ್ನೂ ಒ೦ದು ಅಂಶ 
ದಲ್ಲಿ ಕೂಡ ಖಗೋಳವಿಜ್ಞಾನವು ಸಮಸ್ತ ವಿಜ್ಞಾನಗಳ ಸಾಲಿನಲ್ಲಿ ಏಕೈಕ ಸ್ಥಾನ 
ಪಡೆಯುತ್ತದೆ. ಏಕೆಂದರೆ 
ನಮಗೆ ರೋಮನ್‌ ಚಕ್ರಾಧಿಪತ್ಯದ ಪತನಾನಂತರ ಅಖಂಡವಾಗಿ ಉಪಲಬ್ಧವಿರುವ ಪ್ರಾಚೀನ 
ವಿಜ್ಞಾನ ಶಾಖೆ ಇದೊಂದೇ. ರೋಮನ್‌ ಚಕ್ರಾಧಿಪತ್ಯದ ಅವಶೇಷಗಳ ಗಡಿಗಳೊಳಗೆ ಖಗೋಳ 


ವಿಜ್ಞಾನಿ ೨೪೭ 


ವೈಜ್ಞಾನಿಕಾಧ್ಯಯನಗಳ ಮಟ್ಟ ಕುಸಿಯಿತೆ೦ಬುದು ನಿಜ. ಆದರೆ ಖಗೋಳವೈಜ್ಞಾನಿಕ ಸಿದ್ಧಾ೦ತದ 
ಹಾಗೂ ನಿರ್ವಹಣೆಯ ಪರಂಪರೆಗಳೆಂದೂ ವಿನಷ್ಟಗೊಳ್ಳಲಿಲ್ಲ. ತದ್ವಿರುದ್ಧವಾಗಿ ಹಿಂದೂ ಮತ್ತು 
ಅರ್ಯಾಬಿಕ್‌ ಖಗೋಳವಿಜ್ಞಾನಿಗಳು ಗ್ರೀಕ್‌ ತ್ರಿಕೋಣಮಿತಿಯ ಒಡ್ಡೊಡ್ಡು ವಿಧಾನಗಳನ್ನು ನೇರ್ಪು 
ಗೊಳಿಸಿದರು ; ನೂತನ ವೀಕ್ಷಣೆಗಳನ್ನು ಸತತವಾಗಿ ಟಾಲೆಮಿ ವೀಕ್ಷಣೆಗಳೊಂದಿಗೆ ಹೋಲಿಸಿದರು ; 
ಇತ್ಯಾದಿ. ಆಧುನಿಕ ವಿಜ್ಞಾನಗಳನ್ನು ಪ್ರಾಚೀನಗಳ ಜೊತೆ ಸಂಯೋಜಿಸುವ ಅತ್ಯಂತ ನೇರ ಕೊಂಡಿ 
ಖಗೋಳವಿಜ್ಞಾನವೆಂಬುದನ್ನು ಒಬ್ಬಾತ ತಿಳಿಯುವ ಮೊದಲು ಗ್ರೀಕ್‌ ಗಣಿತದ ಉನ್ನತಶಾಖೆಗಳಲ್ಲಿ 
ನಿಹಿತವಾಗಿದ್ದ ಅರಿವು ಸ೦ಪೂರ್ಣ ವಿನಷ್ಟಗೊ೦ಡುದನ್ನು ಗಮನಿಸಬೇಕು. ನಿಜಕ್ಕೂ ಪ್ರಾಚೀನ ವಿಧಾನ 
ಗಳನ್ನು ಮತ್ತು ಪರಿಕಲ್ಪನೆಗಳನ್ನು ಸತತವಾಗಿ ಪರಾಮರ್ಶಿಸುವುದರಿ೦ದ ಮಾತ್ರ ಕೊಪರ್ನಿಕಸ್‌, 
ಟೈಕೊ ಬ್ರಾಹೆ ಮತ್ತು ಕೆಪ್ಲರ್‌ ಅವರ ಕೃತಿಗಳನ್ನು ಅರ್ಥವಿಸಬಹುದು. ಹೀಗಲ್ಲದೇ ಗ್ರೀಕರ 
ಅಪರಿಮೇಯ ಪರಿಮಾಣಗಳ ಸಿದ್ಧಾ೦ತ ಮತ್ತು ಆರ್ಕಿಮಿಡೀಸ್‌ನ ಅನುಕಲನ ವಿಧಾನವನ್ನಾದರೋ, 
ಆಧುನಿಕರು ಇವನ್ನು ಸ್ವತಂತ್ರವಾಗಿ ಆವಿಷ್ಕರಿಸಿದ ತರುವಾಯವೇ ಅರ್ಥವಿಸುವುದು ಸಾಧ್ಯವಾಯಿತು. 
(ಒ. ನ್ಯೂಜೆಬೌರ್‌) 


ಪ್ರತಿಯೊಬ್ಬ ಉಪನ್ಯಾಸಕಾರನೂ ತನ್ನ ಕಲೆಯ ಅಥವಾ ವೃತ್ತಿಯ ಸ್ವಭಾವವನ್ನು 
ಸ್ಪಷ್ಟೀಕರಿಸುತ್ತ, ಗಮ್ಯವನ್ನು ರೂಪಿಸುತ್ತ, ಮತ್ತು ತ೦ತ್ರಗಳನ್ನು ವಿವರಿಸುತ್ತ ಅದರ 
ಹಿರಿತನವನ್ನು ಕಾಣಿಸಬೇಕೆ೦ದು ಈ ಮಾಲಿಕೆಯ ಪ್ರಾಯೋಜಕರು ಸೂಚಿಸಿರುವರು. 
ಆದರೆ ಈ ಪ್ರಶ್ನೆಗಳನ್ನು ಚರ್ಚಿಸುವ ಮೊದಲು ನಿಮ್ಮ ಲಕ್ಷ ವನ್ನು ಭೌತವಿಜ್ಞಾನಗಳ 
ಒ೦ದು ವಿಶಾಲವಿಭಾಗದತ್ತ ಹರಿಸಬಯಸುತ್ತೇನೆ ; ಇದನ್ನು ನೆನಪಿನಲ್ಲಿಟ್ಟುಕೊಳ್ಳ 
ಬೇಕು : ಮೂಲ ವಿಜ್ಞಾನ ಮತ್ತು ಸಿಷ್ಪನ್ನ್ಹ ವಿಜ್ಞಾನ ಎ೦ಬ ವಿಭಾಗೀಕರಣ. ನಾನು 
ಮಾಡಿರುವ ಈ ವಿಶಿಷ್ಟೀಕರಣ “ಶುದ್ಧ ವಿಜ್ಞಾನ' ಮತ್ತು “ಅನ್ಪಿತ ವಿಜ್ಞಾನ''ಗಳ 
ನಡುವಿನದಲ್ಲ ಎಂಬುದನ್ನು ಗಮನಿಸಬೇಕು. ಈ ಎರಡನೆಯದನ್ನು ನಾನು ಪರಿಗಣಿಸು 
ವುದಿಲ್ಲ. ಏಕೆಂದರೆ ಆರ್ಥಿಕ ಉದ್ದೇಶದಿಂದ ಪ ್ರಿಜ್ಞಾಪೂರ್ವಕವಾಗಿ ಎಸಗುವ ವೈಜ್ಞಾನಿ 
ಕಾನ್ವಯಗಳ ಅನುಶೀಲನೆಯಲ್ಲಿ ವಿಜ್ಞಾನದ ನಿಜ ಮೌಲ್ಯಗಳನ್ನು ಕಾಣಬಹುದೆಂದು 
ನಾನ೦ತೂ ಭಾವಿಸಿಲ್ಲ. ಆದ್ದರಿಂದ ನನ್ನ ಲಕ್ಷ ; ಇರುವುದೇನಿದ್ದರೂ ಸಾಧಾರಣವಾಗಿ 
ನಾವು ಹೇಳುವಂಥ “ಶುದ್ಧ ವಿಜ್ಞಾನ” ಮಾತ್ರ. ಇದರ ಎರಡು ವಿಭಾಗಗಳಾದ ಮೂಲ 
ವಿಜ್ಞಾನ ಮತ್ತು ನಿಷ್ಟನ್ನ ವಿಜ್ಞಾನಗಳತ್ತ ನಿಮ್ಮ ಗಮನ ಸೆಳೆಯಬಯಸುತ್ತೇನೆ. ಈ 
ಎರಡು ಪ್ರಾ೦ತಗಳ ನಡುವೆ ಯಾವುದೇ ನಿಖರ ಅಥವಾ ನಿಷ್ಕೃಷ್ಟ ವಿಭಾಗೀಕರಣ 
ಮಾಡುವುದಾಗಲೀ ಇಟ್ಟುಕೊಳ್ಳುವುದಾಗಲೀ ಸಾಧ್ಯವಾಗದು ನಿಜ. ಇಂತಿದ್ದರೂ 
ಇಂಥ ಒಂದು ವಿಭಾಗೀಕರಣ ಇಡದೆ ಎನ್ನುವುದು ನಾನು ಇದೀಗ ಕೊಡಲಿರುವ 
ಉದಾಹರಣೆಗಳಿಂದ ನಿಮಗೆ ಮನವರಿಕೆ ಆಗದಿರದು. ಹೇಗೂ ಇರಲಿ. ವಿಶಾಲವಾಗಿ 
ಹೇಳುವುದಾದರೆ ಮೂಲವಿಜ್ಞಾನವು ದ್ರವ್ಯದ ಪರಮಾ೦ತಿಮ ಸ೦ಘಟನೆಯನ್ನೂ ದೇಶ 
ಮತ್ತು ಕಾಲ ಕುರಿತ ಮೂಲ ಪರಿಕಲ್ಪನೆಗಳನ್ನೂ ವಿಶ್ಲೇಷಿಸಲು ಪ್ರಯತ್ನಿಸುತ್ತದೆ. 
ನಿಷ್ಟನ್ನ ವಿಜ್ಞಾನವಾದರೋ ನೈಸರ್ಗಿಕ ವಿದ್ಯಮಾನಗಳ ಬಹುವಿಧ ಮುಖಗಳನ್ನು 
ಮೂಲ ಪರಿಕಲ್ಪನೆಗಳ ಅನುಸಾರ ತಾರ್ಕಿಕವಾಗಿ ನೇರ್ಪುಗೊಳಿಸುವುದರಲ್ಲಿ ಮಗ್ಗ 


೨೪೮ ಸಪ್ತಸಾಗರದಾಚೆಯೆಲ್ಲೋ . . . 


ವಾಗಿರುವುದು. ಈ ತೆರನಾಗಿ ನಿರೂಪಿಸಿದ್ದಾದರೆ, ಒಂದನೆಯದಾಗಿ, ಈ ವಿಭಾಗೀಕರಣ 
ವಿಶಿಷ್ಟ ಕಾಲವೊ೦ದರಲ್ಲಿ ವಿಜ್ಞಾನದ ಸ್ಥಿತಿಯನ್ನು ಅವಲಂಬಿಸಿರುವುದು, ಮತ್ತು, 
ಎರಡನೆಯದಾಗಿ, ನೈಸರ್ಗಿಕ ವಿದ್ಯಮಾನಗಳನ್ನು ವಿಶ್ಲೇಷಿಸಲು ಅನುವಾಗುವ “ವಿವಿಧ 
ಮಟ್ಟಗಳು ಇರುವುದು ಸಾಧ್ಯ--ನಿಜಕ್ಕೂ ಅವು ಇವೆ-ಎಂಬ ಅಂಶಗಳು ಸ್ಪಷ್ಟ. 
ಉದಾಹರಣೆಗೆ ನ್ಯೂಟೋನಿಯನ್‌ ನಿಯಮಗಳ ಪ್ರಾಂತವಿದೆ. ಅಪಾರ ವ್ಯಾಪ್ತಿ ಮತ್ತು 
ವೈವಿಧ್ಯಯುಕ್ತ ವಿದ್ಯಮಾನಗಳು ಇದರೊಳಗೆ ತಮ್ಮ ನೇರ ಮತ್ತು ಸ್ವಾಭಾವಿಕ 
ವಿವರಣೆ ಪಡೆಯುತ್ತವೆ. ಇನ್ನು ಶಕಲಸಿದ್ಧಾ೦ತದ ಪ್ರಾಂತವಿದೆ. ಸಮಸ್ಯೆಗಳ ಇತರ 
ಬಗೆಗಳು ಇದರೊಳಗೆ ತಮ್ಮ ಪರಿಹಾರ ಪಡೆಯುತ್ತವೆ. ಹೀಗೆ ವಿಶ್ಲೇಷಣೆಯ ವಿಭಿನ್ನ 
ಮಟ್ಟಗಳಿರುವಾಗ ಎಲ್ಲಿ ನಿಯಮಗಳ ಯಾವ ಗಣವು ಯುಕ್ತ ಮತ್ತು ಇನ್ನೊಂದು 
ಗಣವು ಅಯುಕ್ತ ಒಡ್ಡೊಡ್ಡು ಎ೦ಬವನ್ನು ಸಂದರ್ಭೋಚಿತವಾಗಿ ನಿರ್ಣಯಿಸಲು 
ಅನುವಾಗುವ ನಿಕಷಗಳೂ ಇರುವುವು. 

ಈಗ ಖುದ್ದು ವಿಭಾಗೀಕರಣಕ್ಕೇ ಮರಳೋಣ. ಮೂಲ ಆವಿಷ್ಕಾರಕ್ಕೆ ನಿದರ್ಶನ 
ವಾಗಿ ರುದರ್ಫರ್ಡ್‌-ಆವಿಷ್ಕಾರವಾದ “ಆಲ್ಬ-ಕಣಗಳ ವಿಶಾಲಕೋನ ಚದರಿಕೆ'ಗಿ೦ತ 
ಉತ್ತಮವಾದದ್ದು ಇನ್ನೊಂದಿದೆಯೆಂದು ನಾನು ಭಾವಿಸಿಲ್ಲ. ಅವರು ನಡೆಸಿದ 
ಪ್ರಯೋಗ ತೀರ ಸರಳ. ವಿಕಿರಣಪಟು ಪದಾರ್ಥವೊ೦ದು ಉತ್ಪರ್ಜಿಸಿದ ಉಚ್ಚಶಕ್ತಿ 
ಆಲ್ಬ-ಕಣಗಳನ್ನು ರುದರ್ಫರ್ಡ್‌ ಆಕರವಾಗಿ ಉಪಯೋಗಿಸಿಕೊ೦ಡು ಅವು ತೆಳು 
ತಗಡಿನ ಮೇಲೆ ಬೀಳುವಂತೆ ಏರ್ಪಡಿಸಿದರು ; ಆಗ ಕೆಲವೊಮ್ಮೆ ಆ ಆಲ್ಬ-ಕಣಗಳು 
ವಾಸ್ತವವಾಗಿ ಹಿ೦ದಕ್ಕೆ ಚದರಿದ್ದನ್ನು ಗುರುತಿಸಿದರು--ವಿರಳವಾಗಿ ಆದರೆ ಖಚಿತ 
ವಾಗಿ. ಇದನ್ನು ತಮ್ಮ ಜೀವನದಲ್ಲಿ ಮು೦ದೊದು ದಿನ (೧೯೩೬) ಸ್ಮರಣೆಗೆ ತಂದು 
ಕೊಳ್ಳುತ್ತ ರುದರ್ಫರ್ಡ್‌ ಹೇಳಿದರು : “ಇದು ನನ್ನ ಜೀವನದಲ್ಲೇ ಎಂದಾದರೂ 
ಸಂಭವಿಸಿದ ಪರಮ ಅನೂಹ್ಯ ಘಟನೆ.” ತಮ್ಮ ತತ್‌ಕ್ಷಣದ ಪ್ರತಿಕ್ರಿಯೆಗಳನ್ನು 
ಅವರು ಈ ಮುಂದಿನ ಮಾತುಗಳಲ್ಲಿ ವಿಶದೀಕರಿಸಿದ್ದಾರೆ : “ನೀವು ೧೫-ಇ೦ಚ್‌ ಸಿಡಿ 
ಗುಂಡನ್ನು ಪೊರೆ ಕಾಗದಕ್ಕೆ ಠಣಾಯಿಸುತ್ತೀರಿ, ಅದು ಹಿ೦ಪುಟಿದು ಬ೦ದು ನಿಮ್ಮನ್ನು 
ಬಡಿಯುತ್ತದೆ--ಇದು ಎಷ್ಟು ಅನೂಹ್ಯವೋ ಅಷ್ಟೇ ಆಗಿತ್ತು ಆ ಘಟನೆ.” ಮುಂದು 
ವರಿಯುತ್ತ ಅವರು ದಾಖಲಿಸಿದ್ದಾರೆ : 

ಇದನ್ನು ಪರಿಶೀಲಿಸಿದಾಗ ಈ ವಿಪರ್ಯಯ ಚದರಿಕೆ ಒಂಟಿ ಡಿಕ್ಕಿಯ ಫಲವಾಗಿರಬೇಕೆ೦ದು 
ಬಲುಬೇಗ ನನಗೆ ಮನವರಿಕೆ ಆಯಿತು. ಮುಂದೆ ಗಣನೆಗಳನ್ನು ಪೂರೈಸಿದಾಗ, ಪರಮಾಣುರಾಶಿಯ 
ಅಧಿಕತರ ಅಂಶ, ಅತಿಸೂಕ್ಸ ಬೀಜದಲ್ಲಿ ಸಾಂದ್ರೀಕೃತವಾಗಿರುವ ವ್ಯವಸ್ಥೆಯನ್ನು ಪರಿಗಣಿಸಿದ ವಿನಾ, 
ಸೂಕ್ಷ್ಮತೆಯ ಆ ದರ್ಜೆ ಐದುವುದು ಅಸಾಧ್ಯವೆಂದು ತಿಳಿಯಿತು. ಆವೇಶಯುಕ್ತ, ಅತಿಸೂಕ್ಷ್ಮ, ಭೂಮ 
ಕೇಂದ್ರ ಇರುವ ಪರಮಾಣುವಿನ ಭಾವನೆ ಆಗ ನನಗೆ ಸ್ಫುರಿಸಿತು. ಚದರಿಕೆಯ ಯಾವ ನಿಯಮಗಳು 
ಇಲ್ಲಿ ಸಾಧುವಾಗಬೇಕೆ೦ಬುದನ್ನು ಗಣಿತವ್ಯವಹಾರಗಳ ಮೂಲಕ ಶೋಧಿಸಿದೆ : ದತ್ತ ಕೋನವೊಂದರ 
ಮೂಲಕ ಚದರಿಕೆಗೊಂಡ ಕಣಗಳ ಸಂಖ್ಯೆ ತಗಡಿನ ದಪ್ಪ ಮತ್ತು ಬೈಜಿಕಾವೇಶದ ವರ್ಗಕ್ಕೂ 
ಪ್ರತಿಲೋಮವಾಗಿ ವೇಗದ ನಾಲ್ಕನೆಯ ಘಾತಕ್ಕೂ ಅನುಪಾತೀಯವಾಗಿರಬೇಕೆ೦ದು ಕಂಡುಕೊಂಡೆ. 


ವಿಜ್ಞಾನಿ ೨೪೯ 


ಈ ನಿಗಮನಗಳನ್ನು ಮುಂದೆ ಗೀಗರ್‌ ಮತ್ತು ಮಾರ್ಸ್ನೆನ್‌ ಎಂಬವರು ಸು೦ದರ ಪ್ರಯೋಗಗಳ 
ಒಂದು ಸರಣಿಯಲ್ಲಿ ತಾಳೆ ನೋಡಿದರು. 

ಹೀಗೆ, ಸಮಸ್ತ ವಿಜ್ಞಾನದ ತಳದಲ್ಲಿರುವ ಪರಮಾಣುವಿನ ಬೈಜಿಕ ಪ್ರತಿರೂಪ 
ಮೈದಳೆಯಿತು. ಒಂಟಿ ವೀಕ್ಷಣೆ ಮತ್ತುಇದರ ನಿಜ ವ್ಯಾಖ್ಯಾನ ಇವು ವೈಜ್ಞಾನಿಕ 
ಚಿಂತನೆಯಲ್ಲಿ ಒಂದು ಕ್ರಾಂತಿಗೆ ಕಾರಣವಾದುವು. ವಿಜ್ಞಾನೇತಿಹಾಸದಲ್ಲೇ ಇದಕ್ಕೆ 
ಸದೃಶವಾದದ್ದು ಇನ್ನೊಂದಿಲ್ಲ. 

ಪ್ರಾಯಶಃ ಚಾಡ್‌ವಿಕ್‌ ಗೈದ ನ್ಯೂಟ್ರಾನ್‌ ಆವಿಷ್ಠಾ ರ ಕೂಡ ಇದೇ ದರ್ಜೆಗೆ 
ಸೇರಿದೆಯೆಂದು ಭಾವಿಸಿದ್ದೇನೆ. ಏಕೆಂದರೆ ಇಂದಿನ [೧೯೪೬] ನಂಬಿಕೆ ಪ್ರಕಾರ 
ಪ್ರೊಟಾನುಗಳನ್ನೂ ಒಳಗೊಂಡಂತೆ ಈ ನ್ಯೂಟ್ರಾನುಗಳು ಸಮಸ್ತ ಬೀಜಗಳ ಮೂಲ 
ಘಟಕಗಳು. ಅ೦ದ ಮಾತ್ರಕ್ಕೆ ಸಮಸ್ತ ಮೂಲ-ವೈಜ್ಞಾನಿಕ ಸಂಗತಿಗಳನ್ನೂ, ಮೇಲಿನ 
ಎರಡು ನಿದರ್ಶನಗಳ ಕಾರಣವಾಗಿ, ಅವಶ್ಯತಃ ಪರಮಾಣವಿಕ ಭೌತ ವಿಜ್ಞಾನಕ್ಷೇತ್ರ 
ದಿಂದ ಮಾತ್ರ ಸಂಗ್ರಹಿಸಬೇಕೆಂದು ನೀವು ತೀರ್ಮಾನಿಸಬಾರದು. ವಾಸ್ತವವಾಗಿ 
“ಮೂಲ” ನಿಯಮವೆಂದು ಹೆಸರಿಸಬಹುದಾದ ಮೊದಲನೆಯದು ಖಗೋಳವೈಜ್ಞಾನಿಕ 
ಮೂಲಗಳಿಂದ ಬಂದಿರುವುದಾಗಿದೆ. ಟೈಕೊ ಬ್ರಾಹೆಯ ಸತ ವೀಕ್ಷಣೆಗಳನ್ನು 
ಸುದೀರ್ಥಕಾಲ ಸಹನೆಯಿಂದ ವಿಶ್ಲೇಷಿಸಿ ಕೆಪ್ಲರ್‌ ಮಾಡಿದ ಗ್ರಹಚಲನನಿಯಮಗಳ 
ಆವಿಷ್ಕಾರವನ್ನು ಇಲ್ಲಿ ಉಲ್ಲೇಖಿಸಬಯಸುತ್ತೇನೆ. ಈ ರ | 
ನ್ಯೂಟನ್‌ರನ್ನು ತಮ್ಮ ಮಹೋಜ್ಞಲ ಗುರುತ್ವಾಕರ್ಷಣ ನಿಯಮಗಳ ತ್ತ ಮುನ್ನಡೆಸಿ 
ದುವು. ಇನ್ನೂರು ವರ್ಷಗಳಿಗೂ ಮಿಕ್ಕಿ ಇವು ವಿಜ್ಞಾನರಂಗದ ಕೇಂದ್ರದಲ್ಲಿ ತಮ್ಮ 
ಪ್ರಭುತ್ವ ಸ್ಥಾಪಿಸಿದ್ದುವು. ಸದ್ಯವೇ ನಾನು, ತುಸು ಬೇರೆ ಸಂದರ್ಭದಲ್ಲಿ, ಈ ವಿಷಯಕ್ಕೆ 
ಹಿ೦ತಿರುಗಲಿದ್ದೇನೆ. ಆದರೆ ಈ ಉದಾಹರಣೆ ಖಗೋಳವಿಜ್ಞಾನವು ಗುರುತ್ತಾಕರ್ಷ 
“ನೇಯ ಪ್ರಾಂತದಲ್ಲಿ ಮಾತ್ರ ನಮ್ಮನ್ನು ಮೂಲ ಲಕ್ಷಣಯುಕ್ತ ಫಲಿತಾ೦ಶಗಳತ್ತ 
ನೇರವಾಗಿ ಒಯ್ಯಬಲ್ಲದೆ೦ದು ಶ್ರುತಪಡಿಸುತ್ತದೆ. ಇದರ ಇನ್ನೂ ಒಂದು ನಿದರ್ಶನ 
ವೆಂದರೆ ಬುಧಗ್ರಹದ ಚಲನೆ, ನ್ಯೂಟೋನಿಯನ್‌ ನಿಯಮಾನುಸಾರ ಮಂಡಿಸಿದ್ದ 
ಮುನ್ನುಡಿಗಳಿಗೆ ಭಿನ್ನವಾಗಿ, ವಿಚಲನೆಗಳನ್ನು ಪ್ರದರ್ಶಿಸಿತೆ೦ಬ ಸ೦ಗತಿ. ಇದು ದೇಶ 
ಮತ್ತು ಕಾಲ ಕುರಿತ ನಮ್ಮ ಪರಿಕಲ್ಪನೆಗೆ, ಸಾರ್ವತ್ರಿಕ ಸಾಪೇಕ್ಟ ತಾಸಿದ್ದಾ೦ತದಲ್ಲಿ 
ನಿಬಂಧಿತವಾಗಿರುವ, ದೀರುುಕಾಲೀನ ವ್ಯತ್ಯಯಗಳನ್ನು ಸೂಚಿಸಿತು, ಮತ್ತು ಸ್ಥಿ ರೀಕರಿ 
ಸಿತು. ಇದೇ ರೀತಿ, ಹಬ್ಬಲ್‌ ಗೈದ ಆವಿಷ್ಕಾರ ಕ್ಷೀರಪಥಾತೀತ ನೀಹಾರಿಕೆಗಳು ತಮ 
ದೂರಗಳಿಗೆ ಅನುಪಾತೀಯವಾಗಿರುವ ವೇಗಗಳಿಂದ ಜರಜರಿಯಕ ಬಿಡು 
ನಮ್ಮ ಮೂಲ ಪರಿಕಲ್ಪನೆಗಳನ್ನು ಇನ್ನಷ್ಟು ಮಾರ್ಪಡಿಸುವತ್ತ ನಮ್ಮನ್ನು ಒಯ್ಯು 
ವುದು ಅಸಾಧ್ಯವಲ್ಲ. 

ನಾನು “ಮೂಲ” ಎಂದು ಹೆಸರಿಸಿರುವ ಪ್ರಗತಿಗಳಿಗೆ ನೇರ ಒಯು ವ ಅನುಶೀಲನೆ 
ಗಳಲ್ಲಿ ವಿಜ್ಞಾನದ ನಿಜ ಮೌಲ್ಲ ಗಳನ್ನು ಕಾಣಬೇಕೆಂಬ ಅರ್ಥವನ್ನು ಇದೀಗ ತಾನೇ 


೨೫೦ ಸಪ್ತಸಾಗರದಾಚೆಯೆಲ್ಲೋ . . 


ಉಲ್ಲೇಖಿಸಿರುವ ನಿದರ್ಶನಗಳು ಸೂಚಿಸಬಹುದು. ನಿಜಕ್ಕೂ ಇಂಥ ನಿಲವನ್ನು 
ಗ೦ಭೀರ ವಾಗಿ ತಳೆದಿರುವ ಬಹುಮಂದಿ ವಿಜ್ಞಾನಿಗಳಿರುವರು. ಉದಾಹರಣೆಗೆ ಪರಮ 

ಪ್ರತಿಷ್ಠಿತ ಭೌತವಿಜ್ಞಾನಿಯೊಬ್ಬ ರು ಖಗೋಳವೈಜ್ಞಾನಿಕ ವಿಚಾರಗಳಲ್ಲಿಯ ನನ್ನ 
ಪೂರ್ಣ ಮಗ್ನತೆ ಬಗ್ಗೆ ಖೇದ ವ್ಯಕ್ತಿಪಡಿಸುತ್ತ, ನನ್ನನ್ನು ಉತ್ತೇಜಿಸುವ ಸಲುವಾಗಿ, 
ನಾನೊಬ್ಬ ಭೌತವಿಜ್ಞಾನಿ ಆಗಿರಬೇಕಾಗಿತ್ತೆ೦ದು ಹೇಳಿದರು.** ನನಗೆ ಅನ್ನಿಸುವಂತೆ 
ಇ೦ಥ ನಿಲವು ವಿಜ್ಞಾನದ ನಿಜ ಮೌಲ್ಯಗಳ ಅಪವ್ಯಾಖ್ಯಾನಕ್ಕೆ ನಿದರ್ಶನ. ಅಲ್ಲದೇ 
ವಿಜ್ಞಾನದ ಇತಿಹಾಸ ಕೂಡ ಇದನ್ನು ಪ್ರತಿಷೇಧಿಸುತ್ತದೆ. ನ್ಯೂಟನ್‌ ಕಾಲದಿಂದ ಪ ಪ್ರಸಕ್ತ 
[೨೦ನೆಯ] ಶತಮಾನದ ತನಕ ಸಮಗ್ರವಾಗಿ ಗತಿವಿಜ್ಞಾನ ಮತ್ತು ಇದರ ನಿಷ್ಟನ್ನವಾದ 
ಖಗೋಳೀಯ ಬಲವಿಜ್ಞಾನ ನಿರ್ವಹಿಸಿದ್ದು ನ್ಯೂಟೋನಿಯನ್‌ ನಿಯಮಗಳ 
ಪ್ರವರ್ಧನೆ, ವಿಸ್ತರಣೆ ಮತ್ತು ಪರಿಣಾಮಗಳ ವಿಶದೀಕರಣ. ಹ್ಯಾಲೀ, ಲಾಪ್ಲಾಸ್‌ 
ಲಗ್ರಾಂಜ್‌, ಜಿಕೊಬಿ, ಪ್ಹಾನ್‌ಕ್ಟಾರೇ ಇವರೆಲ್ಲರೂ ತಮ್ಮ ವೈಜ್ಞಾನಿಕ ಪ್ರಯತ್ನಗಳ 
ಅಧಿಕಾ೦ಶವನ್ನು ವಿನಿಯೋಗಿಸಿದ್ದು ತತ್ಪಕಾರವೇ, ಎಂದರೆ ನಿಷ್ಟನ್ನ ವಿಜ್ಞಾನಾಭಿ 
ವರ್ಧನೆಯಲ್ಲಿ. ಅ೦ದ ಮೇಲೆ ವಿಜ್ಞಾನದ ನಿಷ್ಟನ್ನ ಮುಖಗಳ ಅವಗಣನೆ ಎಂದರೆ 
ಮೇಲೆ ಹೆಸರಿಸಿದ ವಿಜ್ಞಾನಿಗಳು ಅಷ್ಟೊಂದು ನಿಷ್ಠೆಯಿಂದ ಅನ್ವೇಷಿಸಿದ ಮೌಲ್ಯಗಳ 
ನಿರಾಕರಣೆ ಎ೦ದು ಧ್ವನಿ. ಎಂದೇ ಇದು ಇನ್ನು ಹೆಚ್ಚು ಏನೂ ಪರಿಗಣನೆಗೆ 
ಅರ್ಹವಾಗದಷ್ಟು ಅಬದ್ದವೆಂದು ನನ್ನ ಮನಸ್ಸು ನುಡಿಯುತ್ತದೆ. ನಿಜಕ್ಕೂ ಒಬ್ಬ 
ನಿಷ್ಟಾಕ್ಸಿಕ ವೀಕ್ಷಕನ ದೃಷ್ಟಿಯಲ್ಲಿ ವಿಜ್ಞಾನದ "ಮೂಲ' ಮತ್ತು 'ನಿಷ್ಟನ್ನ' ಮುಖಗಳ 
ನಡುವೆ ಪೂರಕ ಸಂಬಂಧವೊಂದಿದೆಯೆಂಬುದು ಸ್ಪಷ್ಟ. ಮೂಲ ಪರಿಕಲ್ಪನೆಗಳ 
ಆಧಾರದಿ೦ದ ನೈಸರ್ಗಿಕ ವಿದ್ಯಮಾನಗಳನ್ನು ವಿವರಿಸಬಹುದಾದ ಪ್ರಾ೦ತದ ಹರವಿಗೆ 
ಅನುಗುಣವಾಗಿ ಅವು ತಮ್ಮ ಸಾಧುತ್ವ ಗಳಿಸುತ್ತವೆ ; ಮತ್ತು ಈ ಪರಿಕಲ್ಪನೆಗಳು 
ಸಾಧುವಾಗಿರುವ ಪ್ರಾ೦ತವನ್ನು ಸೀಮಿತಗೊಳಿಸುವಲ್ಲಿ ನಾವು ಪರಿಕರ್ಮಿಸಿದ ನಿಯಮ. 
ಗಳಿಗಿ೦ತ ಅಧಿಕ ಸಾರ್ವತ್ರಿಕವಾಗಿರುವ ಇತರ ನಿಯಮಗಳ ಪರಿಕರ್ಮವನ್ನು ಗುರುತಿ 
ಸುತ್ತೇವೆ. ಈ ತೆರನಾಗಿ ಪರಾ೦ಬರಿಸಿದಾಗ : ವಿಜ್ಞಾನವೆ೦ಬುದೊ೦ದು ನಿರಂತರ 
ಜೀವ೦ತ ಪರಿಕ್ರಮಣ ; ಮತ್ತು ಸಾಮೂಹಿಕ ಪ್ರಯತ್ನದ ಮೂಲಕ ಇದರ ಪ್ರಗತಿ 
ಯಲ್ಲಿ ಪಾಲು ಪಡೆಯುವುದರಿ೦ದ ವಿಜ್ಞಾನದ ಮೌಲ್ಯಗಳು ಸಾಧಿಸಲ್ಪಡುತ್ತವೆ. ಇಷ್ಟು 
ಪ್ರಾಸ್ತಾವಿಕ ನುಡಿಗಳಿ೦ದ ಈಗ ನಾನು ಅಧಿಕ ಔಪಚಾರಿಕ ರೀತಿಯಲ್ಲಿ, ವಿಜ್ಞಾನಿ ತನ್ನ 
ವೃತ್ತಿನಿರ್ವಹಣೆ ವೇಳೆ ಐದಲು ಅಪೇಕ್ಷಿಸುವ ಏನನ್ನು ವಿಜ್ಞಾನದ ನಿಜಮೌಲ್ಯಗಳಂದು 
ಪರಿಗಣಿಸುತ್ತಾನೆ೦ಬುದನ್ನು, ನಿರೂಪಿಸಬಹುದೆ೦ದು ಭಾವಿಸಿದ್ದೇನೆ. 

ವೈಜ್ಞಾನಿಕ ಮೌಲ್ಯಗಳು ನಿಸರ್ಗದ ಏಕರೂಪತೆಯನ್ನು ನಿರ೦ತರವಾಗಿ ಹೆಚ್ಚುಹೆಚ್ಚು 
ಗುರುತಿಸುವುದರಲ್ಲಿ ಮಗ್ನವಾಗಿರುವುವು. ವಾಸ್ತವದಲ್ಲಿ ಇದರ ಅರ್ಥ : ದ್ರವ್ಯ, ದೇಶ, 
ಮತ್ತು ಕಾಲಗಳಿಗೆ ಸ೦ಬ೦ಧಿಸಿದ೦ತೆ ನಮ್ಮ ಪರಿಕಲ್ಪನೆಗಳ ಅನ್ವಯಶೀಲತಾ ಪ್ರಾ೦ತ 
ವನ್ನು ವಿಸ್ಮರಿಸುವುದರಲ್ಲಿ, ಅಥವಾ ತತ್ಸಮಾನವಾಗಿ ಸೀಮಿತಗೊಳಿಸುವುದರಲ್ಲಿ 


೨೫೧ 
ವಿಜ್ಞಾನಿ 


ಮಾತ್ರ, ಈ ಮೌಲ್ಯಗಳನ್ನು ತುಸು ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿ ಐದಲಾಗು 
ತ್ತದೆ. ಅರ್ಥಾತ್‌, ವಿಜ್ಞಾನಿ ಕೆಲವು ಮೂಲಭೂತ ಪರಿಕಲ್ಪನೆಗಳ ಸಾಧುತ್ವಪ್ರಾ೦ತ 
ವನ್ನು ನಿರಂತರವಾಗಿ ವಿಸ್ತರಿಸಲು ಅಪೇಕ್ಷಿಸುತ್ತಾನೆ. ಹೀಗೆ ಮಾಡುವಾಗ ಆತ ಭು 
ಪರಿಕಲ್ಪನೆಗಳಲ್ಲಿ ಸೀಮಿತಗಳೇನಾದರೂ ಇದ್ದರೆ ಅವನ್ನು ಪತ್ತೆಹಚ್ಚಲು ಪ್ರಯತ್ನಿಸು 
ತ್ತಾನೆ, ಮತ್ತು ಈ ತೆರನಾಗಿ ವಿಶಾಲ ಅವಕಾಶ ಮತ್ತು ಸಾರ್ವತ್ರಿಕತೆ ಇರುವ 
ಪರಿಕಲ್ಪನೆಗಳನ್ನು ರೂಪಿಸಲು ಉದ್ಯುಕ್ತನಾಗುತ್ತಾನೆ. ವಿಜ್ಞಾನಿಯ ಅನ್ವೇಷಣೆಯಾದ 
ಈ ಮೌಲ್ಯಗಳು ವ್ಯವಹಾರದಲ್ಲಿ ಮೂರು ನಿರ್ದಿಷ್ಟ ರೂಪಗಳ ಪೈಕಿ ಒಂದನ್ನು 
ತಳೆಯುತ್ತವೆ. ಇದನ್ನು ನಾನು “ಮೂಲ ನಿಯಮಗಳ ವಿಶ್ವಾತ್ಮಕತೆ,” “ಮೂಲ 
ನಿಯಮಗಳನ್ನು ಆಧರಿಸಿದ ಭವಿಷ್ಯವಾಣಿಗಳು,” ಮತ್ತು “ಮೂಲ ನಿಯಮಗಳಿಂದ 
ಫಲಿಸುವ ನವಶೋಧಗಳು'' ಎ೦ಬ ಶೀರ್ಷಿಕೆಗಳ ಅಡಿ ಚರ್ಚಿಸುತ್ತೇವೆ. 
ಈ ಪ್ರತಿಯೊಂದಕ್ಕೂ ಕೆಲವು ನಿದರ್ಶನಗಳನ್ನು ಕೊಡುತ್ತೇನೆ. 


ಮೂಲ ನಿಯಮಗಳ ವಿಶ್ವಾತ್ಮಕತೆ 

ಗುರುತ್ಪಾಕರ್ಷಣ ನಿಯಮ ಕುರಿತಂತೆ ಹೇಗೆ ವಿಶ್ವಾತ್ಮಕತೆಯನ್ನು ಸಾಧಿಸಲಾಯಿತು 
ಎ೦ಬುದು, ಒ೦ದು ರೀತಿಯಲ್ಲಿ ನಿಸರ್ಗ ನಿಯಮಗಳ ವಿಶ್ವಾತ್ಮಕತೆ ಬಗೆಗಿನ ಉತ್ಕೃಷ್ಟ 
ನಿದರ್ಶನ. 

ಭೂಮಿಯ ಸುತ್ತಮುತ್ತ ವಸ್ತುಗಳು ಭೂಕೇ೦ದ್ರಾಭಿಮುಖವಾಗಿ ಆಕರ್ಷಿಸಲ್ಪ 
ತ್ತವೆ ಎಂಬುದು ಸುವಿದಿತ. ಈ ಪ ಪ್ರವೃತ್ತಿ ಎಷ್ಟು ದೂರದವರೆಗೆ ಹಬ್ಬಿದೆ? ಚ೦ದ್ರ ನಷ್ಟು 
ದೂರದವರೆಗೆ ಇದು ವ್ಯಾಪಿಸಿರಬಲ್ಲದೇ ? ಇವು ನ್ಯೂಟನ್‌ ತಮಗೆ ತಾವೇ ಹಾಕಿ 
ಕೊಂಡು ಉತ್ತರಿಸಿದ ಪ ಪ್ರಶ್ನೆಗಳು. ವಿಶ್ರಾ ೦ತಿಯಷ್ಟೇ ನೈಸರ್ಗಿಕವಾದದ್ದು ಏಕ ರೀತಿ 
ಚಲನೆ, ಮತ್ತು ಇಂಥ ಸ ಸ್ಥಿತಿಯಿಂದ ವಿಚಲನೆ ಎಂಬುದು ಬಲದ ಅಸ್ತಿತ್ವಕ್ಕೆ ಪುರಾವೆ 
ಎಂದು ಗೆಲಿಲಿಯೋ ಆ ವೇಳೆಗಾಗಲೇ ರುಜುವಾತಿಸಿದ್ದರು. ಹಾಗಾದರೆ ಚಂದ್ರನಿಂದ 
ಎಲ್ಲ ಬಲಗಳನ್ನೂ ನಿವಾರಿಸಿದ್ದಾದರೆ ಅದು ತನ್ನ ಕಕ್ಷೆ ತೊರೆದು, ಆ ಕ್ಟ ಣದಲ್ಲಿ ಕಕ್ಷೆಗೆ 
ಎಳೆದ ಸ್ಪರ್ಶಕದ ನೇರ ಸಿಡಿದು ಟು ಎಂದೇ, ಚಾಂದ್ರಚಲನೆಗೆ ಕಾರಣ 
ಭೂಮ್ಯಾಕರ್ಷಣೆ ಹೌದಾದರೆ, ಆ ಆಕರ್ಷಣೆಯ ಪಾತ್ರ ನಿಜಕ್ಕೂ ಚ೦ದ್ರನನ್ನು ಆ 

ಸ್ಪರ್ಶಕದಿ೦ದ ಸೆಳೆದು ಕಕ್ಸೆಯಲ್ಲಿ ಸ್ಥಾಪಿಸುವುದೇ ಆಗಿದೆ. ಚಂದ್ರನ ಪರಿಭ್ರಮಣಾವಧಿ 
ಮತ್ತು ದೂರ ತಿಳಿದಿರುವುದರಿಂದ ಅದು ೧ ಸೆಕೆಂಡಿನಲ್ಲಿ ಸ್ಪರ್ಶಕದಿಂದ ಎಷ್ಟು 
ರಟಿ ರುತ್ತಿತ್ತಂಬುದನ್ನು ಗಣಿಸುವುದು ಸುಲಭ. ಇದನ್ನು ಭೂಮಿಯ ಮೇಲೆ ಪತನ 
ವಾಗುವ ಕಾಯಗಳ ವೇಗದೊಡನೆ ಹೋಲಿಸುತ್ತ ನ್ನೂ ಟನ್‌ ಇವೆರಡು ವೇಗಗಳ 
ನಿಷ್ಟತ್ತಿ ೧ : ೩೬೦೦೦ ಎಂದು ಶೋಧಿಸಿದರು. ಭೂಕೇಂದ್ರ ದಂದ ಚಂದ್ರನ ದೂರ 
ನಮ್ಮ ದೂರದ ಅರುವತ್ತು ಮಡಿ ಇರುವುದರಿಂದ ಇಲ್ಲಿ ವರ್ತಿಸುವ ಬಲ, ದೂರದ 
ವರ್ಗಾನುಸಾರ ಕ ಕಿಯಿಸುವುದೆಂಬುದು ನಿಬ೦ಧಿತವಾಗುತ್ತದೆ. 


೨೫೨ ಸಪ್ತಸಾಗರದಾಚೆಯೆಲ್ಲೋ . . . 


ಈ ಗುಣ ಎಷ್ಟು ವಿಶ್ವಾತ್ಮಕವಾಗಿದೆ ಎಂಬುದು ನ್ಯೂಟನ್‌ ತಮಗೆ ತಾವೇ 
ಹಾಕಿಕೊ೦ಡ ಮುಂದಿನ ಪ್ರಶ್ನೆ. ನಿರ್ದಿಷ್ಟವಾಗಿ, ಭೂಮಿಯು ಚಂದ್ರನನ್ನು ಕಕ್ಷೆಯಲ್ಲಿ 
ಹಿಡಿದಿಟ್ಟಿರುವ ಬಲಕ್ಕೆ ಸದೃಶವಾದ ಒಂದು ಬಲ ಸೂರ್ಯನಲ್ಲಿದ್ದು ಅದು ಗ್ರಹ 
ಗಳನ್ನು ಆಯಾ ಕಕ್ಷೆಗಳಲ್ಲಿ ನಿಯಂತ್ರಿಸಿಟ್ಟಿರುವುದಾಗಿರಬಹುದೇ ? ಇದಕ್ಕೆ ಉತ್ತರ 
ಕೆಪ್ಸರ್‌-ನಿಯಮಗಳಲ್ಲಿವೆ. ಕೆಪ್ಸರನ ಎರಡನೆಯ ನಿಯಮ--ಗೃಹಗಳು ಸಮಕಾಲ 
ಗಳಲ್ಲಿ ಸಮ ಸಲೆಗಳನ್ನು ರೇಖಿಸುತ್ತವೆ--ಕೇ೦ದ್ರೀಯ ಬಲವೊ೦ದನ್ನು, ಅಂದರೆ 
ಸೂರ್ಯಾಭಿಮುಖವಾಗಿ ನಿರ್ದೇಶಿತವಾಗಿರುವ ಬಲವನ್ನು ನಿಬಂಧಿಸುವುದೆಂದೂ, 
ಒಂದನೆಯ ನಿಯಮ--ಗ್ರಹಕಕ್ಸೆಗಳೆಲ್ಲವೂ ದೀರ್ಥವೃತ್ತಗಳು, ಸೂರ್ಯನ ನೆಲೆ 
ಒಂದು ನಾಭಿ--ಆಕರ್ಷಣೆಯ ಪ್ರತಿಲೋಮವರ್ಗನಿಯಮದ ಫಲವೆ೦ದೂ, ಕೊನೆಯ 
ದಾಗಿ, ಗ್ರಹದಿಂದ ಗ್ರಹಕ್ಕೆ ಸಿಂಧುವಾಗುವ ನಿಯಮ ಒಂದೇ ಆಗಿದ್ದರೆ ಆಗ 
ಪರಿಭ್ರಮಣಾವಧಿಗಳೂ ದೂರಗಳೂ ಕೆಪ್ಲರನ ಮೂರನೆಯ ನಿಯಮದಲ್ಲಿ ಉಕ್ತ 
ವಾಗಿರುವಂತೆ ಸಂಬಂಧಿತವಾಗಿರಬೇಕೆಂದೂ ನ್ಯೂಟನ್‌ ವಿಶದೀಕರಿಸಿದರು. ಈ ತೆರ 
ನಾಗಿ ಅವರು ತಮ್ಮ ಹೆಸರಿನಲ್ಲಿರುವ ಗುರುತ್ಕಾಕರ್ಷಣ ನಿಯಮವನ್ನು ಘೋಷಿಸಲು 
ಶಕ್ತರಾದರು: ವಿಶ್ವದಲ್ಲಿ ಪ್ರತಿಯೊಂದು ಕಣವೂ ಇತರ ಪ್ರತಿಯೊಂದು ಕಣವನ್ನೂ 
ತನ್ನತ್ತ ಆಕರ್ಷಿಸುತ್ತದೆ, ಈ ಆಕರ್ಷಣಬಲ ಅವುಗಳ ನಡುವಿನ ದೂರಕ್ಕೆ ಪ್ರತಿಲೋಮ 
ವರ್ಗಾನುಪಾತವಾಗಿಯೂ ರಾಶಿಗಳ ಗುಣಲಬ್ಬಕ್ಕೆ ಅನುಲೋಮಾನುಪಾತವಾಗಿಯೂ 
ಇದೆ. ಈ ರೂಪಣೆಯಲ್ಲಿ “ವಿಶ್ಚ'' (1170750) ಪದದ ಬಳಕೆಯನ್ನೂ ಇದರ ವಿಶ್ವಾತ್ಮ 
ಕತೆಯ ಕಾರಣವಾಗಿ ಇದು ಮುಖ್ಯವಾಗುವುದೆ೦ಬ ಸೂಚನೆಯನ್ನೂ ಗಮನಿಸುತ್ತೀರಿ. 

ಇದಕ್ಕೆ ಸ೦ಬ೦ಧಿಸಿದ೦ತೆ ಇನ್ನೊ೦ದು ಮಾತು. ವಿಲಿಯಮ್‌ ಹರ್ಷಲ್‌ರು ನಿಕಟ- 
ನಕ್ಬತ್ರ-ಯುಗ್ಮಗಳನ್ನು ಅಧ್ಯಯನ ಮಾಡಿ, ಇವು ಕೆಲವು ಸಂದರ್ಭಗಳಲ್ಲಿ ಒಂದು 
ಇನ್ನೊಂದರ ಸುತ್ತ ಪರಿಭ್ರಮಿಸುವ ನೈಜ ಭೌತ ಯುಗ್ಮಗಳನ್ನು ಪ್ರತಿನಿಧಿಸುವುವೆ೦ದು 
ಘೋಷಿಸಿದರು. (೧೮೦೩). ಅಲ್ಲದೇ ಗೋಚರ ಕಕ್ಷೆಗಳು ದೀರ್ಥವೃತ್ತಗಳ೦ದೂ 
ಸಲೆಗಳನ್ನು ಕುರಿತ ಕೆಪ್ಪರ್‌-ನಿಯಮ ಕೂಡ ಇಲ್ಲಿ ಸಾಧು ಎಂದೂ ಹರ್ಷಲ್‌ ತೋರಿಸ 
ಬಲ್ಲವರಾದರು. ಅರ್ಥಾತ್‌, ಈ ಸಮೀಕ್ಷೆ ಗುರುತ್ವಾಕರ್ಷಣನಿಯಮಗಳ ಸಾಧುತ್ವ 
ವನ್ನು ಸೌರವ್ಯೂಹದಿಂದ ದೂರದ ನಕ್ಸತ್ರ ಗಳಿಗೂ ವಿಸ್ತರಿಸಿತು. ಹರ್ಷಲ್‌ ಗೈದ ಈ 
ಆವಿಷ್ಕಾರ ಅವರ ಸಮಕಾಲೀನರ ಮೇಲೆ ಅದೆ೦ಥ ಅಗಾಧ ಮುದೆ ಒತ್ತಿರಬಹು 
ದೆ೦ಬುದನ್ನು ಇ೦ದು ನಾವು ಊಹಿಸಲಾರೆವು. 

ನ್ಯೂಟನ್‌-ನಿಯಮಗಳ ಘೋಷಣಾನ೦ತರ ಖಗೋಳವಿಜ್ಞಾನ ಕಂಡಿರುವ 
ಪ್ರಗತಿಯ ಅಧಿಕಾಂಶ ಸೌರವೂ ;ಹದೊಳಗಿನ ಚಲನೆಗಳಿಗೆ ಆ ನಿಯಮಗಳ ಅನ್ವಯ 
ಕುರಿತದ್ದಾಗಿದೆ. ಅವುಗಳ ಹಲವಾರು ಮುಖ್ಯ ಪರಿಣಾಮಗಳನ್ನು ಸ್ವತಃ ನ್ಯೂ ಟನ್‌ರೇ 
ಎತ್ತಿ ಕಾಣಿಸಿದ್ದಾರೆ. ಈ ಪೈಕಿ ಕೇವಲ ಎರಡು : ಕಡಲಿನ ಉಬ್ಬ ರವಿಳಿತ ವಿದ್ಯಮಾನ 
ಗಳಿಗೆ, ಅಂತೆಯೇ ವಿಷುವದ್ದಿ೦ದುಗಳ ಅಯನಕ್ಕೆ ೪೭ ಅವರು ನಿಷ್ಕೃಷ್ಟ ವಿವರಣೆ ನೀಡಿ 


995 
ವಿಜ್ಞಾನಿ ೨೫೩ 


ದ್ದಾರೆ. ಆ ಮೊದಲು ಕೆಲವು ಇಪ್ಪತ್ತು ಶತಮಾನಗಳಷ್ಟು ಹಿ೦ದೆ ಹಿಪ್ಪಾರ್ಕಸ್‌ 
ಎಂಬಾತ ಅಯನ ವಿದ್ಯಮಾನವನ್ನು ಆವಿಷ್ಯ್ಕರಿಸಿದ್ದ. 

ಸೌರವ್ಯೂಹ ಸರ್ವತ್ರ ನ್ಯೂಟನ್‌-ನಿಯಮಗಳನ್ನು ಅನ್ವಯಿಸುವುದು ಊಹಾತೀತ 
ತೊಡಕಿನಿ೦ದ ಕೂಡಿರುವ ಸಾಹಸ. ಸಾಕ್ಷಾತ್‌ ಲಗ್ರಾ೦ಜ್‌, ಲಾಪ್ಲಾಸ್‌, ಆಯ್ಲರ್‌, 
ಆಡಮ್ಸ್‌, ಡಿಲೌನೇ, ಹಿಲ್‌, ನ್ಯೂಕೊ೦ಬ್‌ ಮತ್ತು ಪ್ಹಾನ್‌ಕ್ಟಾರೇಯವರ೦ಥ 
ಪ್ರತಿಭೆಗಳಿಗೇ ಅದು ಸವಾಲು ಒಡ್ಡಿದೆ. 

ಬುಧಗ್ರಹದ ಚಲನೆಯನ್ನು ಪೂರ್ಣವಾಗಿ ನ್ಯೂಟೋನಿಯನ್‌ ಸಿದ್ದಾ೦ತದ 
ಮೂಲಕವೇ ವ್ಯಾಖ್ಯಾನಿಸುವುದು ಅಸಾಧ್ಯವೆ೦ಬ ಸ೦ಗತಿಯನ್ನು ಈಗಾಗಲೇ ಹೇಳಿ 
ದ್ದೇನೆ. ನ್ಯೂಟೋನಿಯನ್‌ ಸಿದ್ಧಾ೦ತದ ಪ್ರಕಾರ ವಿವರಿಸಬಹುದಾದ್ದಕ್ಕಿ೦ತ ಹೆಚ್ಚಿನ 
ವಿಚಲನೆಗಳನ್ನು- ಸಮಗ್ರ ಕಕ್ಷೆಯೇ ಶತಮಾನದಲ್ಲಿ ೪೨ ಕೋನ.-ಸೆಕೆ೦ಡುಗಳಷ್ಟು 
ನಿಧಾನ ಪರಿಭ್ರಮಣೆಗೆ ಒಳಗಾಗಿದೆಯೋ ಎಂಬ ಅರ್ಥದಲ್ಲಿ --ಶೋಧಿಸಲಾಗಿದೆ. ಈ 
ಸಮಸ್ಯ ಈಗ ಐನ್‌ಸ್ಟೈನರ ಸಾರ್ವತ್ರಿಕಸಾಪೇಕ್ಟತಾಸಿದ್ದಾ೦ತದ ಪ್ರಕಾರ ತೃಪ್ತಿ ಕರವಾಗಿ 
ಪರಿಹರಿಸಲ್ಪಟ್ಟಿ [ದೆ ಎಂದು ಭಾವಿಸಬಹುದು. 

ನ್ಯೂಟನ್‌ರ ನಿಯಮಗಳನ್ನು ಲಾಭಪ್ರದವಾಗಿ ಅನ್ವಯಿಸಬಹುದಾದ ಇನ್ನೂ 
ಹಲವಾರು ಕ್ಷೇತ್ರಗಳು ಖಗೋಳವಿಜ್ಞಾನದಲ್ಲಿವೆ. ಇವುಗಳ ಪೈಕಿ ತೀರ ಹೊಸತು 
ಎ೦ದರೆ ಸಮಗ್ರ ಬ್ರಹ್ಮಾ೦ಡದೊಳಗಿನ ಚಲನೆಗಳು, ಮತ್ತು ಗತಿವಿಜ್ಞಾನದ ನೂತನ 
ಶಾಖೆ “ನಾಕ್ಷತ್ರಿಕ ಗತಿವಿಜ್ಞಾನ.” ವ್ಯಾಪ್ತಿ ಮತ್ತು ಅವಕಾಶ ಎರಡರಲ್ಲೂ ಈ ಶಾಖೆ 
ರಭಸದಿಂದ ಪೃವರ್ಧಿಸುತ್ತಿದೆ. ಇದರ ಬಗ್ಗೆ ಮುಂದೆ ಎರಡು ಮಾತು ಹೇಳುವವ 
ನಿದ್ದೇನೆ. 

ನಿಸರ್ಗ ನಿಯಮಗಳ ವಿಶ್ವಾತ್ಮಕತೆ ಕುರಿತ ಈ ಮೇಲಿನ ಅಭಿಜಾತ ನಿದರ್ಶನವನ್ನು 
ಹೇಳಿದ ಬಳಿಕ ನಾನು ತೀರ ಈಚೆಗಿನ ಪ್ರಗತಿಯತ್ತ ದೃಷ್ಟಿ ಹಾಯಿಸುತ್ತೇನೆ. ಅನೇಕ 
ರೀತಿಗಳಲ್ಲಿ ಇದು ಎದ್ದು ಕಾಣುವಂತಿದೆ. ಇತ್ತೀಚಿನ ವರ್ಷಗಳಲ್ಲಿ ಬೈಜಿಕ ರೂಪಾ೦ತ 
ರಣೆಯ ವಿದ್ಯಮಾನವನ್ನು (ರೂಢಿಯಲ್ಲಿ “ಪರಮಾಣು ಚೂರ್ಣನ” ) ವ್ಯಾಪಕವಾಗಿ 
ಅಭ್ಯಸಿಸಲಾಗಿದೆ ಎಂಬ ಸಂಗತಿಯನ್ನು ೧೯೪೬ರಲ್ಲಿ ಸೇರಿರುವ ಇಲ್ಲಿಯ ಸಭಾಸದರಿಗೆ 
ತಿಳಿಸುವ ಅಗತ್ಯ ಏನೂ ಇಲ್ಲ. ಇಂಥ ಅಧ )ಯನಗಳಿಂದ ಲಭಿಸಿದ ಮಾಹಿ ತಿಯನ್ನು 
ಬಳಸುತ್ತ ಚಿಥೇಯವರು ಕಾರ್ಬನ್‌ ಮತ್ತು ನೈಟ್ರೊಜನ್‌ ಹ ವಿಶಿಷ್ಟ 
ಬೈಜಿಕ ರೂಪಾ೦ತರಣೆಗಳು ನಾಲ್ಕು ಪ್ರೋಟಾನುಗಳಿಂದ ಒಂಟಿ ಹೀಲಿಯಮ್‌ 
ಬೀಜದ ಸಂಶ್ಲೇಷಣೆಗೆ ಪರೋಕ್ಪವಾಗಿ ನಡೆಹಾಸಬಲ್ಲವು ಎಂದು ಸಬ ವರ್ಷಗಳ 
ಹಿ೦ದೆ ಘೋಷಿಸಲು ಸಮರ್ಥರಾದರು. ಇಷ್ಟೇ ಅಲ್ಲ. ಆ ಮೊದಲು ಖಗೋಳವಿಜಾನಿ 
ಗಳು ಸೂರ್ಯಗರ್ಭದಲ್ಲಿಯ ಪರಿಸ್ಥಿತಿಗಳನ್ನು ನಿಗಮಿಸಿದ್ದರು. ಇತ್ತ ಭೌತ- ರಾಸಾಯ 
ನಿಕ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಪ, Nn ಫಲಿತಾ೦ಶಗಳೂ 
ಇದ್ದುವು. ಇವುಗಳ ಯುಕ್ತ ಸಂಯೋಜನೆಯಿಂದ ಸೂರ್ಯನ ಶಕಿ ಮ ಮೂಲದ ಬ 


ಸಪ್ತಸಾಗರದಾಚೆಯೆಲ್ಲೋ . . . 


ಅತ್ಯಂತ ತೃಪ್ತಿಕರ ವಿವರಣೆ ಕೊಡಬಲ್ಲೆವು ಎಂದು ಕೂಡ ಅವರು ತೋರಿಸಿದರು 
ವಿವಿಧ ಅನ್ವೇಷಣ ಬಗೆಗಳ ಸಂಶ್ಲೇಷಣೆಗೆ ಇದೊಂದು ಗಮನಾರ್ಹ ನಿದರ್ಶನ. 

ಇನ್ನೂ ಒಂದು ಉದಾಹರಣೆ ಪರಿಶೀಲಿಸುತ್ತೇನೆ. ೧೯೨೬ರಲ್ಲಿ ಫರ್ಮೀ ಮತ್ತು 
ಡಿರಾಕ್‌ ದ್ವಯರು ಎಲೆಕ್ಟ್ರಾನ್‌ ಅನಿಲಕ್ಕೆ ಸ೦ಖ್ಯಾಕಲನಾತ್ಮಕ ಬಲವಿಜ್ಞಾನದ ನಿಯಮ 
ಗಳನ್ನು ಅನ್ವಯಿಸಿದಾಗ ಇವನ್ನು ಪುನಾರೂಪಿಸುವುದು ಅವಶ್ಯವೆನ್ನಿಸಿತು. ಏಕೆಂದರೆ 
ಉಚ್ಚ ಸಾ೦ದ್ರತೆಗಳಲ್ಲಿ ಮತ್ತು/ಅಥವಾ ನಿಮ್ನ ಉಷ್ಣತೆಗಳಲ್ಲಿ ಅಭಿಜಾತ ನಿಯಮಗಳ 
ಉಲ್ಲಂಘನೆಗಳನ್ನು ನಿರೀಕ್ಷಿಸಬೇಕೆಂದು ಅವರು ತೋರಿಸಿದರು. ಇವು ವಿಚಲನೆಗಳು. 
ಹೀಗೆ ಮುನ್ನುಡಿಯಲಾದ ವಿಚಲನೆಗಳ ಸ್ವಭಾವವಿದು. ಅಭಿಜಾತ ನಿಯಮಗಳ ಪ್ರಕಾರ 
ಸಂಮರ್ದವು ಸಾರತೆಗೂ ಉಷ್ಣತೆಗೂ ಅನುಪಾತೀಯವಾಗಿದೆ--ದತ್ತ ಉಷ್ಣತೆಯಲ್ಲಿ 
ಸಾರತೆಯನ್ನು ವರ್ಧಿಸಿದುದಾದರೆ ಸ೦ಮರ್ದ ಅಧಿಕಭರದಿಂದ ವರ್ಧಿಸತೊಡಗುತ್ತದೆ 
ಮತ್ತು ಅಂತಿಮವಾಗಿ ಕೇವಲ ಸಾರತೆಯ ಫಲನವಾಗುತ್ತದೆ ಎನ್ನುವ ಅರ್ಥದಲ್ಲಿ 
ವಿಚಲನೆಗಳು ಪ್ರವೇಶಿಸುತ್ತವೆ. ಇಂಥ ಒಂದು ಸ್ಥಿತಿ ಐದಿದಾಗ ಎಲೆಕ್ಟ್ರಾನ್‌ ಅನಿಲ 
ವಿಕೃತವಾಗಿದೆ ಎನ್ನುತ್ತೇವೆ. ಲೋಹಗಳ ಸಿದ್ದಾಂತದಲ್ಲಿ ಈ ಹೊಸ ನಿಯಮಗಳು 
ವ್ಯಾಪಕವಾಗಿ ಅನ್ವಯವಾಗುತ್ತಿದ್ದು ಗರಿಷ್ಠ ಪ್ರಾಯೋಗಿಕ ಪ್ರಾಮುಖ್ಯ ಪಡೆದಿವೆ. 
ಆದರೆ ಹೊಸ ನಿಯಮಗಳ ಪ್ರಥಮ ಅನ್ವಯವಾದದ್ದು ಖಭೌತವೈಜ್ಞಾನಿಕ ಸಂದರ್ಭ 
ದಲ್ಲಿ : ಆರ್‌. ಎಚ್‌. ಫೌಲರರು ಫರ್ಮಿ£:ಡಿರಾಕ್‌ ಅನಿಲವೊ೦ದರ ನಿಯಮಗಳನ್ನು 
ಬಳಸಿ ಲುಬ್ಬಕದ ಸ೦ಗಾತಿಯ೦ಥ ಅತಿಸಾಂದ್ರ ನಕ್ಸತ್ರಗಳ ರಚನೆಯನ್ನು ವಿವರಿಸಿ 
ದಾಗ. ರೂಢಿಯಲ್ಲಿ ಶ್ರೇತಕುಬ್ಬಗಳೆ೦ಬ ಹೆಸರಿನ ಈ ಸ ತಾರೆಗಳ ಸಾ೦ದ್ರತೆಗಳು 
ಘನ ಇಂಚಿಗೆ ಹಲವಾರು ಟನ್ನುಗಳ ದರ್ಜೆಯಲ್ಲಿವೆ. ಜಿ. ಪ. ಕುಯ್ಬರ್‌ ಕೆಲವು 
ವರ್ಷಗಳ ಹಿಂದೆ ಆವಿಷ್ಕರಿಸಿದ ಒಂದು ನಕ್ಬತ್ರ ಇಲ್ಲಿಯ ಪರಮಾಂತಿಮ ನಿದರ್ಶನ. 
ಇದರ ಸಾ೦ದ್ರತೆ ಘನ ಇಂಚಿಗೆ ೬೨೦ ಟನ್ನುಗಳು. ಇ೦ಥ ಪರಿಸ್ಥಿತಿಗಳಲ್ಲಿ ಎಲೆಕ್ಟ್ರಾನು 
ಗಳು, ಫರ್ಮಿ-ಡಿರಾಕ್‌.ಸ೦ಖ್ಯಾಕಲನವಿಜ್ಞಾನದ ಅರ್ಥದಲ್ಲಿ, ವಿಕೃ ನಗದು 
ಫೌಲರ್‌ ಒಡನೆ ಗುರುತಿಸಿದರು. ಫೌಲರ್‌ ಗೈದ ಈ ಆವಿಷ್ಯಾರದಿಂದಾಗಿ ಶ್ವೇತಕುಬ್ದ 
ನಕ್ಟತ್ರಗಳ ಸಂಘಟನೆ ಕುರಿತ ಕೆಲಸ ಸುಲಲಿತವಾಯಿತು. 

ಶ್ರೇತಕುಬ್ಬಗಳ ರಚನೆ ಕುರಿತ ಈ ವಿಷಯ ವೈಯಕ್ತಿಕವಾಗಿ ನನಗೆ ಬಲು ಕುತೂಹಲ 
ಕಾರಿಯಾದದ್ದು. ಇದರತ್ತ ನಾನು ತುಸು ಹೆಚ್ಚು ಲಕ್ಷ್ಯ ಹರಿಸಿದರೆ ಅದಕ್ಕೆ ಕ್ಷಮೆ ಇರಲಿ. 
ಫೌಲರ್‌-ವಾದದ ವಿಸ್ತರಣೆ ಶೀಘ್ರವೇ ಒಂದು ಆನನ ಸ್ಪಷ್ಟಪಡಿಸಿತು: ಪ್ರೇತ 
ಕುಬ್ಲ ತಾರೆಗಳೊಳಗಿನ ಉಚ್ಚ ಸಾಂದ್ರತೆಗಳಲ್ಲಿ, ಬೆಳಕಿನ ವೇಗದೊಂ೦ದಿಗೆ ತುಲನಿಸ 
ಬಲ್ಲ ವೇಗಗಳಿ೦ದ, ಚಲಿಸುತ್ತಿರುವ ಎಲೆಕ್ಟ್ರಾನುಗಳು ಗಣನೀಯ ಸಂಖ್ಯೆಯಲ್ಲಿರು 
ವುವು, ಮತ್ತು ಇವನ್ನು ವಿವರಿಸಬೇಕಾದರೆ ಫರ್ಮಿ-ಡಿರಾಕ್‌ ನಿಯಮಗಳಿಗೆ ಇನ್ನಷ್ಟು 
ಮಾರ್ಪಡಿಕೆಗಳನ್ನು ಸೇರಿಸಬೇಕು. ಉಚ್ಚೆ ವೇಗಗಳಿ೦ದ ಉದ್ಭ ವಿಸುವ ಇಂಥ 
ಮಾರ್ಪಡಿಕೆಗಳನ್ನು ಅಳವಡಿಸಿದಾಗ, ಸಾ೦ದ್ರ ತಾರೆಗಳ ರಾಶಿಗೊಂಡಿ ಉಚ್ಚ ಪರಿ 


ವಿಜ್ಞಾನಿ ೨೫೫ 
ಮಿತಿ ಇದೆಯೆಂಬ ಸಂಗತಿ ತಿಳಿಯಿತು. ಇದು ೧.೪ ಸೌರರಾಶಿಗಳ ಸನಿಹದಲ್ಲಿದೆ. 


ವುದೇ ಈ ಉಚ್ಚಪರಿಮಿತಿಯ ಪ್ರವೇಶಕ್ಕೆ ಕಾರಣ. ಇ೦ಥ ಒ೦ದು ಉಚ್ಚಪರಿಮಿತಿಯ 
ಪರಿಗಣನೆ ನಾಕ್ಷತ್ರಿಕ ವಿಕಾಸ ಕುರಿತಂತೆ ಅನೇಕ ಪ್ರಶ್ನೆಗಳನ್ನು ಎತ್ತುತ್ತದೆ. ಸೂಪ 
ರ್ನೋವಾ ವಿದ್ಯಮಾನದ ಸ೦ಭವತೆ ಇದಕ್ಕೆ ಯಾವುದೋ ರೀತಿಯಲ್ಲಿ ಸಂಬಂಧಿತ 
ವಾಗಿರುವುದು ಅಸಾಧ್ಯವೇನೂ ಅಲ್ಲ. ಈ ವಿಚಾರಗಳಿಗೆ ನಾನಿಲ್ಲಿ ಪ್ರವೇಶಿಸುತ್ತಿಲ್ಲ. 
ಆದರೆ ಕೆಲವು ಮೂಲ ನಿಯಮಗಳ ಸಾಧುತ್ವದ ಪ್ರಾಂತ ಹೇಗೆ ಸತತವಾಗಿ ವಿಸ್ತರಿಸ 
ಲ್ಪಡುತ್ತದೆ ಎಂಬುದರತ್ತ ನಿಮ್ಮ ಲಕ್ಷ್ಯ ಸೆಳೆಯಲು ಮಾತ್ರ ಇವನ್ನು ಇಲ್ಲಿ ಪ್ರಸ್ತಾವಿಸಿ 
ದ್ದೇನೆ. 

ನಾನು ನೀಡಿರುವ ಮೂರು ನಿದರ್ಶನಗಳಲ್ಲಿಯೂ ಅವೇ ನಿಯಮಗಳ ಅನ್ವಯ 
ಶೀಲತೆಯನ್ನು ಚರ್ಚಿಸಿದ್ದೇನೆ. ಆದರೆ, ಮೊದಲ ನೋಟಕ್ಕೆ ಸ೦ಪೂರ್ಣವಾಗಿ 
ಅಸಂಬಂಧಿತವೆಂದು ತೋರುವ ಸಮಸ್ಯೆಗಳಿಗೆ, ಕೆಲವೇಳೆ, ಭಾವನೆಗಳ ಅದೇ 


ರುವ ಸೂಕ್ಷ್ಮದರ್ಶಕೀಯ ಕಲಿಲ ಕಣಗಳ ಚಲನೆಗಳನ್ನು ವಿವರಿಸುವ ಅವೇ 
ಭಾವನೆಗಳು ಗುಚ್ಛಗಳಲ್ಲಿರುವ ನಕ್ಬತ್ರಗಳ ಚಲನೆಗಳನ್ನು ಕೂಡ ವಿವರಿಸುತ್ತವೆಂಬು 
ದೊಂದು ಅಚ್ಚರಿ ತರುವ ಸಂಗತಿ. ಇವೆರಡು ಸಮಸ್ಯೆಗಳ ಮೂಲ ಅನನ್ಯತೆ ನನಗೆ 
ವೈಯಕ್ತಿಕವಾಗಿ ಎದುರಾಗಿರುವ ಅತ್ಯ೦ತ ಗಮನಾರ್ಹ ವಿದ್ಯಮಾನಗಳ ಪೈಕಿ ಒಂದು. 
ಗಹನ ಪರಿಣಾಮವಿರುವ ಇದರ ಬಗ್ಗೆ ಕೆಲವು ಮಾತು ನುಡಿಯಲು ಅಪೇ ತ್ತೇನೆ. 
ಇಂಗ್ಲಿಷ್‌ ಸಸ್ಯವಿಜ್ಞಾನಿ ಬ್ರೌನ್‌ “ಬ್ರೌನಿಯನ್‌ ಚಲನೆ” ಎಂಬ ವಿದ್ಯಮಾನವನ್ನು 
೧೯೨೭ರಲ್ಲಿ ಆವಿಷ್ಕರಿಸಿದರು. ಸೂಕ್ಸ್ಮಕಣಗಳನ್ನು (ಅವರ ಸ೦ದರ್ಭದಲ್ಲಿ ಪರಾಗ) 
ನೀರಿನಲ್ಲಿ ನಿಲ೦ಜಿಸಿದಾಗ, ಅವು ತಳ ಸೇರುವುದರ ಬದಲು, ಸಂತತ ಕ್ಷೋಭಸ್ಜಿತಿ 
ಯಲ್ಲಿರುವುವೆ೦ದು ಅವರು ಗಮನಿಸಿದರು. ಪರಾಗದಲ್ಲಿಯ ಜೀವದ ಕಾರಣವಾಗಿ 
ಈ ಸ೦ತತ ಚಲನೆ ಮೈದಳೆಯುವುದೆಂದು ಮೊದಲಿಗೆ ಯೋಚಿಸಲಾಯಿತೆ೦ಂಬ ಸಂಗತಿ 
ಚೋದ್ಯವಾಗಿದೆ. ಇದು ಸಾಧ್ಯವಿಲ್ಲವೆಂದು ಬೌ ನ್‌ ಶೀಘ್ರದಲ್ಲೇ ರುಜುವಾತಿಸಿದರು. 
ಏಕೆಂದರೆ ಈಜಿಪ್ಟಿನಲ್ಲಿಯ ಸ್ಟಿ೦ಕ್ಸ್‌ನಿ೦ದ ಸಂಗ್ರಹಿಸಲಾದ ಸೂಕ್ಷ್ಮಾತಿಸೂಕ್ಟ್ಮ ಧೂಳ 
ಕಣವೂ ಇದೇ ರೀತಿ ವರ್ತಿಸಿತು | ಆವೃತ ದ್ರವದ ಅಣುಗಳ ಜೊತೆ ಕಲಿಲ ಕಣಗಳಿಗೆ 
ಒದಗುವ ಸ೦ಘಟ್ಟನೆಗಳ ಪರಿಣಾಮವಾಗಿ ಬ್ರೌನಿಯನ್‌ ಚಲನೆ ಸ೦ಭವಿಸುವುದೆಂದು 
ಈಗ ನಮಗೆ ಗೊತ್ತಿದೆ. ಅತ್ಯ೦ತ ಚಿಕ್ಕದಾದ ಕಲಿಲ ಕಣವೂ ಜಿಡಿ ಅಣುಗಳಿಗಿ೦ತ 
ಹಲವು ಮಿಲಿಯನ್‌ಪಟ್ಟು ಭಾರತರವಾಗಿರುವುದರಿಂದ ಒಂಟ ಸಂಘಟ್ಟನೆ 
ಯಾವುದೇ ಕಣದ ಮೇಲೆ ಗಂಭೀರ ಪರಿಣಾಮವೇನನ್ನೂ ಬೀರದೆಂಬುದು ಸುಸ್ಪಷ್ಟ. 
ಆದರೆ ಬೃಹತ್ಸ೦ಖ್ಯೆಯ ಸಂಘಟ್ಟನೆಗಳ ಸಂಚಿತ ಪರಿಣಾಮ ಖಂಡಿತ ಗಮನಾರ್ಹ 
ವಾಗಬಲ್ಲದು. ವಾಸ್ತವವಾಗಿ ಬ್ರೌನಿಯನ್‌ ಚಲನೆಯ ನಿಜಕಾರಣವೇ ಇದು. ಬ್ರೌನಿ 


£00 © 
tl 


೨೫೬ ಸಪ್ತಸಾಗರದಾಚೆಯೆಲ್ಲೋ . . . 


ಯನ್‌ ಚಲನೆಯನ್ನು ಅಭ್ಯಸಿಸಲು ಬಳಸಿದ ಅವೇ ವಿಧಾನಗಳನ್ನು ಕೃತ್ತಿಕೆಯಂತೆ 
ಗುಚ್ಛದಲ್ಲಿರುವ ನಕ್ಬತ್ರಗಳ ಚಲನೆಗಳಿಗೂ ಅನ್ವಯಿಸಬಹುದೆಂಬುದು ಗಮನಾರ್ಹ 
ವಾಗಿದೆ. ನಮಗೆ ಇದು ಹೇಗೆ ಸೂಚಿತವಾಗುವುದೆ೦ಬುದರ ಕಾರಣವಿದು : ಗುಚ್ಛದಲ್ಲಿ 
ರುವ ಎರಡು ನಕ್ಬತ್ರಗಳು ಒಂದು ಇನ್ನೊಂದನ್ನು ಅಡ್ಡಹಾಯ್ದಾಗ, ಒಂದೊಂದೂ 
ನಕ್ಸತ್ರದ ಚಲನದಿಶ ಮತ್ತು ಪರಿಣಾಮ ವ್ಯತ್ಕಯಗೊಳ್ಳುತ್ತವೆ. ಆದರೆ ನಕ್ಷತ್ರಗಳ 
ನಡುವೆ ವರ್ತಿಸುವ ಬಲಗಳ ಪ್ರತಿಲೋಮ ವರ್ಗನಿಯಮದ ಕಾರಣವಾಗಿ ಪ್ರತಿ 
ಯೊಂದು ಸರಿತವೂ ಚಲನೆಗಳನ್ನು ಅನಂತಾಲ್ಪ ಪ್ರಮಾಣದಲ್ಲಿ ಮಾತ್ರ ವ್ಯತ್ಯಯಿಸು 
ತ್ತದೆ. ಮತ್ತೆ ಪುನಃ ಬೃಹತ್ಸಂ೦ಖ್ಯೆಯಲ್ಲಿ ಸಂಭವಿಸುವ ಇಂಥ ಸರಿತಗಳ ಸಂಚಿತ 

ಣಾಮ ಗಮನಾರ್ಹ ವ್ಯತ್ಯಯಕ್ಕೆ ಕಾರಣವಾಗುತ್ತದೆ. ಬ್ರೌನಿಯನ್‌ ಚಲನೆಯೊಂದಿ 
ಗಿನ ಹೋಲಿಕೆ ಸೂಚ್ಯವೆ೦ಬುದು ಸ್ಪಷ್ಟ. ಎಂದೇ ಬ್ರೌನಿಯನ್‌ ಚಲನೆಯ ಸಿದ್ದಾಂತದ: 
ರೀತಿಯಲ್ಲೇ ನಾಕ್ಟತ್ರಿಕ ಚಲನೆಗಳ ಸಿದ್ದಾಂತವನ್ನು ಕೂಡ ಅಭಿವರ್ಧಿಸಬಹುದು. 
ನಿಜಕ್ಕೂ ಬ್ರೌನಿಯನ್‌ ಚಲನೆ ಕುರಿತಂತೆ, ನಾಕ್ಷತ್ರಿಕ ಸಂದರ್ಭದಲ್ಲಿಯ ಸಿದ್ದಾಂತ, 
ಖುದ್ದು ಕಲಿಲ ಕಣಗಳ ಚಲನೆ ಕೊಡುವುದಕ್ಕಿಂತಲೂ ಅಧಿಕ ಪರಿಪೂರ್ಣ ಚಿತ್ರ 
ಕೊಡುತ್ತದೆ.ಇನ್ನೂ ಮುಂದುವರಿಸಿ ಹೇಳಬಲ್ಲೆ : ಈ ಸಿದ್ದಾಂತದ ಅಭಿವರ್ಧನೆ ನಮಗೆ 
ಸ್ಲೂಲ ರೀತಿಯಲ್ಲಿ ನಕ್ಷತ್ರಗುಚ್ಛಗಳ ವಿಕಾಸವನ್ನು ಮುನ್ನುಡಿಯಲು ನೆರವಾಗುತ್ತದೆ, 


2 


ತು ವಿಶ್ವದ ಕಾಲಮಾನಕ್ಕೆ ಅಂದಾಜುಗಳನ್ನು ಒದಗಿಸುತ್ತದೆ. 


dD 


ಹ 


ಮೂಲ ನಿಯಮಗಳನ್ನು ಆಧರಿಸಿದ ಭವಿಷ್ಯ ವಾಣಿಗಳು 

ವೈಜ್ಞಾನಿಕ ಪರಿಶೋಧನೆಗಳಿಗೆ ಸ೦ಬ೦ಧಿಸಿದ ಇನ್ನೊ೦ದು ಮಗ್ಗುಲಿನತ್ತ ಈಗ 
ಹೊರಳುತ್ತೇನೆ. ಇಲ್ಲಿ ಇತರ ಪುರಾವೆಗಳ ಆಧಾರದಿಂದ ಮುನ್ನು ಡಿಗಳನ್ನು ಮಂಡಿಸಿ 
ಮುಂದೆ ಇವುಗಳ ಸ್ಥಿ ರೀಕರಣಗಳನ್ನು ಶೋಧಿಸಲು ಪ್ರಯತ್ನ ಮಾಡಲಾಗುವುದು. 

ತೀರ ಈಚೆಗಿನ ದಿನಗಳಲ್ಲಿ ಮಂಡಿಸಲಾದ ಭವಿಷ್ಯವಾಣಿಗಳ ಪೈಕಿ ಅತ್ಯ೦ತ 
ಮಹತ್ತ್ವಪೂರ್ಣವಾದದ್ದು ಹ್ಯಾಲೀಯದು. ಮುಂದೆ ಇದು ಸ್ಥಿರೀಕೃತವಾಯಿತು 
ಕೂಡ. ಎಡ್ಮಂಡ್‌ ಹ್ಯಾ ಲೀ [೧೬೫೬-೧೭೪೨] Astronomiae Cometicae Synopsis 
ಕುರಿತ ತಮ್ಮ ಪ್ರೌಢ ಪ್ರಬಂಧವನ್ನು ರಾಯಲ್‌ ಸೊಸೈಟಿಗೆ ೧೭೦೫ರಲ್ಲಿ ಸಲ್ಲಿಸಿದರು. 
ಈ ಅಭಿಜಾತ ಸಕ್ತಿ ಅವರು ಧೂಮಕೇತು ವಿಷಯವನ್ನು ಪ್ರಾಚೀನ ಕಾಲ 
ಗಳಿ೦ದ ನ್ಯೂಟನ್‌ ತನಕ ಸರ್ವೆಕ್ಟಿಸಿದ್ದಾರೆ. ತರುವಾಯ ಹ್ಯಾಲೀ, ಕ್ರಿಶ ೧೩೩೭ರಿ೦ದ 
೧೬೯೮ರ ತನಕ ಸಮರ್ಪಕವಾಗಿ ವೀಕ್ಷಿಸಲಾಗಿದ್ದ ಇಪ್ಪತ್ತನಾಲ್ಕು ಗ 
ಪರವಲಯಾತ್ಮಕ ಧಾತುಗಳನ್ನು (ನ್ಯೂ ಟೋನಿಯನ್‌ ತತ್ತ್ವಗಳ ಆಧಾರದ ಮೇಲೆ ) 
ಗಣಿಸಿದರು. ನಿಖರತೆ ಮತ್ತು ಸಾಧಿಸುವ so ಯಾವ ತ್ರಾಸ 
ವನ್ನೂ ಲೆಕ್ಕಿಸದೆ ಜ್ಞಾನಕ್ಕೆ ಪ್ರ ದಾನಿಸಿದ ಈ ಸ್ಮರಣಾರ್ಹ ಮತ್ತು ಅತ್ಯ೦ತ ಕುತೂಹಲ 
ಕಾರಿ ದೇಣಿಗೆಯ ಪುಟಗಳನ್ನು ತಿರುವಿಹಾಕುವುದೇ ಒ೦ದು ರೋಮಾ೦ಚಕ ಅನುಭವ. 


೨೫೭ 
ವಿಜ್ಞಾನಿ 


ಅಲ್ಲದೇ, ಧೂಮಕೇತುಗಳು ಪರವಲಯಾತ್ಮಕ ಪಥಗಳಿಗಿ೦ತಲೂ ಮುಖ್ಯವಾಗಿ 
ಉಚ್ಚದೀರ್ಥುವೃತ್ತಾತ್ಮಕ ಕಕ್ಸೆಗಳಲ್ಲಿ ಚಲಿಸುವ ಸಾಧ್ಯತೆ, ಮಿಗಿಲಾಗಿ ಸಂಭಾವ್ಯ ತೆ, 
ಕುರಿತು ಹಾಲೀ ಈ ದೇಣಿಗೆಯಲ್ಲೇ ಪರ್ಯಾಲೋಚಿಸಿದರು. ಮೊದಲ ಸಂದರ್ಭ 
ದಲ್ಲಿ ಧೂಮಕೇತುಗಳು ಅನಂತದಿಂದ ಆಗಮಿಸಿ ಅನಂತಕ್ಕೆ ನಿಷ್ಯಮಿಸುತ್ತವೆ. ಎರಡ 
ನೆಯ ಸಂದರ್ಭದಲ್ಲಾದರೋ ಅವು ಸೌರವ್ಯೂಹದ ಸದಸ್ಯಕಾಯಗಳಾಗಿದ್ದು 
ವರ್ಷಗಳ ಸುದೀರ್ಥ ಅವಧಿಯ ಅನಂತರ ಹಿ೦ತಿರುಗುವುದನ್ನು ನಿರೀಕ್ಷಿಸಬಹುದು. 
ಈ ಸಂಭಾವ್ಯತೆಯ ಕಾರಣವಾಗಿಯೇ ಹ್ಯಾಲೀ ಅಷ್ಟೊಂದು ಅಗಾಧ ಗಣನ ಕ್ರಿಯೆ 
ಗಳಲ್ಲಿ ಉದ್ಯುಕ್ತರಾದದ್ದು : ಹೊಸತಾಗಿ ಧೂಮಕೇತುವೇನಾದರೂ ಪ್ರಕಟವಾದರೆ 
ಅದರ ಧಾತುಗಳನ್ನು ಈಗಾಗಲೇ ಗಣಿಸಿ ತಯಾರಿಸಿದವುಗಳ ಜೊತೆ ಹೋಲಿಸಿ, ಅದು 
ನಿಜಕ್ಕೂ ಹಳೆಯದೇ ಅಥವಾ ಹಳೆಯದೊ೦ದರ ಪುನರವತಾರವೇ ಎ೦ದು ನಿರ್ಧರಿಸು 
ವುದು ಸಾಧ್ಯ. ಅಲ್ಲದೇ, ೧೬೦೭ರಲ್ಲಿ ವೀಕ್ಸಿಸಲಾದ, ಮತ್ತು ೧೬೮೨ರಲ್ಲಿ ಸ್ವತಃ ತಾವೇ 
ಗಮನಿಸಿದ, ಧೂಮಕೇತುವೇ ೧೫೩೧ರದು ಎ೦ದು ಊಹಿಸುವುದರತ್ತ ಪ್ರಬಲ 
ಪುರಾವೆಗಳು ಅವರನ್ನು ಪ್ರೇರಿಸಿದುವು, ಜೊತೆಗೆ ೧೪೫೬ರಲ್ಲಿ ಸ್ಥೂಲವಾಗಿ ದರ್ಶಿಸ 
ಲಾದ ಧೂಮಕೇತುವಿನಿ೦ದ ಈ ಚಿಂತನೆ ಸ್ಲಿರೀಕೃತವಾಯಿತೆಂದೂ ಅವರು ಭಾವಿಸಿ 
ದರು. ಎಂದೇ ಅವರು ಬರೆದರು : “ಇದೇ ಅವಧಿಯುತ ವಿದ್ಯಮಾನ ೧೭೫೮ರಲ್ಲಿ 
ಸಂಭವಿಸಲಿದೆಯೆಂದು ಪೂರ್ಣಭರವಸೆಯಿ೦ದ ಕಣಿನುಡಿಯುವ ಸಾಹಸ ಮಾಡು 
ತ್ತೇನೆ” ಧೂಮಕೇತುಗಳಲ್ಲೇ ಅತ್ಯ೦ತ ಪ್ರಖ್ಯಾತವಾದ ಹ್ಯಾಲೀ-ಧೂಮಕೇತುವಿನ 
ಮೂಲ ಪತ್ತೆ ಆದದ್ದು ಹೀಗೆ. ಹ್ಯಾಲೀ ಕಣಿನುಡಿದಿದ್ದ ಪ್ರಕಾರವೇ ಅದು ಬಂದಿತು. 
ಆದರೆ ಆ ವೇಳಗೆ ಆತ ಬದುಕಿರಲಿಲ್ಲ. ತದನಂತರ ಎರಡು ಬಾರಿ ಮಾತ್ರ ಪ್ರತ್ಯಕ್ಷ 
ವಾಗಿದೆ. [೧೮೭೫, ೧೯೧೦ ; ೧೯೮೬ರಲ್ಲಿ ಕೂಡ ಕಂಡು ಬಂದಿದೆ.] 

ಪಾಸಿಟ್ರಾನ್‌ ಕುರಿತಂತೆ ಡಿರಾಕ್‌ ನುಡಿದ ಕಣಿ ಇಂಥ ಒಂದು ಭವಿಷ್ಯವಾಚನಕ್ಕೆ 
ತೀರ ಈಚೆಗಿನ ನಿದರ್ಶನ. ಮುಂದೆ ಇದು ಸ್ಥಿರೀಕೃತವಾಯಿತು. ಪ್ರತಿಭೆಯ ಒಂದು 
ಹಠಾತ್‌ ಉತ್ಪರ್ಜನೆ ವೇಳೆ, ೧೯೨೮, ಡಿರಾಕ್‌ ಎಲೆಕ್ಟ್ರಾನಿನ ಸಮೀಕರಣ ಬರೆದರು. 
ಪ್ರಯೋಗಗಳ ಜೊತೆ ಸ೦ಗತವಾಗುವ ಅನೇಕ ಅಂಶಗಳನ್ನು ಇದು ಮುನ್ನುಡಿಯಿತು. 
ಜೊತೆಯಲ್ಲೇ, ಎಲೆಕ್ಟ್ರಾನಿಗೆ ಯಣ ಶಕ್ತಿ ಇರುವ ಸ್ಥಿತಿಗಳೂ ಇರತಕ್ಕದ್ದು ಎಂಬು 
ದನ್ನು ಸಹ ಕಣಿ ಹೇಳಿತು--ಅಲ್ಲಿಯ ತನಕ ಕೇಳಿರದ ಸಾಧ್ಯತೆ ! ಹಾಗಿದ್ದರೂ, 
ಸಾಮಾನ್ಯ ನೆಲೆಗಳಿಂದ ಪರಿಗಣಿಸಿದ೦ಂತೆ, ಡಿರಾಕ್‌ ತಮ್ಮ ಸಮೀಕರಣದ 
ಯಾಥಾರ್ಥ್ಯದ ಬಗ್ಗೆ ಪೂರ್ಣ ಭರವಸೆ ತಳೆದಿದ್ದರು. ಈ ಸ್ಥಿತಿಗಳ ಅಸ್ತಿತ್ವವನ್ನು 
ನಿರಾಕರಿಸುವ೦ತಿಲ್ಲ ವೆಂದು ಅವರು ತೀರ್ಮಾನಿಸಿದರು. ಸಮಸ್ತ ಎಲೆಕ್ಟ್ರಾನುಗಳೂ 
ಖುಣಶಕ್ತಿಸ್ಥಿತಿಗಳಿಗೆ ಕೆಡೆದು ನಮ್ಮ ಸುತ್ತ ವಿಲಕ್ಷಣ ಪ 5 ಪ೦ಚವೊಂದು ಸೃಷ್ಟಿ 
ಗೊಳ್ಳುವುದರ ತೊಡಕಿನಿಂದ ಪಾರಾಗಲು ಡಿರಾಕ್‌ ಒಂದು ಸೂಚನೆ ಮಂಡಿಸಿದರು: 
ಸಾಧಾರಣವಾಗಿ ಯಣಶಕ್ತಿಯ ಎಲ್ಲ ಸ್ಥಿತಿಗಳೂ ಭರ್ತಿ ಆಗಿವೆ, ಎಂದೇ ಧನಶಕ್ತಿ 


೧೭ 


೨೫೮ ಸಪ್ತಸಾಗರದಾಚೆಯೆಲ್ಲೋ . . . 


ಇರುವ ಕೆಲವೇ ಮಿಗತೆ ಎಲೆಕಾ ್ರಿಮುಗಳು ಸಾಮಾನ್ಯವಾಗಿ ಇಂಥ ಸ್ಥಿತಿಗಳನ್ನು 
ಪಡೆಯಲಾರವು. ಹಾಗಿದ್ದರೂ, ಹಣಿ ಶಕ್ತಿ ಸ್ಥಿತಿಯಲ್ಲಿರುವ ಎಲೆಕ್ಟ್ರಾ ನನ್ನು ಕೆಲವು 
ವಿಶಿಷ್ಟ ನಿರ್ಬಂಧಗಳು ಧನಶಕ್ತಿಗೆ ಉತ್ತಾ ರಿಸುತ್ತ, ಈ ವಿಧಾನದಿ೦ದ, 493 ಶಕ್ತಿಯ 
ಅನ೦ತ ವಿತರಣೆಯಲ್ಲಿ ಒಂದು ಎಲೆಕ್ಟ್ರಾನನ್ನೂ ಒಂದು ಎಲೆಕ್ಟ್ರಾನ್‌-ಅಸ್ತಿತ್ವರಾಹಿತ್ಯ 
ವನ್ನೂ ಸೂಚಿಸಬಹುದೆ೦ದು ಅವರು ಸ ವೇಳೆ ಸೂಚಿಸಿದರು. ಅಲ್ಲದೇ ಖುಣಶಕ್ತಿ 
ಯಲ್ಲಿ ಈ ವಿವರ [hole ರಂಧ್ರ] ತಾನೊಂದು ಧನಶಕ್ಕಿಯುತ ಆದರೆ ಧನಾವೇಶ 
ವಿರುವ ಪರಿಪೂರ್ಣ ಇಂದ್ರಿಯಗ್ರಾಹ್ಯ ಕಣವೋ ಎಂಬಂತೆ ವರ್ತಿಸುತ್ತದೆ. ಇದೇ 
ಪಾಸಿಟ್ರಾನ್‌ ; ಅವರು ಪರಿಗಣಿಸಿದ್ದ ವಿದ ಮಾನ ಎಲೆಕ್ಟ್ರಾ ನ್‌ಯುಗ್ಮವೊಂ೦ದರ ಸೃಷ್ಟಿ 
ಇಂಥ ಯುಗ್ಮ ಸೃಷ್ಟಿಗಳ ಸಂಭಾವ್ಯತೆ ಬಗ್ಗೆ ಡಿರಾಕ್‌ ಹರಿದು ಸಿದ್ದಾಂತ ರಹಹಿಸದದು 
ಕೆಲವು ಮೂರು ವರ್ಷಗಳ ತರುವಾಯ ಈ ಎಲ್ಲ ಕಣಿ ನುಡಿಗಳನ್ನೂ ತಪಾಸಿಸ 
ಲಾಯಿತು. ಡಿರಾಕ್‌ರಿಗೆ ತಮ್ಮ ಸಮೀಕರಣದ ಬಗ್ಗೆ ಇದ್ದ ಭರವಸೆಯನ್ನು ಇದು 
ಸ್ಥಿರೀಕರಿಸಿತು. 

ಈ ಸರಣಿಯಲ್ಲಿ ನಾನು ಪರಿಗಣಿಸಬೇಕೆ೦ದಿರುವ ಮೂರನೆಯ ಮತ್ತು ಕೊನೆಯ 
ನಿದರ್ಶನ : ಗುರುತ್ಪಕ್ಷೇತ್ರದಲ್ಲಿ ಬೆಳಕಿನ ವಿಚಲನೆ ಕುರಿತು ಐನ್‌ಸ್ಟೈನರ ಭವಿಷ್ಯ 
ವಾಣಿ, ಮತ್ತು ಮುಂದೊಂದು ದಿನ ಅದರ ಸ್ಥಿರೀಕರಣದ ಪರಿ. ಆ ಕತ ಹೇಳುವಲ್ಲಿ 
ನಾನು ಎಡಿ೦ಗ್ಬನ್‌ರ ಒಂದು ಉಪನ್ಯಾಸವನ್ನು ಉಲ್ಲೇಖಿಸುತ್ತೇನೆ. ತಪಾಸಣೆಯ 
ಪ್ರಧಾನ ಕಾರ್ಯಕರ್ತರೇ ಅವರು : 

ಭಗೋಳವಿಜ್ಞಾನದ ಜೊತೆಗಿನ ನನ್ನ ಖಾಸಾ ಸಂಬಂಧದಲ್ಲಿ ನಾನು ಮರುನೆನಪಿಸಿಕೊಳ್ಳ 
ಬಹುದಾದ ಅತ್ಯಂತ ಉದ್ದೀಪಕ ಘಟನೆ ಎಂದರೆ ೧೯೧೯ರ [ಸೂರ್ಯ] ಗ್ರಹಣದಲ್ಲಿ ಬೆಳಕಿನ 
ವಿಚಲನೆ ಕುರಿತು ಐನ್‌ಸ್ಟೈನ್‌ ನುಡಿದ ಕಣಿಯ ತಪಾಸಣೆ. ಅ೦ದಿನ ಸನ್ನಿವೇಶಗಳು ತೀರ ಅಸಾಧಾರಣ 
ವಾಗಿದ್ದುವು. ಯುದ್ಧ ದಿನಗಳಂದು, ೧೯೧೮, ಯೋಜನೆಗಳನ್ನು ಹಾಕಿಕೊಳ್ಳಲಾಯಿತು. ಈ ಅನ್ವೇಷಣೆ 
ಗಳು ಆರ೦ಭವಾಗುವುದರ ಸಾಧ್ಯತೆ ಬಗ್ಗೆ ಕೊನೆ. ಕ್ಷಣದ ತನಕವೂ ಸ೦ದೇಹಗಳಿದ್ದುವು. ಆದರೆ 
೧೯೧೯ರ ಗ್ರಹಣಾವಕಾಶವನ್ನು ಕಳೆದುಕೊಳ್ಳದಿರುವುದು ಬಲು ಮುಖ್ಯವಾಗಿತ್ತು. ಏಕೆಂದರೆ ಅದು 
ಅಸಾಧಾರಣವೂ ಅತ್ಯುತ್ಥಷ್ಟವೂ ಆದ ಒಂದು ನಕ್ಷತ್ರ ವಲಯದಲ್ಲಿ ಸ೦ಭವಿಸಲಿತ್ತು. ತರುವಾಯದ 
ಯಾವ ಅನ್ವೇಷಣೆಗಳಿಗೂ ಈ 'ಸೌಕರ್ಯವಿರಲಿಲ್ಲ. ಅಸ್ಟ್ರಾನಮರ್‌ ರಾಯಲ್‌ (ದಿವಂಗತ) ಸರ್‌ 
ಫ್ರ್ಯಾಂಕ್‌ ಡೈಸನ್‌ ಗೈನಿಚ್‌ನಲ್ಲಿ ಎರಡು ಅನ್ವೇಷಣೆಗಳನ್ನು ಅಣಿಗೊಳಿಸಿದರು : ಬ್ರೇಯಿಲಿನ 
ಸೋಬ್ರಾಲಿಗೆ ಒಂದು, ಪಶ್ಚಿಮ ಆಫ್ರಿಕಾದ ಪ್ರಿನ್ಸೀಪೀ ದ್ವೀಪಕ್ಕೆ ಇನ್ನೊ೦ದು. [ಪ್ರಿನ್ಸೀಪೀಗೆ ತೆರಳಿದ 
ಅನ್ವೇಷಣ ತಂಡದ ಮುಖ್ಯಸ್ಥ ಎಡಿಂಗ್ಬನ್‌ ಆಗಿದ್ದ ರು.] ಯುದ್ದವಿರಾಮ ಘೋಷಿತವಾಗುವ ತನಕ 
ಉಪಕರಣ ತಯಾರಕರಿಂದ ಯಾವುದೇ ಕೆಲಸ ಮಾಡಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಇತ್ತ ಈ 
ಅನ್ವೇಷಣತಂಡಗಳು ಫೆಬ್ರುವರಿಯಲ್ಲೇ ಜಲಯಾನ ತೊಡಗಬೇಕುಗಿದ್ದು ದರಿಂದ ತೀವ್ರ ಒತ್ತಡದ 
ನಡುವೆ ಸಿದ್ಧತೆ ಮುಂದುವರಿಯಿತು. ಗ್ರಹಣವೀಕ್ಬಣೆ ಕುರಿತಂತೆ ಬ್ರೇಯಿಲ್‌ ತಂಡಕ್ಕೆ ಹವೆ ಅತ್ಯಂತ 
ಅನುಕೂಲಪ ವಾಗಿತ್ತು. ಹಲವಾರು ಪ್ರಾಸಂಗಿಕ ಕಾರಣಗಳಿಂದಾಗಿ ಈ ತಂಡದವರ ವೀಕ್ಷಣೆಗಳನ್ನು 
ಅನೇಕ ತಿ೦ಗಳ ತನಕ ಪರಿಷ್ಕರಿಸಲಾಗಲಿಲ್ಲ. ಆದರೆ ಕೊನೆಯಲ್ಲಿ ಇವು ಪರಿಪೂರ್ಣ ತೀರ್ಮಾನಕಾರಕ 
ಸ್ಥಿರೀಕರಣವನ್ನು ಒದಗಿಸಿದುವು. ನಾನು ಪ್ರಿನ್ಸೀಪೀಯಲ್ಲಿದ್ದೆ. ಅಲ್ಲಿ ಗ್ರಹಣದ ದಿನ ಮಳೆಯಿ೦ದಲೇ 


೨೫೯ 
ವಿಜ್ಞಾನಿ ೨ 


ಆರ೦ಭವಾಯಿತು. ನಮ್ಮ ಸಮಸ್ತ ಆಶೋತ್ತರಗಳನ್ನೂ ಭಗ್ನಗೊಳಿಸುವ೦ತೆ ಆಕಾಶವಿಡೀ ಮೇಘಾ 
ಚ್ಛಾದಿತವಾಗಿತ್ತು. ಇಂತಿದ್ದರೂ ಸಂಪೂರ್ಣತೆ ಘಟಿಸುವ ಅದೇ ಮೊದಲು ಸೂರ್ಯ ಮಸುಕಾಗಿ 
ರ ನಾವು ನಮ್ಮ ಕಾರ್ಯಕ್ರಮವನ್ನು ಪೂರೈಸಿದೆವು--ಸನ್ನಿವೇಶ ನಮಗೆ ಕ೦ಡಷ್ಟು 
ತೀವ್ರತರವಾಗಿರದೆ೦ಬುದು ನಮ್ಮ ಆಶಯ. ಸಂಪೂರ್ಣತೆ ಕೈದಾಗುವ ಅದೇ ಮೊದಲು ಮೋಡಗಳು 
ತೆಳುಗೊಂಡಿರಬೇಕು. ಏಕೆಂದರೆ ಅನೇಕ ವೈಫಲ್ಯಗಳ ನಡುವೆಯೂ ನಮಗೆ ಅಪೇಕ್ಷಿತ ನಕ್ಷತ್ರ 
ಜಿ೦ಬಗಳನ್ನು ಕಾಣಿಸುವ ಎರಡು ಫಲಕಗಳು ಲಭಿಸಿದುವು. ಅದೇ ನಕ್ಟತ್ರ ವಲಯದ ಫಲಕಗಳನ್ನು, 
ಸೂರ್ಯ ಬೇರೆಲ್ಲಿಯೋ ಇದ್ದಾಗ, ಆ ಮೊದಲೇ ಒಡ್ಡಲಾಗಿತ್ತು. ಇವುಗಳೊಂದಿಗೆ ಗ್ರಹಣ 
ಫಲಕಗಳನ್ನು ತುಲನಿಸುವಾಗ ಕ೦ಡು ಬರುವ ವ್ಯತ್ಯಯ, ಸೂರ್ಯಸನಿಹದಲ್ಲಿ ಹಾಯುವ ಬೆಳಕಿನ 
ಕಿರಣಗಳು ಬಾಗುವುದರ ಕಾರಣವಾಗಿ ನಕ್ಸತ್ರಗಳ ಗೋಚರ ವಿಸ್ಥಾ ಪನೆಯನ್ನು ಸೂಚಿಸುತ್ತದೆ. 


ಆಗ ಈ ಸಮಸ್ಯೆ ನಮ್ಮ ಎದುರು ನಿಂತಿದ್ದ ಪ್ರಕಾರ ಅಲ್ಲಿ ಮೂರು ಸಾಧ್ಯ ತೆಗಳು ಇದ್ದುವು : 
ವಿಚಲನೆಯೇ ಆಗದಿರಬಹುದು ಅಂದರೆ ಬೆಳಕು ಗುರುತ್ಪಾಧೀನವಾಗಿರದು ; “ಅರ್ಧವಿಚಲನೆ” 
ಆಗಿರಬಹುದು--ಅ೦ದರೆ ನ್ಯೂಟನ್‌ನಿಯಮಾನುಸಾರ ಬೆಳಕು ಗುರುತ್ಪಾಧೀನವಾಗಿದೆ ; ಅಥವಾ 
ಪೂರ್ಣವಿಚಲನೆ ಕಂಡುಬರಬಹುದು--ಇದು ನ್ಯೂಟನ್‌ನಿಯಮದ ಬದಲು ಐನ್‌ಸ್ಟೈನ್‌ನಿಯಮ 
ವನ್ನು ಸ್ಲಿರೀಕರಿಸುತ್ತದೆ. ಮುಖ್ಯ ಭಾವನೆಯನ್ನು ಸಂಗ್ರಹಿಸಿದ ಕೊಟ್ಟಿ೦ಗ್ಹಾಮ್‌ ಅವರಿಗೆ ಡೈಸನ್‌ 
ಈ ಎಲ್ಲ ಸ೦ಗತಿಗಳನ್ನೂ ವಿವರಿಸುತ್ತ ಫಲ ಅಧಿಕವಾದಷ್ಟೂ ಅಧಿಕ ಉದ್ದೀಪಕವಾಗಲಿದೆ ಎನ್ನು 
ತ್ತಿದ್ದುದು ನನ್ನ ನೆನಪಿನಲ್ಲಿದೆ. “ನಮಗೆ ದ್ವಿಗುಣಿತ ವಿಚಲನೆ ಲಭಿಸಿದರೆ ಅದರ ಅರ್ಥ ಏನಾಗಿರ 
ಬಹುದು ?'' ಕೊಟ್ಟಿ೦ಗ್ಹಾಮ್‌ರ ಈ ಪ್ರಶ್ನೆಗೆ ಡೈಸನ್‌ ಹೇಳಿದರು. : ""ಆಗ ಎಡಿ೦ಗ್ಬನ್‌ರಿಗೆ ಪೈತ್ಯ 
ಬಡಿಯುತ್ತದೆ, ಮತ್ತು ನೀವು ಒಂಟಿಯಾಗಿ ಮನೆಗೆ ಮರಳಬೇಕಾಗುತ್ತದೆ.” 

ಆ ಸ್ಥಳದಲ್ಲಿಯೇ ಫಲಕಗಳ ಮಾಪನೆಗೆ ಏರ್ಪಾಡುಗಳನ್ನು ಮಾಡಲಾಗಿತ್ತು. ಅಸಹನೆಯೊಂದೇ 
ಇದರ ಕಾರಣವಲ್ಲ, ಬದಲು, ಮನೆಗೆ ಹಿ೦ತಿರುಗುವಾಗ ಘಟಿಸಬಹುದಾದ ಅಪಾಯಕ್ಕೆ ಎದುರಾಗಿ 
ಮುನ್ನೆಚ್ಚರಿಕೆ. ಎಂದೇ ಯಶಸ್ವೀ ಫಲಕಗಳ ಪೈಕಿ ಒಂದನ್ನು ಒಡನೆ ಪರೀಕ್ಷಿಸಲಾಯಿತು. ನಾವು 
ನಿರೀಕ್ಷಿಸುತ್ತಿದ್ದ ಸ೦ಖ್ಯಾಪರಿಮಾಣ, ಖಗೋಳ ವೈಜ್ಞಾನಿಕ ಮಾಪನೆಗಳ ಸಾಲಿನಲ್ಲಿ ಬಲುದೊಡ್ಡದು. 
ಅಂದರೆ ಒಂದು ಫಲಕವೇ ಸರಿಯಾದ ಉತ್ತರ ನೀಡುವುದು ಸಾಧ್ಯವಿದೆ. ಇತರ ಫಲಕಗಳಿ೦ದ 
ಸ್ಥಿರೀಕರಣವನ್ನು ದೃಢಪಡಿಸಿಕೊಳ್ಳುವುದು ಹೇಗೂ ಇದ್ದದ್ದೇ. ಗ್ರಹಣ ಸ೦ಭವಿಸಿ ಮೂರು ದಿನ 
ಗಳಾಗುವಾಗ, ಗಣನೆಗಳು ಕೊನೆ ಹ೦ತ ತಲಪುತ್ತಿದ್ದ೦ತೆ, ಒ೦ದು ಸ೦ಗತಿ ನನಗೆ ಖಾತ್ರಿ ಆಯಿತು : 
ಐನ್‌ಸ್ಟೈನ್‌ ಸಿದ್ಧಾ೦ತ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿತ್ತು, ಮತ್ತು ವೈಜ್ಞಾನಿಕ ಚಿಂತನೆಯ ನವದೃಷ್ಟಿ 
ಕೋನ ಚಲಾವಣೆಗೆ ಬರತಕ್ಕದ್ದು. ಕೊಟ್ಟಿ೦ಗ್ಹಾಮ್‌ ಒಂಟಿಯಾಗಿ ಮನೆಗೆ ಮರಳಲಿಲ್ಲ. 


ಮೂಲನಿಯಮಗಳಿಂದ ಫಲಿಸುವ ನವಶೋಧಗಳು 
ಈಗ ನಾನು ವೈಜ್ಞಾನಿಕಾನ್ವೇಷಣೆಗಳ ಮೂರನೆಯ ಒಂದು ಮುಖವನ್ನು ಪರಿಗಣಿ 
ಸಲು ಅಪೇಕ್ಸಿಸುತ್ತೇನೆ. ಒ೦ದು ಅರ್ಥದಲ್ಲಿ ಇದು ಈಗಾಗಲೇ ನಾನು ವಿವರಿಸಿರುವ 
ಬಗೆಗಳಿಗೆ ಮಧ್ಯವರ್ತಿಯಾಗಿದೆ. 
ಹದಿನೆಂಟನೆಯ ಶತಮಾನದಲ್ಲಿದ್ದ ಭಾವನಾವಾದಿ ತತ್ತ್ವಶಾಸ್ತ್ರವಿದ (idealist 
philosopher) ಬಿಷಪ್‌ ಬರ್ಕ್ಲೀ ಮತ್ತು ಈತನ 1.2... ಸೂರ್ಯ ಚ೦ದ್ರ 
ಮತ್ತು ನಕ್ಷತ್ರಗಳು “ನಮ್ಮ ಮನದೊಳಗಿನ ಅಷ್ಟು ಇಂದ್ರಿಯಾನುಭವಗಳು,” ಆದ್ದ 


೨೬೦ ಸಪ್ತಸಾಗರದಾಚೆಯೆಲ್ಲೋ . 


ರಿಂದ, ಉದಾಹರಣೆಗೆ, ನಕ್ಷತ್ರಗಳ ಸಂಯೋಜನೆ ಕುರಿತು ವಿಚಾರ ನಡೆಸುವುದು 

ಅರ್ಥಶೂನ್ಯ ಎಂದು ವಾದಿಸಿದರು. ಇಂತಿದ್ದರೂ ಮುಂದಿನ ಕೆಲವೇ ದಶಕಗಳಲ್ಲಿ 
 ಕಿರ್ನಫ್‌ಅವರು ಫ್ರೌನ್‌ಹಾಫರ್‌ ರೇಖೆಗಳ ಬಗೆಗಿನ ತಮ್ಮ ವಿನೂತನ ರಾಸಾಯನಿಕ 
ವ್ಯಾಖ್ಯಾನವನ್ನು ಪ್ರಕಟಿಸಲಿದ್ದರು (೧೮೬೦) : ಸೌರವಾತಾವರಣದಲ್ಲಿ ಲೋಹಾನಿಲ 
ಜ್ವಾಲೆಗಳ ಅಸ್ತಿತ್ವ. ಅಂದಿನಿಂದ ನಕ್ಸತ್ರಗಳ ಸಂಯೋಜನೆ ಕುರಿತು ಪ್ರಸ್ತಾವಿಸುವುದು 
ಎ೦ದೂ ಅಲಸಿಗರ ಕನಸಿನ ಸೀಮೆಗೆ ಸೇರಲಿಲ್ಲ. ಅದು ತೀವ್ರ ಪ್ರಾಯೋಗಿಕ 
ಕುತೂಹಲದ ಸಮಸ್ಯೆ ಆಯಿತು. 

ಮುಂದೆ ಸಂದಿರುವ ಈ ಎಂಬತ್ತು ವರ್ಷಗಳಲ್ಲಿ ಪ್ರಯೋಗಾಲಯದಲ್ಲಿಯೂ 
ನಾಕ್ಬತ್ರಿಕ ಮೂಲಗಳಲ್ಲಿಯೂ ವೀಕ್ಷಿಸಲಾದ ಅಸಂಖ್ಯ ರೋಹಿತಗಳ ವ್ಯಾಖ್ಯಾನ 
ಸಮಸ್ಯೆ ಹೆಚ್ಚು ಕಡಿಮೆ ಪೂರ್ತಿಯಾಗಿ ಅಂತಿಮ ಹಂತ ತಲಪಿದೆ ಎಂಬುದನ್ನು 
ನಂಬುವುದು ಕಷ್ಟ. ಈ ಅನ್ವೇಷಣೆಗಳ ಕಥೆ ವಿಜ್ಞಾನದ ಇತಿಹಾಸ ಮತ್ತು ವಿಧಾನಗಳ 
ಅತ್ಯ೦ತ ರಮ್ಯ ಅಧ್ಯಾಯಗಳ ಸಾಲಿಗೆ ಸೇರಿದೆ. ನಿಜಕ್ಕೂ ಇದರ ಹೆಚ್ಚಿನ ಅಂಶವನ್ನು 
ಕಳದ ಐವತ್ತು ಅಥವಾ ಅಧಿಕ ವರ್ಷಗಳ ಭೌತ-ರಸಾಯನ-ಖಗೋಳವಿಜ್ಞಾನೇತಿಹಾಸ 
ದಿಂದ ಬೇರ್ಪಡಿಸಿ ಗುರುತಿಸುವುದು ಸುಲಭವಲ್ಲ. ಎಂದೇ ಈ ವಿಶಾಲ ಕ್ಷೇತ್ರದಿ೦ದ 
ಪ್ರಾಸ೦ಗಿಕವಾಗಿ ಎರಡು ಸ೦ಗತಿಗಳನ್ನು ವಿಶೇಷ ಪರಿಶೀಲನೆಗೆ೦ಹು ಆಯ್ದೆನಾದರೆ 
ನಾನು ಅವುಗಳಿಗೆ ಅತಿಶಯ ಪ್ರಾಮುಖ್ಯ ಅಥವಾ ಲಕ್ಷ್ಯ ಕೊಡುವೆನೆ೦ದೇನೂ ಅಲ್ಲ, 
ಬದಲು, ನಾನು ಅವುಗಳಲ್ಲಿ ವಿಶಿಷ್ಟ ಆಸಕ್ತಿ ತಳೆದವನಾಗಿದ್ದೇನೆ ಎ೦ದು ಮಾತ್ರ ಅರ್ಥ. 
ಈಗ ನಾನು ಹೇಳಬೇಕೆ೦ದಿರುವುದು ಹೈಡ್ರೊಜನ್‌-ಅನ೦ತರದ ಎರಡು ಅತ್ಯ೦ತ 
ಸರಳ ಪರಮಾಣುಗಳ ವಿಚಾರ. ಎರಡು-ಎಲೆಕ್ಟ್ರಾನುಗಳಿರುವ ಪರಮಾಣುಗಳಿವು : 
ಹೀಲಿಯಮ್‌ ಮತ್ತು ಹೈಡ್ರೊಜನ್ನಿನ ಯಣ ಅಯಾನ್‌. 

ಮೊದಲಿಗೆ ಹೀಲಿಯಮ್‌ ಕುರಿತು. ೧೮೯೫ರ ತನಕ ಹೀಲಿಯಮ್‌ ಕೇವಲ 
ಸೂರ್ಯನ ವರ್ಣಗೋಳದಲ್ಲಿರುವ ಒಂದು ಧಾತು ಎಂದು ತಿಳಿದಿತ್ತು."” ವಾಸ್ತವ 
ವಾಗಿ, ಫ್ರೆಂಚ್‌ ಖಗೋಳವಿಜ್ಞಾನಿ ಜೆನ್ಸನ್‌ ಇದನ್ನು ಆಗಸ್ಟ್‌ ೧೮೬೮ರಲ್ಲಿ ಸ೦ಭವಿಸಿದ 
ಸಂಪೂರ್ಣ ಸೂರ್ಯಗ್ರಹಣದ ವೇಳೆ ಪತ್ತೆ ಹಚ್ಚಿದ್ದರು. ಸಂಪೂರ್ಣತೆ ಘಟಿಸುವ 
ಕ್ಷಣದಲ್ಲಿ ಛಳುಕುವ ಮಿಂಚಿನ ವೇಳೆ ಪ್ರಕಟವಾದ ವರ್ಣಗೋಳದ ರೋಜಿತದಲ್ಲಿ, 
ಸೋಡಿಯಮ್‌ನ ಸಮೀಪ ಸ ೫೮೭೬ರಲ್ಲಿ ಒಂದು ಉಜ್ಜ್ವಲ ಹಳದಿ ರೇಖೆ ಇತ್ತು. 
ಇದಾದರೂ ಸೋಡಿಯಮ್ಮಿನ ಕಾರಣವಾಗಿ ಮೂಡಿರಬಹುದೆ೦ದು ಮೊದಲಿಗೆ 
ಭಾವಿಸಲಾಯಿತು. ಆದರೆ ಇದು ಹೀಗಿರಲು ಸಾಧ್ಯವಿಲ್ಲವೆಂದು ಆರಂಭದಲ್ಲೇ 
ಗಮನಿಸಿದವರು ಸರ್‌ ನಾರ್ಮನ್‌ ಲಾಕ್ಕೈರ್‌. ಈ ನೂತನ ರೇಖೆಯನ್ನು ಅಂದು 
ತಿಳಿದಿದ ಯಾವುದೇ ಭೌಮಿಕ ಧಾತು ಉತ್ಪಾದಿಸುವ ರೇಖೆಗಳ ಜೊತೆ ಗುರುತಿಸ 
ಲಾಗುವುದಿಲ್ಲ ಎಂದು ಇವರು ಹೇಳಿದರು. ಆದ್ದರಿಂದ ಇಲ್ಲೊಂದು ನೂತನ ಧಾತು 
ಪ ಕಟವಾಗಿದೆಯೆಂದು ತೀರ್ಮಾನಿಸಿ ಇದನ್ನು “ಹೀಲಿಯಮ್‌” ಎಂದು ಹೆಸರಿಸಿದರು. 


೨೬೧ 
ವಿಜ್ಞಾನಿ 


ಕಾಲು ಶತಮಾನ ಸಂದಿತು. ಇಸವಿ ೧೮೯೫. ಸುಪ್ರಸಿದ್ದ ರಸಾಯನವಿಜ್ಞಾನಿ ಸರ್‌ 
ವಿಲಿಯಮ್‌ ರ್ಯಾಮ್ಸೇ, ಕೆಲವು ಯುರೇನಿಯಮ್‌ ಖನಿಜಗಳಿ೦ದ ಹೊಮ್ಮಿದ ಅನಿಲ 
ಗಳನ್ನು ಅಧ್ಯಯನಗೈಯುತ್ತಿದ್ದಾಗ, ಅವುಗಳ ರೋಹಿತಗಳನ್ನು ಪರೀಕ್ಷಿಸಿದರು. ಈ 
ರೋಹಿತಗಳಲ್ಲಿ ಉಜ್ಜ್ವಲ ಹಳದಿ ರೇಖೆಯೊಂದಿತ್ತು. ತತ್ರೂರ್ವ ವರ್ಣಗೋಳ 
ಪ್ರದರ್ಶಿಸಿದ್ದ ಹಳದಿರೇಖೆಯ ನೆಲೆಯಲ್ಲೇ ಇದರದು ಕೂಡ. ಉಭಯ ಸಂದರ್ಭ 
ಗಳಲ್ಲಿಯೂ ಭಾಗಿಯಾಗಿದ್ದ ಆಕರ ಒ೦ದೇ ಎಂದು ಮುಂದಿನ ಅನ್ವೇಷಣೆಯಿಂದ 
ಶ್ರುತವಾಯಿತು. ಹೀಗೆ, ಮೊದಲು ಸೂರ್ಯನಲ್ಲಿ ಪತ್ತೆ ಮಾಡಲಾದ ಧಾತುವನ್ನು 
ಮತ್ತೆ ಭೂಮಿಯಲ್ಲಿ ಪ್ರತ್ಯೇಕೀಕರಿಸಲಾಯಿತು. 

ಹೈಡ್ರೊಜನ್ನಿನ ಖಣ ಅಯಾನ್‌ ಕಥೆ ಕೆಲವು ರೀತಿಗಳಲ್ಲಿ ಇಷ್ಟೇ ಮೋಹಕ 
ವಾಗಿದೆ. ೧ ಪ್ರೋಟಾನ್‌ ಮತ್ತು ೨ ಎಲೆಕ್ಟ್ರಾನುಗಳಿ೦ದ ರಚಿತವಾದ ಪರಮಾಣು 
ಮುಕ್ತ ಸ್ಥಿತಿಯಲ್ಲಿ ಇರಬಲ್ಲುದೆ೦ದು ಬೆತೇ ಮತ್ತು ಹೈಲ್ಲೆರಾಸ್‌ ಸೈದ್ದಾಂತಿಕ 
ಆಧಾರಗಳಿಂದ ಸಾಧಿಸಿದ್ದರು. ಈ ಪರಮಾಣುವಿನ ಸ್ಥಿರತೆ ಬಗೆಗಾಗಲೀ ಸಮರ್ಪಕ 
ಸನ್ನಿವೇಶಗಳಲ್ಲಿ ಇದು ಮುಕ್ತ ಸ್ಥಿತಿಯಲ್ಲಿರುವುದರ ಕ್ಷಮತೆ ಬಗೆಗಾಗಲೀ ಸಂದೇಹ 
ಇನಿತೂ ಹಣುಕದಷ್ಟರ ಮಟ್ಟಿಗೆ ಬೆತೇ ಮತ್ತು ಹೈಲ್ಲೆರಾಸರ ಗಣನೆಗಳು ಶಕಲ 
ಸಿದ್ಧಾಂತದ ನೇರ ಮುಮ್ಮೊಗ ಪರಿಣಾಮಗಳಾಗಿದ್ದುವು. ಇಂತಿದ್ದರೂ ಯಣ 
ಹೈಡ್ರೊಜನ್‌-ಅಯಾನನ್ನು ಅಲ್ಲಿಯ ತನಕ ಪ ಶ್ರಯೋಗಾಲಯದಲ್ಲಿ ಪ್ರ ತ್ವೇಕೀಕರಿಸ 
ಲಾಗಿರಲಿಲ್ಲವೆ೦ಬ ಸಂಗತಿ ಉಳಿದೇ ಇತ್ತು. ಇತ್ತ ಕೆಲವು ವರ್ಷಗಳ ಹಿಂದೆ ವಿಲ್ಸ್‌ 
ಎಂಬವರು ಹೈಡ್ರೊಜನ್ನಿನ ಯಣ ಅಯಾನುಗಳು ಮುಕ್ತಸ್ಥಿತಿಯಲ್ಲಿ ಮತ್ತು ಸಾಕಷ್ಟು 
ಸಂಖ್ಯೆಗಳಲ್ಲಿ ಸೂರ್ಯನ ವಾತಾವರಣದಲ್ಲಿ ರಲೇಬೇಕಿಂದು ಸೂಚಿಸಿದರು. “ಪತ್ತೆ 
ಹಚ್ಚುವುದು ನಮ್ಮಿ೦ದ ಸಾಧ್ಯವಾದೀತೇ ?” ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದಕ್ಕೆ 
ಉತ್ತರ ಅರಸುವ ಮೊದಲು ನಮಗೆ ಹೈಡ್ರೊಜನ್ನಿನ ಖಣ ಅಯಾನ್‌ ಬೆಳಕನ್ನು 
ಹೀರಿಕೊಳ್ಳುವ ಪರಿ ಯಾವುದು, ಮತ್ತು ಜೊತೆಗೆ, ಈ ಹೀರಿಕೆಯ ಪರಿಣಾಮ 
ತೌರ ವೋಹಿತದ ಮೇಲೆ ಏನೆಂದು ತಿಳಿದಿರುವುದು ಅಗತ್ಯ. ಹೈಡ್ರೊಜನ್ನಿನ ಯಣ 
ಅಯಾನ್‌ ಬೆಳಕನ್ನು ಹೇಗೆ ಹೀರಿಕೊಳ್ಳಬಲ್ಲದು ಎ೦ಬುದರ ನಿರ್ಧರಣೆ ಕುರಿತ 

ಸೈದ್ಧಾಂತಿಕ ಸಮಸ್ಯೆ ಊಹಾತೀತವಾಗಿ ಅತಿ ಸೂಕ್ಷ್ಮ ವಾದದ್ದು. ಆದರೆ ಇದರ ತಳದಲ್ಲಿ 
ಇರುವ ಭೌತಸಮಸೆ ಯನ್ನು ಈಗ ಪರಿಹರಿಸಲಾಗಿದೆ. ಎಂದೇ ಸೌರರೋಹಿತದಲ್ಲಿ 
ವೀಕ್ಲಿಸಬಹುದಾದ ಪರಿಣಾಮಗಳನ್ನು ಸಾಕಷ್ಟು ನಿಷ್ಕಷ್ಟ ಮಟ್ಟದಲ್ಲಿ ಕಣಿ ನುಡಿಯು 
ವುದು ಸಾಧ ವಾಗಿದೆ. ಈ ಪರಿಣಾಮಗಳ ಸ್ವಭಾವ ಅದೆಷ್ಟು. ಸುವ್ಯಾಖ್ಯಿತವೆಂದರೆ 
ವೀಕ್ಷಣೆಗಳು ಇವನ್ನು ಸಂಪೂರ್ಣವಾಗಿ ಸಮರ್ಥಿಸಿವೆ : ೧ ಪ್ರೋಟಾನ್‌ ಮತ್ತು ೨ 
ಎಲೆಕ್ಕಾ ಶ್ರನುಗಳನ್ನು ಒಳಗೊಂಡಿರುವ ಈ ಪರಮಾಣುವನ್ನು- ಇದಕ್ಕೆ 


ಕ ಸ್ಥಿ 
ವಿದೆಯೆಂದು ಶಕಲಸಿದ್ಧಾ೦ತ ಕಣಿ ಮುಡಿದಿತ್ತು-ಈಗ ಸೂರ್ಯ ನಲ್ಲಿ ಗುರುತಿ 
ಲಾಗಿದೆ. 


ಟಿ 


೨೬೨ ಸಪ್ತಸಾಗರದಾಚೆಯೆಲ್ಲೋ . . . 


ವಿಜ್ಞಾನಿ ತನ್ನ ವೃತ್ತಿ ನಿರ್ವಹಣೆ ವೇಳೆ ಯಾವ ಬಗೆಯ ಸ೦ಗತಿಗಳನ್ನು ಅನ್ವೇಷಿಸಲು 
ಮುಂದಾಗುತ್ತಾ ನೆ ಎ೦ಬ ವಿಷಯವನ್ನು ಮಾತ್ರ ಇಲ್ಲಿಯ ತನಕ ಪರಿಶೀಲಿಸಿದ್ದೆ ನೆ. 
ಆತನ ಅಭಿಪ್ರೇರಣೆಗಳ ಪರಿಗಣನೆಯನ್ನು ಕೊನೆಯ ವಿಭಾಗಕ್ಕೆ ತಳ್ಳಿದ್ದೇನೆ. ಇಲ್ಲಿ 
ವಿಭಿನ್ನ ಚಿಂತನಪರಂಪರೆಗಳಿವೆ. ತಾನು ಎಸಗುವ ಪ ಪ್ಪ Pe ವಿಜ್ಞಾನಕಾರ್ಯವೂ 
ಅ೦ತಿಮವಾಗಿ ದೈನ೦ದಿನ ಜೀವನಸೌಕರ್ಯಗಳಲ್ಲಿ. ಉಪಯೋಗ ಕಾಣುತ್ತದೆಂಬ 

ಪ್ರಜ್ಞಾಶೀಲ ಅಥವಾ ಅವಪ್ರಜ್ಞಾಶೀಲ ನಂಬಿಕೆಯಿಂದ ಈ ಅಭಿಪ್ರೇರಣೆ ಪುಟಿಯುತ್ತ 
ದೆ೦ಬ ದೃಷ್ಟಿಕೋನವನ್ನು ತಿರಸ್ಕರಿಸುತ್ತೇನೆ. ವಿಜ್ಞಾನಿ ಯಾವಾಗಲೂ ತನ್ನ ಪ್ರಯತ್ನ 
ಗಳನ್ನು ಸಮಕಾಲೀನ ಸಾಮಾಜಿಕ ಅಗತ್ಯಗಳು ಮತ್ತು ದರದುಗಳೊಂದಿಗೆ ಪ್ರಜ್ಞಾ 
ಪೂರ್ವಕವಾಗಿ ಸಮಾಕಲಿಸಲೇಬೇಕೆಂದು ಒತ್ತಾಯಿಸುವ ಅನುಮಿತಿಯನ್ನೂ ತಳ್ಳಿ 
ಹಾಕುತ್ತೇನೆ. ಅಲ್ಲದೇ, ಇವುಗಳ ಜೊತೆಗೆ ವಿಜ್ಞಾನಿಗಳು ಸತ್ಯದ ಬಗೆಗಿನ “ಫಲಿತ, 
ಉನ್ಮಾದ” ಅಥವಾ ನಿಸರ್ಗದ “ರಹಸ್ಯಗಳನ್ನು” ಜರಿ “ದಾಹಕ ಕುತೂ 
ಹಲ”ಗಳಿ೦ದ ಕಾರ್ಯಪ್ರೇರಿತರಾಗುತ್ತಾರೆ ಎ೦ಬ ನಿಲವನ್ನೂ ಅಂಗೀಕರಿಸಲಾರೆ. ತನ್ನ 
ವೃತ್ತಿಯ ದೈನಂದಿನ ನಿರ್ವಹಣೆಯಲ್ಲಿ ಮಗ್ನನಾಗಿರುವ ವಿಜ್ಞಾನಿಗೂ ರಾಜಭೋಗ 
ವನ್ನು ಪರಿತ್ಯಜಿಸಿ ಜೀವನಕ್ಕೆ ಅರ್ಥ ಮತ್ತು ಮಹತ್ತ್ವ ಒದಗಿಸುವ ನೀತಿಶಾಸ್ತ್ರೀಯ 
ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ತಪಸ್ಸು ಆಚರಿಸಲು ತೆರಳಿದ ಬುದ್ದನಿಗೂ ನಡುವೆ 
ಹೆಚ್ಚಿನ ಸಾಮಾನ್ಯತೆ ಇದೆ ಎಂದೇನೂ ನಾನು ನಂಬಿಲ್ಲ. ಅದೇ ವೇಳೆ ಆತನಿಗೆ 

ಸಾರ್ಕೊ ಪೋಲೊ" ಜೊತೆ ಕೂಡ ಸಾಮಾನ್ಯವಾದದ್ದು ಏನೂ ಇಲ್ಲ. 

ವಿಜ್ಞಾನಿಗೆ ತನ್ನ ವಿಜ್ಞಾನದ ಪ್ರಗತಿಯಲ್ಲಿ ತಾನು ಗರಿಷ್ಠ ಸ್ವಸಾಮರ್ಥ್ಯಸಹಿತ 
ಕ್ರಿಯಾಶೀಲ ಪಾತ್ರ ವಹಿಸಬೇಕೆಂಬ ಅಪೇಕ್ಷೆಯೇ ವಸ್ತುತಃ ಆತನ ಪ್ರಯತ್ನಗಳಿಗೆ 
ತಿರುಳನ್ನೂ ವಾಸ್ತವತೆಯನ್ನೂ ಕೊಡುವ ಅಂಶ. ಇನ್ನು ವಿಜ್ಞಾನಿಯ ಕೃತಿಗೆ ಆಧಾರ 
ಭೂತವಾಗಿರುವ ಪ್ರಬಲ ಪ್ರೇರಣೆ ಯಾವುದೆ೦ಬುದನ್ನು ಒ೦ದು ಪದದಲ್ಲಿ ನಿರೂಪಿಸ 
ಬೇಕಾದರೆ ಅದು ವ್ವವಸ್ಥಿ ಕರಣ ಎನ್ನುತ್ತೇನೆ. ಇದು ಪ್ರಾಯಶಃ ನೀರಸ ನಿರೂಪಣೆ 
ಎನ್ನಿಸಬಹುದು. ಆದರೆ ನಿಜಕ್ಕೂ ಇದು ಸತ್ಯಸಮೀಪವಾಗಿದೆ ಎಂದು ಭಾವಿಸುತ್ತೇನೆ. 
ವಿಜ್ಞಾನಿ ಎಸಗಲು ಪ್ರಯತ್ನಿಸುವುದು ಸಾರತಃ ಇದು : ಯಾವುದೋ ಒಂದು ಪ್ರಾಂತ, 
ವಿನ್ಯಾಸ ಇಲ್ಲವೇ ಬಿಡಿ ವಿವರ ಆಯ್ದು, ರೂಪ ಮತ್ತು ಸ೦ಬದ್ಧತೆ ಇರುವ ಸಾರ್ವತ್ರಿಕ 
ಹೂಟೆಯಲ್ಲಿ ಅದು ತನ್ನ ಯುಕ್ತ ನೆಲೆಯಲ್ಲಿ ನೇರ್ಪುಗೊಳ್ಳುವುದೋ ಎಂದು 
ಪರಿಶೀಲಿಸುವುದು ; ಮತ್ತು ಇದರಲ್ಲಿ ಜಯ ಲಭಿಸದಿದ್ದರೆ, ಹಾಗೆ ಮಾಡಲು ಸಹಾಯ 
ವಾಗುವಂತೆ ಅಧಿಕ ಮಾಹಿತಿಗಳನ್ನು ಸಂಪಾದಿಸುವುದು. ಇದು ಪ್ರಾಯಶಃ ಸ್ವಲ್ಪ 
ಮಟ್ಟಿಗೆ ಅಸ್ಪಷ್ಟ, ಅಲ್ಲಿಯೂ “ಯುಕ್ತ,” “ಸಾರ್ವತ್ರಿಕ ಹೂಟೆ,” “ರೂಪ,” ಮತ್ತು 
“ಸ೦ಬದ್ಧತೆ ತೆ' ಎಂಬ ಪದಗಳ ಉಪಯೋಗ [ಸುಸ್ಪಷ್ಟವಲ್ಲ] ಎಂಬುದರ ಅರಿವು 
ನನಗುಂಟು. ಕಲೆಯಲ್ಲಿ ಸೌಂದರ್ಯವನ್ನು ಹೇಗೆ ವ್ಯಾಖ್ಯಸಲಾಗುವುದಿಲ್ಲವೋ ಹಾಗೆ 
ಇಲ್ಲಿಯ ಪರಿಸ್ಥಿತಿ ಎಂಬುದನ್ನು ಒಪ್ಪುತ್ತೇನೆ. 2 ಆಯಾ ವಿಷಯದ ಪರಿಚಯ 


ಇರುವವರಿಗೆ ಇದನ್ನು ಗುರುತಿಸುವುದರಲ್ಲಾಗಲೀ ಮೆಚ್ಚುವುದರಲ್ಲಾಗಲೀ ಏನೂ ಕಷ್ಟ 
ಇರುವುದಿಲ್ಲ. ನನ್ನ ಅರ್ಥ ಏನೆ೦ಬುದನ್ನು ಬಲು ಸ೦ಕ್ಷೇಪವಾಗಿ ಎರಡು ನಿದರ್ಶನಗಳ 
ಮೂಲಕ ವಿವರಿಸಲು ಪ್ರಯತ್ನಿಸುತ್ತೇನೆ. 
ಹೆನ್ರಿ ಬೆಕ್ಕೆರಲ್‌ೌಎಂಬವರು ವಿಕಿರಣಪಟುವಿದ್ಯಮಾನವನ್ನು ಆವಿಷ್ಯರಿಸಿದರು 
(೧೮೯೬). ಈಗ ನಮಗೆ ತಿಳಿದಿದೆ : ಮೂರು ವಿಕರಣಪಟು ಕುಟುಂಬಗಳಿವೆ ; ವಿಕಿರಣ 
ಪಟು ಪರಿವರ್ತನೆಯಲ್ಲಿ ವಿಕಿರಣದ ಮೂರು ನಿರ್ದಿಷ್ಟ ಬಗೆಗಳ ಪೈಕಿ ಒ೦ದು ಅಥವಾ 
ಹೆಚ್ಚು ಉತ್ಸರ್ಜಿಸಲ್ಪಡುವ್ರಿದು ಸಾಧ್ಯವಿದೆ ; ವಿಕಿರಣಪಟು ವಿಸ್ಥಾಪನ ನಿಯಮಗಳು 
ಇಲ್ಲಿ ವರ್ತಿಸುತ್ತವೆ ; ಸಮಸ್ಥಾನಿಗಳ ಮತ್ತು ಸಮಭಾರಿಗಳ ಅಸ್ತಿತ್ವದ ಗುರುತಿಸುವಿಕೆ 
ವರ್ತಿಸುತ್ತದೆ ; ಮತ್ತು ಪರಮಾಣುಗಳ ಸ್ವಪ್ರೇರಿತ ವಿಘಟನೆಯ ಒಂದು ನವೀನ 
ಸಿದ್ದಾಂತ ವರ್ತಿಸುತ್ತದೆ. ಈ ಯಾವ ಸಂಗತಿಗಳನ್ನೂ ಅರಿತಿರದಿದ್ದ ಆ ಜನರೆದುರು 
ವಿಕಿರಣಪಟುತ್ವ ತೆರೆದಿಟ್ಟ ವಿದ್ಯಮಾನಗಳ ಅಗಾಧ ವೈವಿಧ್ಯವನ್ನೂ ಸಂಕೀರ್ಣತೆ 
ಯನ್ನೂ ನೀವು ಕಲ್ಪಿಸಿಕೊಳ್ಳಬಹುದು. ಇಂತಿದ್ದರೂ ರುದರ್ಫರ್ಡ್‌ಅವರ ಔಡdಂ- 
activiyಯ ಪ್ರಥಮಾವೃತ್ತಿ ೧೯೦೪ರಲ್ಲಿ ಪ್ರಕಟವಾದಾಗಲೇ ಈ ವಿದ್ಯಮಾನದ 
ಅಗತ್ಯಾ೦ಶಗಳು ಅನಾವರಣಗೊಂಡಿದ್ದುವು. ಕಾರಣವೇನು ? ರುದರ್ಫರ್ಡರ 
ವೈಲಕ್ಷಣ್ಯಗಳಾದ ಸಾಮರ್ಥ್ಯ, ಕ್ರಮಶೀಲತೆ ಮತ್ತು ಸರ್ವಂಕಷತೆ ಸಹಿತ ಈ 
ಸಮಸ್ಯೆಯನ್ನು ವ್ವವಸ್ಥಾ ಪೂರ್ವಕವಾಗಿ ಅನ್ಹೇಷಿಸಲಾಗಿತ್ತು. 
ಇನ್ನೊ೦ದು ಉದಾಹರಣೆ. ಒ೦ದನೆಯ ಮಹಾಯುದ್ಧವನ್ನೂ ಇಪ್ಪತ್ತರ ದಶಕ 
ವನ್ನೂ ಒಳಗೊ೦ಡ ಅವಧಿಯಲ್ಲಿ ಭೌತವಿಜ್ಞಾನಿಗಳು ಸಂಕೀರ್ಣ ಪರಮಾಣವಿಕ 
ರೋಹಿತಗಳನ್ನು ಅರ್ಥವಿಸುವ ಗಹನಕಾರ್ಯದಲ್ಲಿ ಮಗ್ನರಾಗಿದ್ದರು. ನಾನು 
“ವ್ಯವಸ್ಥೀಕರಣ” ಎ೦ದು ಉಲ್ಲೇಖಿಸಿರುವುದರೆಡೆಗಿನ ಪ್ರಜ್ಞಾಪೂರ್ವಕ ಪ್ರಯತ್ನಗಳ 
ವಿನಾ ಈ ಸಾಹಸದ ಪೂರೈಕೆ ಕೈಗೂಡಿರುತ್ತಿರಲಿಲ್ಲ. ಶಕಲಸಿದ್ಧಾ೦ತದ ತತ್ತ್ವಗಳು ಈ 
ಮಾರ್ಗ ವಾಗಿ ಕೂಡ ಇಪ್ಪತ್ತರ ದಶಕದ ಕೊನೆಯ ದಿನಗಳಂದು ಸ್ಥಾಪನೆಗೊಳ್ಳುವುದು 
ಸಾಧ್ಯವಾಯಿತು. ಪ್ರಸಕ್ತ ಉಪನ್ಯಾಸಮಾಲಿಕೆಯ ಪ್ರಾಯೋಜಕರು ಪ್ರತಿಯೊಬ್ಬ 
ಉಪನ್ಯಾಸಭಾಗಿಯೂ ಸ್ವ೦ತಾನುಭವದಿ೦ದ ಭಾಷಣವೀಯಬೇಕೆಂದು ಖಚಿತವಾಗಿ 
ವಿಧಿಸಿರುವುದರಿ೦ದ ನನ್ನ ಕಾರ್ಯದಲ್ಲಿ ನಾನು ಅನುಸರಿಸುವ ವಿಧಾನ ಏನು ಎಂಬು 
ದನ್ನು ಇಲ್ಲಿ ಸೇರಿಸಲು ನಿಮ್ಮ ಅನುಮತಿ ಕೋರುತ್ತೇನೆ. ಅದು, ಮೊದಲಿಗೆ ಆ 
ವಿಷಯದ ಬಗ್ಗೆ ಈಗಾಗಲೇ ಗೊತಿ ಶಿರುವುದೇನೆಂಬುದನ್ನು ಅರಿತುಕೊಳ್ಳು ವುದು ; ಬಳಿಕ 
ಅದು ಒಬ್ಬನಿಗೆ ಪ್ರಶ್ನಿಸಲು ಹಕ್ಕು ಇರುವ ನಿಷ್ಕೃಷ್ಟತೆಯ ಮಟ್ಟಗಳು, ತಾರ್ಕಿಕ 
ಕ್ರಮೀಕರಣ ಮತ್ತು ಪರಿಪೂರ್ಣತೆ ಇವುಗಳ ಜೊತೆ ಹೊಂ ದಿಕೊಳ್ಳುವುದೇ ಎಂದು 
ಡುವುದು ; ಮತ್ತು, ಹಾಗಿಲ್ಲ ದಿದ್ದರೆ ಅದನ್ನು ತರಲು ಉದ್ಯುಕ್ತನಾಗುವುದು. 
ಇಲ್ಲಿಯ ಅಭಿಪ್ರೇರಣೆ ಸದಾ ವೈದುಷ್ಯಾಧಾರಿತ ವ್ಯವಸ್ಟೀಕರಣ. ಸರ್ವಸಾಮಾನ್ಯವಾಗಿ 
ಇದು ಸರಿಯಾದ ವಿಧಾನ ಎಂದು ಹೇಳಬಯಸುತ್ತೆ ನೆ. ಹೇಗೂ ಇರಲಿ. ಈ 


೨೬೪ ಸಪ್ತಸಾಗರದಾಚೆಯೆಲ್ಲೋ . . . 


ಕ್ರಮದಿ೦ದ ಮಾತ್ರ ಆರೋಗ್ಯಕರ ವೈಜ್ಞಾನಿಕ ಜೀವನ ನಡೆಸುವುದು ಸಾಧ್ಯ ; ಮತ್ತು 
ಆಗ ಯಜು ವೈಜ್ಞಾನಿಕ ಮೌಲ್ಯ ಗಳು ಸಾಧಿಸಲ್ಪಡುವುವು ಎಂದು ನನ್ನ ಭಾವನೆ. 

ವೈಜ್ಞಾನಿಕ ಕಾರ್ಯದ ಅತಿ ಮುಖ್ಯ ಮುಖವೊಂ೦ದನ್ನು--ಅದರ ಸಹಕಾರೀ ಸ ಸ್ವಭಾವ 
ವನ್ನು- ಚರ್ಚಿಸಲು ನಾನು ಸಾಕಷ್ಟು ವೇಳೆ ಉಳಿಸಿಕೊಳ್ಳಲಿಲ್ಲವೋ ಎಂಬ ಅಳಕು 
ನನಗೆ ಉಂಟು. ಆದ್ದರಿ೦ದ ನಾನು ರುದರ್ಫರ್ಡರ ಕವಲಿ: ಒ೦ದು ಉಲ್ಲೇಖನದಿಂದ 
ತೃಪ್ತನಾಗುತ್ತೇನೆ : 

ಯಾವನೇ ಒಬ್ಬ ವ್ಯಕ್ತಿಯಲ್ಲಿ ಹಠಾತ್ತನೆ ತೀವ್ರ: ವಿಸ್ಫೋಟಕವಾಗಿ ವೈಜ್ಞಾನಿಕಾವಿಷ್ಕಾರ ಪ್ರಕಟ 
ವಾಗುವುದು ವಿಜ್ಞಾನದ ಸ್ವಭಾವವೈಶಿಷ್ಟ್ಯವಲ್ಲ. ವಿಜ್ಞಾನ ಹಂತ ಹಂತವಾಗಿ ಮುಂದುವರಿಯುತ್ತದೆ. 
ಇಲ್ಲಿ ಪ್ರತಿಯೊಬ್ಬನೂ ತನ್ನ ಪೂರ್ವಜರ ಕಾರ್ಯವನ್ನು ಅವಲಂಬಿಸಿರುತ್ತಾನೆ. ಹಠಾತ್‌ ಅನಿರೀಕ್ಷಿತ 
ಆವಿಷ್ಕಾರವೊ೦ದರ ಸುದ್ದಿ, ಬಾನಿನಿಂದ ಬಡಿದ ಸಿಡಿಲೋ ಎಂಬಂತೆ, ನಿಮ್ಮ ಕಿವಿಗೆರಗಿದಾಗ, ಅದು 
ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬನ ಪ್ರಭಾವದಿಂದ ಬೆಳೆದಿದೆ, ಮತ್ತು ಈ ಪರಸ್ಪರ ಪ್ರಭಾವವೇ 
ವೈಜ್ಞಾನಿಕ ಪ್ರಗತಿಯ ಅಗಾಧ ಸಾಧ್ಯತೆಯನ್ನು ಆಗಗೊಳಿಸುತ್ತದೆ ಎಂಬುದರ ಬಗ್ಗೆ ನೀವು ಸದಾ 
ಭರವಸೆ ತಳೆಯಬಹುದು. ವಿಜ್ಞಾನಿಗಳು ಒ೦ಟಿ ವ್ಯಕ್ತಿಯ ಭಾವನೆಗಳನ್ನು ಅವಲಂಬಿಸಿಲ್ಲ, ಬದಲು, 
ಅದೇ ಸಮಸ್ಯೆಯ ಬಗ್ಗೆ ಚಿ೦ತನಶೀಲರಾಗಿದ್ದು, ಕ್ರಮಶಃ ನಿರ್ಮಿತವಾಗುತ್ತಿರುವ ಜ್ಞಾನ ಸ೦ರಚನೆಗೆ, 
ಪ್ರತಿಯೊಬ್ಬನೂ ಯತ್ಯಿಂಚಿತ್ತು ದೇಣಿಗೆ ಸಲ್ಲಿಸುತ್ತಿರುವ ಸಾವಿರಾರು ಮಂದಿಯ ಸಂಯುಕ್ತ 
ವಿವೇಚನೆಯನ್ನು ಅವಲಂಬಿಸಿರುತ್ತಾನೆ.** 

ನಮ್ಮ ಕಾಲದ ಒಬ್ಬ ಪರಮಗಣ್ಯ--ಏಕೈಕ ಪರಮಗಣ್ಯ ಎಂದು ಹೆಚ್ಚು ಕಡಿಮೆ 
ಹೇಳಬಲ್ಲೆ--ಭೌತವಿಜ್ಞಾನಿಯ ಅಭಿಪ್ರಾಯವಿದು. ಎಂದೇ ವಿಜ್ಞಾನಿಗಳು ಸದಾ ಅಂತಾ 
ರಾಷ್ಟ್ರೀಯವಾದಿಗಳಾಗಿರುವುದೇಕೆ೦ಬುದನ್ನೂ ವಿಜ್ಞಾನದ ಸ್ವಾಯತ್ತತೆ ಮೇಲೆ ವಿಧಿಸ 
ಬೇಕೆಂದು ಉದ್ದೇಶಿಸಲಾಗುವ ಸೀಮಿತಗಳ ಬಗ್ಗೆ ಅವರೇಕೆ ಅಷ್ಟು ಆತಂಕ ವ್ಯಕ್ತ 
ಪಡಿಸುವರೆ೦ಬುದನ್ನೂ, ಈ ಕಾರಣದಿ೦ದ, ನೀವು ಅರ್ಥಮಾಡಿಕೊಳ್ಳಬಲ್ಲಿರಿ. 

ಈಗ, ಅಂತಿಮವಾಗಿ “ವಿಜ್ಞಾನಿಯ ಜೀವನಕ್ಕೆ ಸಮರ್ಥನೆ ಏನು ?' ಆ ಸಮರ್ಥನೆ 
ಇದು : “ಜ್ಞಾನಾರ್ಣವಕ್ಕೆ ಆತ ಕೊ೦ಚ ಏನನ್ನೋ ಸೇರಿಸಿದ್ದಾನೆ, ಮತ್ತು ಇನ್ನಷ್ಟನ್ನು 
ಇತರರು ಸೇರಿಸಲು ಅವರಿಗೆ ನೆರವಾಗಿದ್ದಾನೆ ; ಮತ್ತು ಈ “ಕೊ೦ಚ'ಗಳಿಗೆ ಒಂದು 
ಮೌಲ್ಯವಿದೆ. ಇದು ಯಾವುದೋ ಒಂದು ಬಗೆಯ ಸ್ಮಾರಕವನ್ನು ತಮ್ಮ ಹಿ೦ದೆ ಉಳಿಸಿ 
ಹೋದ; ಮಹಾವಿಜ್ಞಾನಿಗಳ, ಅಥವಾ ಇತರ ಯಾರೇ ಪ್ರಗಲ್ಪ ಅಥವಾ ಸಾಮಾನ್ಯ 
ಕಲಾವಿದರ ನಿರ್ಮಿತಿಗಳಿಗಿ೦ತ, ಬೇರೆ ಮಟ್ಟದ್ದಾಗಿರಬಹುದು, ಆದರೆ, ಬೇರೆ ಬಗೆ 
ಯದು ಅಲ್ಲ.”(ಜಿ. ಎಚ್‌. ಹಾರ್ಡಿ) 


ಅನುವಾದ ಮುಗಿಯಿತು. 


೨೨. ವಿಜ್ಞಾನ-ತತ್ತ್ವಶಾಸ್ತ್ರ ಅ೦ತರಸ೦ಬ೦ಧ 


ಮಾನವಮತಿ ಭೌತವಿಶ್ಚದ ಜೊತೆ ಪ್ರಾಯೋಗಿಕವಾಗಿ ವರ್ತಿಸಿದಾಗ ವಿಜ್ಞಾನ ಮೈದಳೆಯುತ್ತದೆ; 
ಅದೇ ಮತಿ ಅವ್ಯಕ್ತದ ಜೊತೆ ಊಹನಾತ್ಮಕವಾಗಿ ವರ್ತಿಸಿದಾಗ ತತ್ತ್ವಶಾಸ್ತ್ರ ರೂಪುಗೊಳ್ಳುತ್ತದೆ. 
ಉಭಯ ಚಿ೦ತನಪ್ರಕಾರಗಳಿಗೂ ಸಾಮಾನ್ಯವಾದದ್ದು ತರ್ಕ. ಎಂದೇ ತತ್ತ್ವಶಾಸ್ತ್ರದ ಒಂದು 
ಪರಿಕಲ್ಪನೆ ವಿಜ್ಞಾನದ ಮುನ್ನಡೆಗೆ ಕಾರಣವಾಗುವುದು, ಅಂತೆಯೇ ವಿಜ್ಞಾನದ ಒಂದು ಸಾಧನೆ 
ತತ್ತ್ವಶಾಸ್ತ್ರದ ಪ್ರಗತಿಗೆ ನಡೆ ಹಾಸುವುದು ಸಾಮಾನ್ಯ ಅನುಭವಗಳು. 

ವಿಜ್ಞಾನಮೂಲವನು ಕಾಣ್‌ ತತ್ತ್ವಶಾಸ್ತ್ರದಲಿ 

ತತ್ತ್ವಶಾಸ್ತ್ರದ ಸೆಲೆಯನರಸು ವಿಜ್ಞಾನದಲಿ 
ಸೃಷ್ಟಿ ವೈಚಿತ್ರ್ಯವೀ ದ್ವಂದ್ವ, ವೀಕ್ಷಕನ ಅ೦- 
ತರ್ಬೊೋಧೆಗಿದು ಗೋಚರಿಸುವುದೈ ತಿಳಿ ಅತ್ರಿಸೂನು 


ಚಂದ್ರಶೇಖರರಿಗೆ ನಾನು ಕಳಿಸಿದ್ದ ಪ್ರಶ್ನಾವಳಿಯಿ೦ದ ಮುಖ್ಯವಾದದ್ದೊಂದನ್ನು 
ಅವರು ಆಯ್ದುಕೊಂಡರು : “ತತ್ತ್ವಶಾಸ್ತ್ರವನ್ನು ವಿಜ್ಞಾನಗಳ ಮಾತೃ ಎಂದು ವರ್ಣಿಸು 
ವುದು೦ಟು. ಊಹನೆಗಳು (speculations) ಸ್ಫುರಿಸುವ ಮೂಲ ತತ್ತ್ವಶಾಸ್ತ್ರ, ಅವನ್ನು 
ಭೌತವಾಸ್ತವತೆಯಾಗಿ ಪರಿವರ್ತಿಸುವ ಮಾಧ್ಯಮ ವಿಜ್ಞಾನ. ಈಗ, ಐನ್‌ಸ್ಟೈನ್‌ 
ಯಹೂದ್ಯ ತತ್ತ್ವಶಾಸ್ತ್ರದ ಶಿಶುವಾಗಿರದಿದ್ದರೆ ಅವರಿಗೆ ಶಕ್ತಿ-ರಾಶಿ ಏಕತೆ ಅಥವಾ 
ಅಭಿನ್ನತೆಯ ಪರಿಕಲ್ಪನೆ ಹೊಳೆದಿರುತ್ತಿರಲಿಲ್ಲವೆ೦ದು ಬರೆದಿರುವುದನ್ನು ಓದಿದ್ದೇನೆ. 
ಅಂದ ಮೇಲೆ ನಿಮ್ಮ ಈ ಅನ್ವೇಷಣೆಯಲ್ಲಿ--“ಚ೦ದ್ರಶೇಖರ್‌ ಪರಿಮಿತಿ'ಯ ಆವಿ 
ಷ್ಕಾರ--ಭಾರತೀಯ ತತ್ತೃಶಾಸ್ತ್ರದ ಪ್ರಭಾವ ಏನಾದರೂ ಇದ್ದಿರಬಹುದೇ ?” 

ಈ ಪ್ರಶ್ನೆಯನ್ನು ಓದಿ “ಸ್ವಲ್ಪ ವಿವರಿಸಿ” ಎ೦ದರು. 

“ಚಂದ್ರಶೇಖರ್‌ ಪರಿಮಿತಿಯ ಆವಿಷ್ಕಾರದತ್ತ ನಿಮ್ಮನ್ನು ಒಯ್ದ ಸಮಸ್ಯೆ ಅಥವಾ 
ಅಸಾ೦ಗತ್ಯ ಶ್ಚೇತಕುಬ್ಬದ ಶಾಶ್ಚತತೆ ಎಂಬ ಎಡಿಂಗ್ಲನ್‌ವಾದ. ಭೌತವಿಶ್ಚದಲ್ಲಿ 
ಎಲ್ಲವೂ ನಶ್ಚರ, ಶಾಶ್ಚತತೆ ಇಲ್ಲ, ಭೌತಾತೀತವಾದ ಪರಾತ್ಸರ ವಸ್ತುವೊಂದೇ 
ಈಶ್ವರ ಎಂಬುದು ಭಾರತೀಯ ತತ್ತ ಶಾಸ್ತ್ರದ ಚಿಂತನೆ. ನಿಮ್ಮ ಸಂಶೋಧನೆಗೆ ಈ 
ಮೂಲದಿಂದ ನಿಮಗೆ ಪ್ರೇರಣೆ ಬಂದುದಾಗಿರಬಹುದೇ 7” 

ಅವರು ಜೋರಾಗಿ ನಗುತ್ತಾರೆ : “ನಿಮ್ಮ ಅನೇಕ ಪ್ರಶ್ನೆಗಳು ತೀರ ಗಹನವಾಗಿವೆ, 
ಸಾರ್ವತ್ರಿಕವಾಗಿವೆ. ಆದರೆ ಅವನ್ನು ನನ್ನ ಕಾರ್ಯಕ್ಕೆ ಅನ್ಹಯಿಸಲು ಅಥವಾ ಸಂಬಂಧಿ 
ಸಲು ತೊಡಗಿದಾಗ ಮಾತ್ರ ಅವು ಸೋಲುತ್ತವೆ.” 

“ಅ೦ದರೆ 7” 


“ತತ್ತ ಟಶಾಸ್ತ್ರವನ್ನು ಓದದೇ, ಕೇಳದೇ ಅಥವಾ ಅದರಿಂದ ಪ್ರಭಾವಿತವಾಗದೇ, 


೨೬೬ ಸಪ್ತಸಾಗರದಾಚೆಯೆಲ್ಲೋ . . 


ಕೇವಲ ಶುದ್ಧ ವಿಜ್ಞಾನಮಾರ್ಗದಿ೦ದ ಮುನ್ನಡೆಯುತ್ತ ಯುಕ್ತ ಫಲಗಳನ್ನು ಪಡೆಯು 
ವುದು ಸಾಧ್ಯ ವಿದೆ. ಅದೇ ರೀತಿ ವಿಜ್ಞಾನ ವಿಷಯಗಳ ಸ೦ಪರ್ಕವೇ ಇರದೇ ಕೇವಲ 
ಜೀವನಾನುಭವ ಮತ್ತು ಸಾಹಿತ್ಯ ಪ್ರತಿಭೆ ಸ೦ಲಗ್ನತೆಯಿ೦ದ ಕೂಡ. ಮೊದಲನೆಯ 
ವಿಧಾನದಲ್ಲಿ ತತ್ತ ಶಾಸ್ತಿ €ಯ ಹೊಳಹುಗಳಸ್ನೂ ಎರಡನೆಯ ವಿಧಾನದಲ್ಲಿ ವೈಜ್ಞಾನಿಕ 
ಸು )ಿರಣಗಳನ್ನೂ ಗುರುತಿಸುವುದು ಕಷ್ಟವಲ್ಲ ಆಯಾ ಪ್ರಕ್ರಿಯೆಯನ್ನು 
ಮುಂದೊಂದು ದಿವಸ ಸಿಂಹಾವಲೋಕಿಸುವಾಗ. ಅಂದ ಮಾತ್ರಕ್ಕೆ ತತ್ತ ಎಶಾಸ್ತ್ರ 
ದಿಂದಲೇ ವಿಜ್ಞಾನಿಗೆ ಭಾವನೆ ಮೊಳೆವುದೆ೦ದಾಗಲೀ ವಿಜ್ಞಾನದಿ೦ದಲೇ ತತ್ತ್ವಶಾಸ್ತ್ರಜ್ಞ 
ನಿಗೆ ದಾರಿ ಹೊಳೆಯುವುದೆ೦ದಾಗಲೀ ತೀರ್ಮಾನಿಸಬೇಕಾಗಿಲ್ಲ. ಶೇಕ್‌ಸ್ಟಿಯರ್‌ ಬರೆ 
ದಿರುವ ನಾಟಕ 107//ನಲ್ಲಿ ಒ೦ದು ಮಾತಿದೆ : There are more things in heaven 
and earth, Horatio, than are dreamt of in your philosophy. ಖಗೋಳ 
ವಿಜ್ಞಾನವನ್ನು ಓದಿದುದರಿ೦ದ ಆ ಮಹಾಕವಿಗೆ ಈ ಭಾವನೆ ಬಂದಿತೆಂದರೆ ಆತನ 
ಅಲ್ಲ ಸಮಸ್ತ ಮನುಕುಲದ--ಪ್ರತಿಭೆಗೇ ಅದು ಅಪಮಾನ !' ಇನ್ನಷ್ಟು ಗಟ್ಟಿಯಾಗಿ 
ಗಹಗಹಿಸುತ್ತಾರೆ. ಬೆಳುದಿ೦ಗಳಿನಲ್ಲಿ ಮಿ೦ದ ಅನುಭವ ನನಗೆ. 

ಹಿಂದೊಮ್ಮೆ ಡಿ. ವಿ. ಗುಂಡಪ್ಪನವರ: ಜೊತೆ ನಾನು ನಡೆಸಿದ ವಿಚಾರ ವಿನಿಮಯ 
ವನ್ನೂ ಡಿವಿಜಿಯವರು ನೀಡಿದ ವಿವರಣೆಯನ್ನೂ ಕೆಲವೇ ನುಡಿಗಳಲ್ಲಿ ತಿಳಿಸಿದೆ : 


ಇ x ೫ ಸ್ಯ 


ಇಲ್ಲಿ ನಾನೀಗ ಆರು ವಿವಿಕ್ತ ಉದಾಹರಣೆಗಳನ್ನು ಉಲ್ಲೇಖಿಸುತ್ತೇನೆ. ಮೊದಲಿನ 
ಮೂರರಲ್ಲಿ ತತ್ತ ಶಾಸ್ತ್ರೀಯ ಚಿ೦ತನೆಗಳು ವೈಜ್ಞಾನಿಕ ಭಾವನೆಗಳನ್ನು ಪ್ರೇರಿಸುವು 
ದನ್ನೂ ಲಯದ ಮೂರರಲ್ಲಿ ವೈಜ್ಞಾನಿಕ ಭಾವನೆಗಳು ತತ್ತೃಶಾಸ್ತ್ರಿ €ಯ ಚಿಂತನೆ 
ಗಳನ್ನು ಪ್ರವರ್ತಿಸುವುದನ್ನೂ ಗ್ರಹಿಸಬಹುದು : 
* ಶ್ರೀಶಂಕರಾಚಾರ್ಯವಿರಚಿತ ಶ್ಲೋಕ : 
ಸತ್ರ೦ಗತ್ವೇ ನಿಸ್ಫ೦ಗತ್ಪ೦ 
ನಿಸ್ಸ೦ಗತ್ಟೇ ನಿರ್ಮೋಹತ್ವಂ 
ನಿರ್ಮೋಹತ್ವೇ ನಿಶ್ಚಲತತ್ತ್ವ೦ 
ನಿಶ್ಚಲ ತತ್ತೇ ಜೀವನ್ಮುಕ್ತಿ; 


ವೈಜ್ಞಾನಿಕ ವಿಧಾನದ ನಿರ್ದಿಷ್ಟ ಸೋಪಾನಗಳಿವು : ಸಮಸ್ಯಾನಿರೂಪಣೆ, ತತ್ಸ೦ 
ಬಂಧ ಮಾಹಿತಿ ಸಂಗ್ರಹಣ ಮತ್ತು ವಿಶ್ಲೇಷಣೆ, ವಾದರೂಪಣೆ, ಪ್ರಾಯೋಗಿಕ 
ತಪಾಸಣೆ, ಮತ್ತು ಸಿದ್ದಾಂತ ಮಂಡನೆ. ಮೂಲ ಸಮಸ್ಯೆಗೆ ಪರಿಹಾರ ಪ್ರಸಕ್ತ 
ಸಿದ್ದಾ ೦ತ. ಈ ವಿಧಾನ ಅನುಸರಿಸುವಾತನನ್ನು ಸಮಸ್ಯೆ ಪೂರ್ತಿ ವಶೀಕರಿಸಿಕೊ೦ಡಿರು 
ತ್ತದೆ : ಇಲ್ಲಿ “ನಾನು” (ಪ್ರ ಯೋಗಕಾರ) ಇಲ್ಲ, “ಅದು”(ಸಮಸ್ಯ) ಮಾತ್ರ ಇರುವುದು. 
ಈಗ ಮೇಲಿನ ಶ್ಲೋಕ ಗಮನಿಸೋಣ. ಇಲ್ಲಿ “ಸತ್ಸಂಗ” ಎ೦ದರೆ ವಿಜ್ಞಾನಿಗೆ 


ವಿಜ್ಞಾನ-ತತ್ತ್ವಶಾಸ್ತ್ರ ಅಂತರಸಂಬಂಧ ೨ 


ಎದುರಾಗುವ ಸಮಸ್ಯೆ. ಇದು ಆತನ ಗುರಿ. ಇದು ಒಮ್ಮೆ ನಿರ್ಧರಿತವಾಯಿತೋ ಇತರ 
ಎಲ್ಲ ಸಂಗತಿಗಳೂ ಆತನಿಗೆ ಅನಾವಶ್ಯಕ-“ನಿಸ್ಪಂಗ” ವರ್ಜ್ಯ. ಈಗ, “ನಾನು” 
ಎಂಬುದು ಸಮಸ್ಯೆಯಲ್ಲಿ ಯವಾಗಿರುತ್ತದೆ. ಪಥಕ್ರಮಣ ಮಾಡುತ್ತಿರುವಾತ 
ವಿಜ್ಞಾನಿ ಅಲ್ಲ, ಬದಲು, ಸಮಸ್ಯೆಯೇ ಆತನಲ್ಲಿ ಆವಾಹಿತವಾಗಿ ಆತನನ್ನು ಮುನ್ನಡೆಸು 
ತ್ತದೆ-“ನಿರ್ಮೋಹ' ಸ್ಥಿತಿ ಇದು. ಈ ಅರಿವು ಮೂಡಿದಾಗ ಸಮಸ್ಯೆಯ ಹೂರಣ, 
ಅಂದರೆ ಆಂತರಿಕ ನೇಯ್ಗೆ, ತಂತಾನೇ ಅನಾವರಣಗೊಳ್ಳುತ್ತದೆ--'ನಿಶ್ಚಲತತ್ತ್ವ' 
ದರ್ಶನ. ಇದೇ ಸಮಸ್ಯೆಯ ಪರಿಹಾರ, ಈ ಶೋಧನೆಯೇ “ಜೀವನ್ಮುಕ್ತಿ” ಸ್ಥಿತಿ. 

* ಈಶಾವಾಸ್ಯೋಪನಿಷತ್ತಿನ ಶ್ಲೋಕ : 

ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್‌ ಪೂರ್ಣಮದುಚ್ಕತೇ 
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ 

ಇದೇ ಭಾವ ಪಡಿಮೂಡಿರುವ “ಶ್ರೀ ರಾಮಾಯಣದರ್ಶನಂ” ಪಂಕ್ತಿಗಳು : 

ಪೂರ್ಣಮದು ; ಪೂರ್ಣಮಿದು ; ಪೂರ್ಣದಿ೦ ಬಂದುದೀ 

ಪೂರ್ಣಮಾ ಪೂರ್ಣದಿ೦ ಪೂರ್ಣಮಂ ಕಳೆದೊಡ೦ 

ಪೂರ್ಣಮೆಯೆ ತಾನುಳಿವುದಾ ಪ್ರಜ್ಞೆಗದುವಿದು೦ 

ಸರ್ವಮುಂ ಸತ್ಯದಾವಿಷ್ಕಾರ ವಿನ್ಯಾಸಗಳ್‌ 
. ಗಣಿತ ಹೇಳುತ್ತದೆ : ಅನ೦ತ-ಅನ೦ತ ನಡುವಿನ ಸಂಕಲನ, ವ್ಯವಕಲನ, ಗುಣಾಕಾರ 
ಮತ್ತು ಭಾಗಾಹಾರ ಪರಿಕರ್ಮ ಫಲಗಳು ಪ್ರತಿಯೊಂದೂ ಅನ೦ತವೇ. 

* ಡಿ. ವಿ. ಗುಂಡಪ್ಪನವರು ಬರೆದಿದ್ದಾರೆ : 

ವಿಶ್ಚಪರಿಧಿಯದೆಲ್ಲೊ ಸೂರ್ಯಚಂದ್ರರಿನಾಚೆ 
ವಿಶ್ವಕೇ೦ದ್ರವು ನೀನೆ, ನೀನೆಣಿಸಿದೆಡೆಯೆ 

ಖಗೋಳವಿಜ್ಞಾನದ ಆರ೦ಭವಾಕ್ಕವೇ ಇದು : “ಸಂಪೂರ್ಣ ಗೋಳದಲಿ ನೆನೆ 

ದೆಡೆಯೆ ಕೇಂದ್ರವಲ ?” 
ಜಡವೆ೦ಬುದೇನು ? ಸೃಷ್ಟಿಯಲಿ ಚೇತನ ಸುಪ್ತ 
ಅಡಗಿ ನಿದ್ರಿಪುದಲ್ಲಿ ಚೈತನ್ಯದಗ್ನಿ 

ಪರಮಾಣು ಶಕ್ತಿರಹಸ್ಯವನ್ನು ಗರ್ಭಿಸಿಕೊಂಡಿರುವ £ - ॥ಣಿ ಸಮೀಕರಣ ಈ 

ಜಡಕ್ಕೂ (11) ಚೇತನಕ್ಕೂ (7) ಸಂಬಂಧ ಕಲ್ಪಿಸುತ್ತದೆ (೧ ಬೆಳಕಿನ ವೇಗ). 

* ನ್ಯೂ ಮೆಕ್ಸಿಕೋ (ಅಮೆರಿಕ) ನಿರ್ಜನ ಪ್ರದೇಶದಲ್ಲಿ ಪ್ರಥಮ ಪರಮಾಣು 
ಬಾ೦ಬನ್ನು ಪ್ರಯೋಗಪರೀಕ್ಷಾರ್ಥ ಆಸ್ಫೋಟಿಸಲಾಯಿತು (೧೬-೭-೧೯೪೫. 
ವಿಲಯರುದ್ರನ ಪ್ರಳಯ ತಾಂಡವ ಹೀಗೆ ಕವಿಕಲ್ಪನೆಯಿ೦ದ ಭೌತ ವಾಸ್ತ 
ವತೆಗೆ ಹಠಾತ್ತನೆ, ಊಹಾತೀತವಾಗಿ, ಮತ್ತು ಅರ್ಥಾತೀತವಾಗಿ ಕೂಡ, 
ಪಾತವಾದಾಗ ಸೂತ್ರಧಾರ-ಭೌತವಿಜ್ಞಾನಿ ರಾಬರ್ಟ್‌ ಓಪ್ಪನ್‌ಹೀಮರ್‌ 
(೧೯೦೪-೬೭) ಭಗವದ್ಗೀತೆಯ ವಿಶ್ಚರೂಪದರ್ಶನ ವರ್ಣನೆಗೆ ಶರಣು 


೨೬೮ ಸಪ್ತಸಾಗರದಾಚೆಯೆಲ್ಲೋ . . , 


ಹೋದರು (ಅವರು ಭಗವದೀತೆಯ ನೆಷಕ ಅಭ್ಲಾಸಿ ಆಗಿದ ರು) : 
[a ೮ ಹೆ [ ' 
ದಿವಿ ಸೂರ್ಯ ಸಹಸ್ಪಸ್ಯ ಭವೇದ್ಯುಗಪದುತ್ತಿತಾ 
ಯದಿ ಭಾಃ ಸದೃಶೀಸಾಸ್ಕಾದ್ಭಾಸ್ತಸ್ಯಮಹಾತ್ಮನಃ ॥ ೧೧ - ೧೨ ॥ 


ಬಾನಲಿ ಸಾಸಿರ ಸೂರ್ಯರು ಒಮ್ಮೆಯೆ ಹುಟ್ಟಲದೇಪರಿಯಾಗುವುದೋ 
ಆ ಹೊಳಪಿಗೆ ಆ ಮಹಾತ್ಮ ಹೊಳೆಸಿದ ತೇಜವು ಹೋಲಿಕೆಯಾಯ್ತಯ್ಯ 
ಪುತಿನ 
* ಮಾನವ ಗುಂಡಿಗೆಯ ಯಶಸ್ವೀ ನಾಟಿಯನ್ನು ಪ್ರಥಮವಾಗಿ ಸಾಧಿಸಿದ ಡಾ. 
ಕ್ರಿಶ್ಚಿಯನ್‌ ಬಾರ್ನಾರ್ಡ್‌ ಅವರು ಶಾರ್ಪ್‌ ಎಂಬ ಅಜ್ಞಾತ ಕವಿಯ ಸಾಲು 
ಗಳನ್ನು ಉಲ್ಲೇಖಿಸುತ್ತಾರೆ : 


ಇದು ವಿಚಿತ್ರವಲ್ಲವೇ--ರಾಜ ಮಹಾರಾಜರೂ 

ರೈತ ಕಾರಕೂನ ಕಾರ್ಮಿಕ ತೇಜರೂ 

ನಮ್ಮ ನಿಮ್ಮಂಥ ಕೇವಲ ಸಾಮಾನ್ಯರೂ 

ಅನ೦ತದ ಚಿರ೦ತನ ವಿರಿ೦ಚರಾಗಿರುವುದು ? 

ದತ್ತವಾಗಿದೆ ಪ್ರತಿಯೊಬ್ಬನಿಗೂ ಹತ್ಯಾರುಗಳ ಆಗಾರ 

ಆಕಾರವಿಲ್ಲದ ಒಂದಿಷ್ಟು ರದ್ದಿರಾಡಿಗಳ ಗೂಡಾರ 

ಮತ್ತು ವಿಧಿನಿಯಮಗಳ ಒಂದು ಗ್ರಂಥ ಭಂಡಾರ : 
" ಕಾಲ ಸಂದಂತೆ ಒಬ್ಬೊಬ್ಬನೂ ರಚಿಸಬೇಕು ಕಣಾ 

ಘಾತಕ ಕಂಟಕ ಅಥವಾ ಉತ್ತಾರಕ ಸೋಪಾನ 


“ಕನಿಷ್ಠ ನಾನು ಕ೦ಟಕವನ್ನು ರಚಿಸಿಲ್ಲವೆ೦ದು ಭಾವಿಸಿದ್ದೇನೆ.” 
* ವಿಜ್ಞಾನದಲ್ಲಿ “ಮೌಲ್ಯಗಳ ಅನಿಶ್ಚತತೆ'' ಎ೦ಬ ವಿಷಯ ಮಾತಾಡುತ್ತ ಫೈನ್‌ 
ಮಾನ್‌ ಹೇಳುತ್ತಾರೆ. 


ಮಾನವನ ಆಚೆಗಿನ ವಿಶ್ವಕುರಿತು ಧ್ಯಾನಲೀನನಾಗುವುದೊ೦ದು ರೋಮಾಂಚಕ ಅನುಭವ. 
ವಿಶ್ವೇತಿಹಾಸದ ಸುದೀರ್ಥಕಾಲ, ಮತ್ತು ಇಂದಿಗೂ ಅದರ ಹೆಚ್ಚು ಭಾಗಗಳಲ್ಲೆಲ್ಲ, ಮಾನವ- 
ರಾಹಿತ್ಯವೇ ನಿಯಮ. ಅ೦ದ ಮೇಲೆ ಅ೦ದು ಈ ಮಾನವರಹಿತ ವಿಶ್ವ ಹೇಗೆ ಇದ್ದಿರಬಹುದೆ೦ದು 
ಯೋಚಿಸುವುದು ಪರಮ ಕುತೂಹಲಕಾರಿ. ಇಂಥ ಜ್ಞೇಯನಿಷ್ಠ ಅವಲೋಕನ ಅಂತಿಮವಾಗಿ 
ಒದಗಿದಾಗ, ಮತ್ತು ದ್ರವ್ಯದ ನಿಗೂಢತೆ ಹಾಗೂ ಪ್ರಗಲ್ಪತೆ ಸಂಪೂರ್ಣವಾಗಿ ಗ್ರಾಹ್ಯವಾದಾಗ, ಅದೇ 
ಜ್ನೇಯನಿಷ್ಕ ದೃಷ್ಟಿಯನ್ನು ಮಾನವನತ್ತ ಬೀರಿ ಈತನನ್ನು ಒಂದು ದ್ರವ್ಯವೆ೦ದು ಪರಿಭಾವಿಸುವುದೂ 
ಜೀವನದತ್ತ ತೂರಿ ಇದನ್ನು ಅತಿಶಯ ಗಭೀರತೆ ಇರುವ ವಿಶ್ವನಿಗೂಢತೆಯ ಒಂದು ಅಂಶವೆಂದು 
ಪರಿಗಣಿಸುವುದೂ ಅತ್ಯ೦ತ ವಿರಳ ಮತ್ತು ಪರಮ ಉದ್ದೀಪನಕಾರಿ ಅನುಭವ. ಇದು ಸಾಧಾರಣವಾಗಿ 
ನಗುವಿನಲ್ಲಿ ಕೊನೆಗೊಳ್ಳುತ್ತದೆ. ನಾನೆಂಬ ಈ ಪರಮಾಣುವಿಗೆ ವಿಶ್ವದಲ್ಲಿರುವ ನೆಲೆ ಏನು, 
ಕುತೂಹಲಭರಿತ ಪರಮಾಣುಗಳ ಸಮುಚ್ಚಯವಾಗಿದ್ದು, ತನ್ನತ್ತಲೇ ನೋಡುತ್ತ ತಾನೇಕೆ ವಿಸ್ಮಿತ 
ನಾಗಿರುವೆನೆ೦ಬುದರ ಬಗೆಗೇ ವಿಸ್ಮಯ ಪಡುವ ಈ ಮಾನವ ವಸ್ತು ಏನು ಎ೦ಬುದನ್ನು ಅರಿಯಲು 
ಮಾಡುವ ಪ್ರಯತ್ನದ ನಿಷ್ಟಯೋಜಕತೆ ಬಗ್ಗೆ ಉಲ್ಲಾಸ ಸೂಸುತ್ತದೆ. ಎಂದೇ ಈ ವೈಜ್ಞಾನಿಕ 
ಚಿ೦ತನೆಗಳು ಅನಿಶ್ಚಿತತೆಯ ಅ೦ಚಿನಲ್ಲಿ ಮಸುಳುವ ಭಯಚಕಿತತೆಯಲ್ಲಿಯೂ ನಿಗೂಢತೆಯಲ್ಲಿಯೂ 


ವಿಜ್ಞಾನ-ತತ್ತ್ವಶಾಸ್ತ್ರ ಅ೦ತರಸ೦ಬ೦ಧ ೨೬೯ 


ಲಯಿಸುತ್ತವೆ. ಇವು ಎಷ್ಟು ಪ ್ರೈಗಲ್ಪ ಮತ್ತು ಪ್ರಭಾವಶಾಲಿ ಎಂದರೆ ಈ ಪ್ರಪ೦ಚ ಎಂಬುದು ಮಾನವ 
ಜೀವನದ ಕಷ್ಟಸುಖಗಳ ಹೋರಾಟ ಗಮನಿಸುವ ಭಗವ೦ತನ ಲೀಲಾವಿನೋದಾರ್ಥ ಏರ್ಪಡಿಸ 
: ಲಾಗಿರುವ ವೇದಿಕೆ ಎಂಬ ಸಿದ್ದಾಂತ ಪೂರ್ತಿ ಅಸಮರ್ಪಕ ಎನ್ನಿಸುತ್ತದೆ. 


ಇಲ್ಲಿಯ ತನಕ ಪರಿಶೀಲಿಸಿದ ಆರು ಉದಾಹರಣೆಗಳು ನಮ್ಮನ್ನು ಹೊಸ ದಿಶೆ 
ಯಲ್ಲಿ ಚಿಂತಿಸಲು ಪ್ರೇರಿಸುತ್ತವೆ : ವಿಜ್ಞಾನ ಮತ್ತು ತತ್ತ್ವಶಾಸ್ತ್ರ ಒ೦ದೇ ನಾಣ್ಯದ 
ಎರಡು ಮಗ್ಗುಲುಗಳಾಗಿರಬಹುದೇ ? 

ಐನ್‌ಸ್ಪೈನರಿಗೆ ಒಬ್ಬ ಪತ್ರಕರ್ತ ಎರಡು ಪ್ರಶ್ನೆ ಹಾಕಿದ : 

೧. ಊಹನಾತ್ಮಕ ತತ್ತ್ವಶಾಸ್ತ್ರದಿ೦ದ ಐನ್‌ಸ್ಟೈನ್‌ ಏನನ್ನಾದರೂ ಪಡೆದಿದ್ದರೇ ? 

೨. ಆಕಾಶ, ಕಾಲ, ಕಾರಣತೆ, ವಿಶ್ವದ ಎಲ್ಲೆಗಳು, ಆದಿ ಮತ್ತು ಅ೦ತ್ಯ ಇವನ್ನು 
ಕುರಿತಂತೆ ವರ್ತಮಾನ ದಿನಗಳಲ್ಲಿ ನಡೆಯುತ್ತಿರುವ ಭೌತಸ೦ಶೋಧನೆಗಳ ಫಲವಾಗಿ 
ಊಹನಾತ್ಮಕ ತತ್ತ್ವಶಾಸ್ತ್ರ ನಿರುದ್ಯೋಗಿಯಾಗಿ ಹೋಗಿದೆ ಎಂದು ಐನ್‌ಸ್ಟೈನ್‌ 
ಭಾವಿಸಿರುವರೇ ? ಅಥವಾ, ವಿಜ್ಞಾನಿ ಆರ್‌. ಸಿ. ಟಾಲ್‌ಮನ್‌ ಅವರ ಬರವಣಿಗೆಯಿಂದ 
ಉದ್ದರಿಸುತ್ತ “ಅದೇ ಉದ್ದೇಶಕ್ಕೆ೦ದು ವಿಶೇಷವಾಗಿ ಉಪಜ್ಞ್ಜಿಸಲಾದ ಪದಾವಳಿಯ 
ವ್ಯವಸ್ಥಿತ ದುರುಪಯೋಗವೇ ತತ್ತ ಶಾಸ್ತ್ರ” ಎಂಬುದನ್ನು ಐನ್‌ಸ್ಟೈನ್‌ ಒಪ್ಪಿರುವರೇ? 

ಐನ್‌ಸ್ಟೈನ್‌ ನೀಡಿದ ಉತ್ತರ (೧೯೩೨) : “ತತ್ತ ಶಾಸ್ತ್ರ ಇತರ ಎಲ್ಲ ಶಾಸ್ತ್ರಗಳಿಗೂ 
ಜನ್ಮವಿತ್ತು ಅವನ್ನು ಸ೦ಪನ್ನಗೊಳಿಸಿರುವ ತಾಯಿಯಂತೆ. ಎಂದೇ ಆಕೆಯ ನಗ್ನತೆ 
ಯನ್ನಾಗಲೀ ರಿಕ್ತತೆಯನ್ನಾಗಲೀ ಯಾರೂ ತೃಣೀಕರಿಸಬಾರದು. ಅವಳ ಡಾನ್‌ 
ಕ್ವಿಕ್ಸೋಟ್‌ ಆದರ್ಶದ ಒಂದು ಅಂಶ ಅವಳ ಮಕ್ಕಳಲ್ಲಿ ಅವರು ಶುಷ್ಕತರ್ಕದ 
ಗೊಸರಿನಲ್ಲಿ ಹುಗಿದು ಹೋಗಲಾರದಂತೆ ಎಚ್ಚರವಾಗಿರುವುದೆ೦ದು ಆಶಿಸಬೇಕು.” 

೧೯೬೫-೬೯ ಅವಧಿಯಲ್ಲಿ ನಾನು ಬೆ೦ಗಳೂರುನಿವಾಸಿ ಆಗಿದ್ದೆ. ಅಲ್ಲಿಯ ತನಕ 
ನನಗೆ ಡಿ. ವಿ. ಗು೦ಡಪ್ಪನವರ ವೈಯಕ್ತಿಕ ಪರಿಚಯವಿರಲಿಲ್ಲ. ಆದರೆ ಆ ಜ್ಞಾನ 
ಹಿಮಾಲಯದ ಅಸ್ತಿತ್ವ ನನಗೆ ಬಲು ಹಿಂದಿನಿಂದಲೂ ತಿಳಿದಿದ್ದು ಅದನ್ನು ಏರಲು 
ಸದಾ ಪ್ರಯತ್ನಶೀಲನಾಗಿದ್ದೆ. ಮೇಲೆ ಹೇಳಿರುವ ಅವಧಿಯಲ್ಲಿ ನನ್ನ ಮನೆ ಡಿವಿಜಿ- 
ಆಶ್ರಮದ ಸನಿಹದಲ್ಲಿದ್ದುದೊ೦ದು ಯೋಗಾಯೋಗ. ಅರ್ಥಾತ್‌ ನನಗೆ ಸಾಲೋಕ್ಕ 
ಮತ್ತು ಸಾಮೀಪ್ಯ ಒದಗಿದ್ದುವು ; ಸಾರೂಪ್ಯ ಗಳಿಸಲು ಅಧ್ಯಯನಮಗ್ಗನಾಗಿದ್ದೆ ; 
ಸಾಯುಜ್ಯ ಎಂದೂ ಐದಲಾಗದ ಆದರ್ಶವಷ್ಟೆ. 

“ಮಂಕುತಿಮ್ಮನ ಕಗ್ಗ''ವನ್ನು ಆಮೂಲಾಗ್ರ ಅಭ್ಯಸಿಸಿ, ಅದರಲ್ಲಿ ಸಮೃದ್ಧವಾಗಿ 
ಸ್ಫುರಿಸುವ ಅನೇಕ ವೈಜ್ಞಾನಿಕ ಪ್ರತಿಮೆಗಳನ್ನು ಗುರುತಿಸಿ ಟಿಪ್ಪಣಿ ಮಾಡಿಕೊಂಡು 
ಅವರಲ್ಲಿಗೆ ಹೋದೆ--ಅಳುಕು, ಅಂಜಿಕೆ, ಹಿಂಜರಿಕೆ ಸಹಿತ. 

ನೀವು ಆಧುನಿಕ ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಚೆನ್ನಾಗಿ ಅರಿತವರಾಗಿರಬೇಕು?” 
ಎನ್ನುತ್ತ ನನ್ನ ಕೆಲವು ಟಿಪ್ಪಣಿಗಳನ್ನು ಓದಿ ಹೇಳಿದೆ. 

ನನ್ನ ಈ ಅಯಾಚಿತ `ಶಿಫಾರಸು' ಅವರಿಗೆ ಅಪ್ರಿಯವಾಗಲಿಲ್ಲವೆ೦ದು ಅವರು 


ನ 
ಇ 


೨೭೦ ಸಪ್ತಸಾಗರದಾಚೆಯೆಲ್ಲೋ . , . 


ಬೀರಿದ ಮಧುರ ಮಂದಹಾಸದಿಂದ, ಮತ್ತು ಮುಂದೆ ಭೋರ್ಗರೆದ ನಗೆಯ 
ಹೊನಲಿನಿ೦ದ ಸ್ಪಷ್ಟವಾಯಿತು. ಅವರೆ೦ದರು : “ಅಪ್ಪಾ ! ನಾನು ಕಾಲೇಜ್‌ ಮೆಟ್ಟಲು 
ಕೂಡ ಹತ್ತಿದವನಲ್ಲ. ಆದರೆ ಜೀವನಧರ್ಮ ಮತ್ತು ತತ್ತ್ವದರ್ಶನಗಳಿಗೆ ಸಂಬಂಧಿ 
ಸಿದ ಸಮಸ್ತ ಪ್ರಕಾರಗಳಲ್ಲಿಯೂ ಆಸಕ್ತಿ ತಳೆದವನು. ಈ ದಿಶೆಯಲ್ಲಿ ನನ್ನ ಅನುಭವ 
ಸಾರವನ್ನು ಯಥಾಮತಿ ಯಥಾಶಕ್ತಿ ನಿರೂಪಿಸಿದ್ದೇನೆ, ಅಷ್ಟೆ. ಇದು ಆಧುನಿಕ ವಿಜ್ಞಾನ 
ರಂಗದಲ್ಲಿಯೂ ಪ್ರಸ್ತುತವಾಗಿದೆ ಎ೦ದರೆ, ನನಗೆ ಆದ ಸತ್ಯದರ್ಶನ, ಭಾಗಶಃವೇ 
ಆದರೂ, ಮತ್ತು ಅದನ್ನು ನಾನು ಅರಿತು ಅದಕ್ಕೆ ನೀಡಿರುವ ವ್ಯಾಖ್ಯಾನ ತಪ್ಪಾಗಿಲ್ಲ 
ವೆಂದು ತಿಳಿಯುತ್ತೇನೆ. ಜ್ಞಾನಮೇರುವಿಗೆ ದಾರಿಗಳು ಹಲವು : ಚಿಂತನೆಗಳು ಎಷ್ಟೋ 
ಮಾರ್ಗಗಳು ಅಷ್ಟು. ಈಗ, ಒಬ್ಬ ದಾರ್ಶನಿಕ ಮತ್ತು. ಒಬ್ಬ ವಿಜ್ಞಾನಿ ತಮ್ಮ ತಮ್ಮ 
ಪಥಗಳಲ್ಲಿ ಆರೋಹಿಸುತ್ತಿರುವಾಗ ಪ್ರತಿಯೊಂದು ನೆಲೆಯಿಂದಲೂ ಉಭಯರಿಗೂ 
ಗೋಚರವಾಗುವ ಕೆಲವು ಸಾಮಾನ್ಯ ದೃಶ್ಯಗಳಿರುತ್ತವೆ. ಈ ಕಾರಣದಿಂದಲೇ ತತ್ತ 
ಶಾಸ್ತ್ರದಲ್ಲಿಯ ಒಂದು ದರ್ಶನ ವಿಜ್ಞಾನದಲ್ಲಿಯೂ, ವಿಲೋಮವಾಗಿ, ವಿಜ್ಞಾನ 
ದಲ್ಲಿಯ ಒಂದು ದರ್ಶನ ತತ್ತ್ವಶಾಸ್ತ್ರದಲ್ಲಿಯೂ ಧ್ವನ್ಯರ್ಥ ನೀಡುವುದಾಗಿದೆ.” 
x ಚ x ೫ 

ನಾನು ನೀಡಿದ ವಿವರಣೆ ಚ೦ದ್ರಶೇಖರರಿಗೆ ಸಮಾಧಾನ ನೀಡಿತ್ತು : ಪ್ರಸನ್ನವದನ 

ರಾಗಿ “ಈ ಚಿ೦ತನೆ ಸಮರ್ಪಕವಾಗಿದೆಯೆ೦ದು ಅನ್ನಿಸುತ್ತದೆ” ಎಂದರು. 


ಪೂರ್ಣತಾಭಿಮುಖಾಭಿಯಾನ ನರಶಕ್ಷಿಮಿತಿ 
ಪೂರ್ಣತೆಯನೈದುವುದಸಾಧ್ಯಮಾತಂಗೆ ತಿಳಿ 
ವರ್ಣಕವದಾಗದೆಂದೂ ವರ್ಣ, ಸಮವಲ್ಲ- ' 
ವರ್ಣವಕೆ ಪ್ರಕೃತಿಯೊಳು ನೀರಪನಿ ಅತ್ರಿಸೂನು 


೨೩. ಚ೦ದ್ರಶೇಖರ್‌ ಪರಿಮಿತಿ 


ಕಟ್ಟುವೆನು ಕತೆಯೊ೦ದ ಬನದ ಗವಿಯಿಂದಾಯ್ದು 
ಮರವೆಯಿಂದದನೆತ್ತಿ ಕೊಯ್ದು 
ಎದೆಯನಪ್ಪಲು ಮಣಿಯ ಮಾಲೆಗಟ್ಟುವ ತೆರದಿ 
ಅಳಿವಿರದ ನೆನಹಿನಲಿ ಕೋದು 
--ಕಡೆ೦ಗೋಡ್ಲು ಶಂಕರಭಟ್ಟ 


"ಚಂದ್ರಶೇಖರ್‌ ಪರಿಮಿತಿ' ಒಂದು ವಿಶ್ವಭೌತಸ್ಥಿರಾ೦ಕ--ವಿಶ್ಚ ಗುರುತ್ವ ಸ್ಥಿರಾ೦ಕ 
೮, ಪ್ಲಾಂಕ್‌ ಸ್ಥಿರಾಂಕ ಗ ಮುಂತಾದವುಗಳಂತೆ. ಇದರ ಮೌಲ್ಯ ೧.೪ x "ಸೌರರಾಶಿ. 
ನಕ್ಚತ್ಯಲೋಕದ ಲಕ್ಷ್ಮಣರೇಖೆ ಎ೦ದು ಇದನ್ನು ಆಲಂಕಾರಿಕವಾಗಿ ವರ್ಣಿಸುವುದು 


ಉಂಟು. ಏಕೆ ? 

ನಕ್ಸತ್ರದ ವಿಕಾಸಶ್ರೇಣಿಯಲ್ಲಿ ಮೊದಲು ಅದು ಹೈಡ್ರೊಜನ್‌ ತಾರೆಯಾಗಿ ಮೈದಳೆ 
ಯುತ್ತದೆ. ಇದರಲ್ಲಿ ಗರ್ಭಸ್ಥ ಬೈಜಿಕಾಗ್ನಿಗೆ ಇಂಧನ ಹೈಡ್ರೊಜನ್‌. ಉದಾಹರಣೆಗೆ 
ಸೂರ್ಯ. ಎರಡನೆಯ ಹಂತದಲ್ಲಿ ಇಂಧನ ಹೀಲಿಯಮ್‌. ಎಂದೇ ಇದು ಹೀಲಿ 
ಯಮ್‌ ತಾರೆ. ಇದರ ಪರ್ಯಾಯ ನಾಮ ರಕ್ತದೈತ್ಯ. ಗೋಚರ ರಕ್ತದೈತ್ಯಗಳು (ಕೆಂಪು 
ನಕ್ಷತ್ರಗಳು) ಮೂರು : ರೋಹಿಣಿ, ಆರ್ದ್ರಾ ಮತ್ತು ಜ್ಯೇಷ್ಠಾ. 

ಮೂರನೆಯ ಹಂತದಲ್ಲಿ ನಕ್ಷತ್ರ ಕವಲುದಾರಿಯ ಮುಂದೆ ನಿಂತು “ದಾರಿ 
ಯಾವುದಯ್ಯಾ [ನಕ್ಷತ್ರ ಲೋಕದ] ವೈಕುಂಠಕೆ” (ಅಂದರೆ ಮರಣಕ್ಕೆ). ಎಂದು 
“ಯೋಚಿಸು”ವಂಥ ಪರಿಸ್ಥಿತಿ--ಚಂದ್ರಶೇಖರ್‌ ೧೯೩೦ರ ದಶಕದಲ್ಲಿ ಸೈದ್ಧಾ೦ತಿಕ 
ವಾಗಿ ಈ ಒಗಟನ್ನು ಒಡೆಯುವ ತನಕ, ಈ ಮೂರನೆಯದೇ ವಿಕಾಸ ಶ್ರೇಣಿಯಲ್ಲಿ 
ಅಂತಿಮ ಹಂತ, ಇದರ ಹೆಸರು ಶ್ವೇತಕುಬ್ಬ, ಈ ಸ್ಥಿತಿಯಲ್ಲೇ ನಕ್ಷತ್ರ “ಶಾಶ್ವತ” 
ವಾಗಿರುವುದು (ಅ೦ದರೆ ಅವಸಾನ ಕಾಣದು) ಎ೦ದು ಖಭೌತವಿಜ್ಞಾನಿಗಳು ಸಾಕ್ಷ್ಯಾ 
ಧಾರಸಹಿತ ಅ೦ಗೀಕರಿಸಿದ್ದರು. 

ಸಿದ್ದಾ೦ತ ಏನೇ ಹೇಳಲಿ, ಅದು ಸು೦ದರವಾಗಿರಬೇಕಾದದ್ದು ಪ್ರ ಥಮಾವಶ್ಯಕತೆ. 

ಶ್ರೇತಕುಬ್ಬದ ಶಾಶ್ಚತತ್ವ” ಎಂಬ ಸಿದ್ದಾಂತವನ್ನು ಚ೦ದ್ರಶೇಖರರ ಸೌಂದರ್ಯ 

ಪ್ರಜ್ಞೆ ಸ್ಪೀಕರಿಸಲಿಲ್ಲ ಮಾತ್ರವಲ್ಲ, ನಿರಾಕರಿಸಿತು ಕೂಡ. 

ಆಗ ಚಂದ್ರಶೇಖರ್‌ ಸೈದ್ದಾ ಸುತ್ತಿ ಆವಿಷ್ಕರಿಸಿದ ವಿಶ್ವಸ್ಥಿರಾ೦ಕವೇ “ಚಂದ್ರ 
ಶೇಖರ್‌ ಪರಿಮಿತಿ.” ಇದರ ನಿರೂಪ : ಮೂರನೆಯ ಹಂತದಲ್ಲಿ ತಾರೆ ಶ್ವೇತಕುಬ್ಬ 
ವಾಗಿ ಉಳಿದಿರಬೇಕಾಗಿದ್ದರೆ ಅದರ ಫೇ ೧.೪ x ಸೌರರಾಶಿಯನ್ನು ಮೀರತಕ್ಕದ್ದಲ್ಲ. 
ಈ ಷರತ್ತನ್ನು ಪಾಲಿಸುವ ಅಂದರೆ ಚಂದ್ರಶೇಖರ್‌ ಪರಿಮಿತಿಗಿಂತ (-೧.೪x 
ಸೌರರಾಶಿ) ಕಡಿಮೆ ರಾಶಿ ಇರುವ--ಶೆ ್ವೀತಕುಬ್ಬ ಕ್ರಮೇಣ ವಿಕಿರಣನಷ್ಟದಿ೦ದ ನಂದಿ 
ಮಡಿಯುತ್ತದೆ. ಈ ಪರಿಮಿತಿಯನ್ನು ಮೀರುವ ಮತ್ತು ಮೂರನೆಯ ಹಂತಕ್ಕೆ 
ಏರಿರುವ ನಕ್ಚತ್ರಕ್ಕೆ ಕಾರ್ಬನ್‌ತಾರೆ ಎಂದು ಹೆಸರು. 

ಕಾರ್ಬನ್‌ ಚ ಐದುವ ಮಜಲುಗಳ ಅನ್ವೇಷಣೆ ೧೯೩೦-೪೦ ದಶಕಗಳ 
ಸೈದ್ದಾಂತಿಕ ಸಂಶೋಧನ ಸಮಸ್ಯೆಯಾಯಿತು ತರುವಾಯದ ವರ್ಷಗಳಲ್ಲಿ ಅನಾ 
ಪರಣಗೊಂಡ ಸೈದ್ಧಾಂತಿಕ ಹಂತಗಳು : ಕಾರ್ಬನ್‌ ್‌ಆಕ್ಕಿಜನ್‌ ್‌ನೀಯಾನ್‌5೨ 
ಸೂಪರ್ನೋವಾಸ್ಟೊ (ಟನೆ ಇ (ಶೇಷ ಉಳಿದಿದ ರೆ) ನ್ಯೂಟ್ರಾನ್‌ ತಾರೆ (ಪಲ್ಸಾರ್‌). 
ಕೃಷ್ಣವಿವರ (ಅಂತರ್ಧಾನ). ಇಂಥ ಒಂದು ಸಂಕೀರ್ಣ ಮತ್ತು ತೀಕ್ಷ್ಮ ಪಥಗಮ ನಕ್ಕೆ 
ಬುನಾದಿ ಕಟ್ಟಿದ್ದು “ಚಂದ್ರಶೇಖರ್‌ ಪರಿಮಿತಿ.” ಚ೦ದ್ರರಲ್ಲಿ ಸ೦ಗಮಿಸಿದ್ದ ಪ್ರತಿಭೆ, 
ಅ೦ತರ್ಬೊಧೆ, ಆಸಕ್ತಿ, ಛಲ ಮತ್ತು ನಿರ್ವಿಕಾರ ಅಲ ವಾಗಿದ್ದರೆ ಈ ಆವಿಷ್ಕಾರ, 
ಪ್ರಾಯಶಃ, ೧೯೬೦-೭೦ರ ತನಕ ಸಾಧ, ವಾಗಿರುತ್ತಿರಲಿಲ್ಲ. 

ಏನು ವ್ಯತ್ಯಾಸ ? ಲಭ್ಯ ಭೌತ ಮಾಹಿತಿಗಳನ್ನು ಆಧರಿಸಿ ದ್ರಷ್ಟಾರ ಭವಿಷ್ಯ 


೨೭೨ ಸಪ್ತಸಾಗರದಾಚೆಯೆಲ್ಲೋ . . 


ಪಥವನ್ನು ವೈಜ್ಞಾನಿಕವಾಗಿ ಮುನ್ನುಡಿಯುತ್ತಾನೆ ; ತರುವಾಯದ ದಿನಗಳಲ್ಲಿಯ 
ವೀಕ್ಷಣೆ, ತಪಾಸಣೆ, ಪ್ರಯೋಗಗಳು ಈ ಪಥದ ಸಾಧುತ ವನ್ನು ಸ್ಥಿರೀಕರಿಸುತ್ತವೆ-- 
ದಾರಿಯನ್ನು ಗುರಿ ವಿಧಿಸುವ ಕ್ರಮ (ಸೈದ್ದಾಂತಿಕ ವಿಧಾನ). ಪ್ರಯೋಗ-ವೀಕ್ಷಣ 
ಚತುರ ಅಧಿಕ ಭೌತಮಾಹಿತಿಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಸ೦ಗೃಹಿಸಿ ಇವೆಲ್ಲವನ್ನು 
ಪೋಣಿಸುವ ಒಂದು ಸಿದ್ಧಾಂತವನ್ನು ನಿಗಮಿಸುತ್ತಾನೆ--ಗುರಿಯನ್ನು ದಾರಿ ನಿರ್ಧರಿ 
ಸುವ ಕ್ರಮ (ಪ್ರಾಯೋಗಿಕ ವಿಧಾನ). ಚಂದ್ರರ ಆವಿಷ್ಕಾರ ಮೊದಲಿನ ಸಾಲಿಗೆ 
ಸೇರುತ್ತದೆ. 

ನಮ್ಮ ಸಂಭಾಷಣೆ ವೇಳ ನಾನು ತೀರ ಸಹಜವಾಗಿ ಪ್ರಶ್ನಿಸಿದೆ : “ಚಂದ್ರಶೇಖರ್‌ 
ಪರಿಮಿತಿ'ಯ ಆವಿಷ್ಕಾರ ಕುರಿತಂತೆ ನಿಮಗೆ ಪ್ರೇರಣೆ ಯಾವ ಮೂಲದಿಂದ 
ಬಂದಿತು?” 

“ಇದು ಅಲ್ಲಿತ್ತು, ಸಂಬಂಧಿತ ಗಣಿತ ಸಮೀಕರಣಗಳಲ್ಲಿ ಅಡಗಿಕೊಂಡಿತ್ತು, 
ಇದರತ್ತ ದೃಷ್ಟಿ ಬೀರಿ ಇದನ್ನು ಗುರುತಿಸಿದ ಮೊದಲಿಗ ನಾನಾದೆ ಅಷ್ಟೆ.” 

“ನಿಮ್ಮ ಯುಗಪ್ರವರ್ತಕ ಸಂಶೋಧನೆಯನ್ನು ಅದೊಂದು ತೀರ ಸಾಧಾರಣ 
ಘಟನೆಯೋ ಎಂಬಂತೆ, ನೀವು ಲಘುಗೊಳಿಸುತ್ತಿರುವಿರೆ೦ದು ನನಗನ್ನಿಸುತ್ತದೆ. 
೧೯೩೦ರ ದಶಕಾನ೦ತರದಲ್ಲಿ ಖಭೌತವಿಜ್ಞಾನದ ಕ್ಲಿಪ್ರವಿಕಾಸಕ್ಕೆ ಚಾಲನಬಲ ಒದಗಿಸಿ 
ದವರೇ ನೀವಲ್ಲವೇ ?' 

“ನಿಮಗೊಂದು ಕತೆ ಹೇಳುತ್ತೇನೆ : ನಸುಕು ಇನ್ನೂ ಹರಿದಿಲ್ಲ. ಗೌಳಿ ತನ್ನ ಹಾಲಿನ 
ಗಾಡಿ ಹೊಡೆಯುತ್ತ ದೌಡಾಯಿಸುತ್ತಿದ್ದಾನೆ. ಹಾದಿಗೆ ಅಡ್ಡವಿದ್ದ ಕಲ್ಲಿಗೆ ಗಾಲಿ ಹೆಟ್ಟಿ 
ಗಾಡಿ ಪಲ್ಟಿ ಹೊಡೆದು ಹಾಲು ಪೂರ್ತಿ ಚೆಲ್ಲಿ ಹೋಗುತ್ತದೆ. ಆತ ಬಲು ಹಲುಬಿ 
ಕಲ್ಲನ್ನು ಶಪಿಸಿ ಮುಂದೆ ಸಾಗುತ್ತಾನೆ. ತುಸು ವೇಳೆ ಸಂದಿದೆ. ಎಳೆ ಅಣುಗನನ್ನು ಶಾಲೆಗೆ 
ಕರೆದೊಯ್ಯುತ್ತ ಬರುತ್ತಿದ್ದಾಳೆ ಒಲವಿನ ತಾಯಿ. ಕ೦ದ ಕಲ್ಲೆಡಹಿ ನೆಲಕ್ಕೆ ಬಿದ್ದು 
ಗೊಳೋ ಎಂದು ಹುಯ್ಯಲಿಡುತ್ತಾನೆ. ಆಕೆ ಕಲ್ಲನ್ನು ಮನಸ್ವೀ ಹಳಿದು ಮಗುವಿನ 
ಸಹಿತ ಮುನ್ನಡೆಯುತ್ತಾಳೆ. ಮು೦ಜಾನೆ ಇಡೀ ಇ೦ಥ ಅನೇಕ ಅವಗಡಗಳು ಸ೦ಭವಿಸು 
ತ್ತಲೇ ಇರುತ್ತವೆ--ಜನ ಗಡಿಬಿಡಿಯಿಂದ ಬರುವುದು, ಕಲ್ಲೆಡಹುವುದು, ನೆಲಕ್ಕೆ 
ಕೆಡೆಯುವುದು, ಕಲ್ಲನ್ನು ಜರೆಯುವುದು, ನೋವು ಹೊತ್ತು ಮುನ್ನಡೆಯುವುದು. 
ಇಷ್ಟು ಹೊತ್ತೂ ಹಾದಿ ಬದಿ ತೆಪ್ಪಗೆ ಕುಳಿತಿದ್ದ ಕುರುಡ-ತಿರುಕನ ಮನದೊಳಗೆ ಒ೦ದು 
ಪ್ರಶ್ನೆ ಮೊಳೆಯುತ್ತದೆ : ಈ ಎಲ್ಲ ಮಂದಿಯೂ ಶಾಪ ಎಸೆಯುತ್ತಾರೆ ನಿಜ, ಆದರೆ 
ತಮ್ಮ ಹಾದಿ ನೇರ ಇರುವ ಆ ಕ೦ಟಕ ನಿವಾರಣೆಗೆ ಏನೂ ಪ್ರಯತ್ನ ಪಡಲಿಲ್ಲ ! 
ಏಕೆ ? ಮಧ್ಯಾಹ್ನ ಏರಿತು, ಜನವಾಹನ ಪ್ರವಹನ ಬಹುತೇಕ ನಿಂತಿತು. ಕುರುಡ ಕಲ್ಲಿ 
ನತ್ತ ತೆವಳಿ ಪರಡಿ ಅದರ ನೆಲೆ ತಲಪುತ್ತಾನೆ, ಬಲ ಪ್ರವರ್ಶಿಸಿ ಅದನ್ನು ಕಿತ್ತೊ ಗೆಯು 
ತ್ತಾನೆ. ಕಲ್ಲು ಹೂತುಕೊಂಡಿದ್ದ ಗು೦ಡಿಯೊಳಗೆ ಸಹಜ ಕುತೂಹಲದಿಂದ ಕೈ ಆಡಿಸು 
ತ್ತಾನೆ | ಆಶ್ಚರ್ಯ ! ಅಲ್ಲಿ ಅವನಿಗೊಂದು ಚಿನ್ನಭರತಿ ಚೀಲ ದೊರೆಯುತ್ತದೆ.” 


ಚಂದ ಶೇಖರ್‌ ಪರಿಮಿತಿ ೨೭೩ 


ಇಷ್ಟು ಹೇಳಿ ತಮ್ಮ ವಿಶಿಷ್ಟ ಮಧುರ ಭಂಗಿಯಲ್ಲಿ ನನ್ನತ್ತ ತೋರುಬೆರಳು ಚಾಚಿ 
“ನನ್ನ ಪಾತ್ರವೇನಿದ್ದರೂ ಆ ಕುರುಡನದು !' ಎಂದು ಸಮಾರೋಪಿಸಿದರು. 
ಒಮ್ಮೆಯೂ ಬಾಯಿ ತಪ್ಪಿ ಕೂಡ “ಚಂದ್ರಶೇಖರ್‌ ಪರಿಮಿತಿ” ಪದಗುಚ್ಛವನ್ನು 
ಉಸುರಲಿಲ್ಲ. “ಆ ಭೌತ ಸ್ಥಿರಾಂಕ” ಎಂದೇ ಅದನ್ನು ಸೂಚಿಸುತ್ತಿದ್ದರು. “ಪದ್ಮಪತ್ರ 
ಮಿವಾ೦ಭಸಿ'' ನಿಲವಿನ ಪರಮೋಜ್ಜ್ಹಲ ನಿದರ್ಶನ. 


“ಸರಿ ! ಹಾಗಾದರೆ ಈ ಇದು ನಿರ್ದಿಷ್ಟ ವ್ಯಕ್ತಿಯೊಬ್ಬನ ವಿಶಿಷ್ಟ ಆವಿಷ್ಕಾರ ಎನ್ನು 
ವುದಕ್ಕೇನಾದರೂ ನಿದರ್ಶನವಿದೆಯೇ ?” 


“ಧಾರಾಳವಾಗಿ ! £ - mಂ” ಮತ್ತು ಸಾರ್ವತ್ರಿಕಸಾಪೇಕ್ಟತಾಸಿದ್ದಾ೦ತ ವಿಶಿಷ್ಟ 
ಐನ್‌ಸ್ಟೈನ್‌-ಭಾಪು ಸಹಿತವೇ ಅನಾವರಣಗೊಂಡ ವಿಶ್ವಸತ್ಯಗಳು. ಅದೇ ರೀತಿ 
ಪ್ಲಾಂಕ್‌ ಸಮೀಕರಣ ೫:೪1. ನೀವನ್ನುವಂತೆ ಆ ಭೌತಸ್ಥಿರಾ೦ಕದ [ಚಂದ್ರಶೇಖರ್‌ 
ಪರಿಮಿತಿ] ಪತ್ತೆ ಖಭೌತವಿಜ್ಞಾನದ ಪುರೋಗಮನಕ್ಕೆ ಹೇತುವಾಗಿರಬಹುದು. ಆದರೆ 
ಐನ್‌ಸ್ಟೈನ್‌, ಪ್ಲಾಂಕ್‌, ರುದರ್ಫರ್ಡ್‌ [ಆಲ್ಬ ಕಣದ ಆವಿಷಾ ರ] ಮೊದಲಾದವರು 
ಸಾಧಿಸಿದ ಮೂಲಭೂತ ಶೋಧನೆಗಳ ಸರ್ವಂಕಷತೆ ಇದಕ್ಕಿಲ್ಲ.' 


ನಿಜ, ಗಿರಿಶ್ಶ೦ಂಗದ ಔನ್ನತ್ಯ ಗ್ರಹಿಸಿ ಗೌರವಿಸಲು ಸ್ವತಃ ನೀವು ಇನ್ನೊ೦ದು 
ಪರ್ವತಾಗ್ರವಾಗಿರಬೇಕು. 

ಮುಂದುವರಿಸುತ್ತ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಎತ್ತಿದರು : “ಒಬ್ಬ 
ವಿಜ್ಞಾನಿಗೆ ಮಹತ್ತರವಾದುದೇನನ್ನೋ ಆವಿಷ್ಕರಿಸುವುದು ಸಾಧ್ಯವಾಯಿತೆ೦ಬ ಕಾರಣ 
ಕ್ಕಾಗಿ ಆತ ಮಹಾತ್ಮನಾಗುವನೇ ? ವಿಜ್ಞಾನಿಯನ್ನು--ಆ ವ್ಯಕ್ತಿಯನ್ನಲ್ಲ--ನೀವು ಹೇಗೆ 
ಒರೆಗೆ ಹಚ್ಚುತ್ತೀರಿ ? ಉದಾಹರಣೆಗೆ ಸಾರ್ವತ್ರಿಕಸಾಪೇಕ್ಬತಾಸಿದ್ದಾ೦ತ. ಇದು ಈ 
ಶತಮಾನದ ಒಂದು ಪರಮಾದ್ಬುತ ಸಂಶೋಧನೆ. ಇದರ ಆಧಾರಭೂತ ಪರಿಕಲ್ಪನೆ 
ಜ್ಯಾಮಿತೀಯವಾದದ್ದು : ಇದು ದೇಶಕಾಲದ ಜ್ಯಾಮಿತಿಯನ್ನು ಅದೇ ದೇಶಕಾಲದ 
ದ್ರವ್ಯ ಸ೦ಚಯದೊಂದಿಗೆ ಸಂಬಂಧಿಸುತ್ತದೆ. ನಿಜಕ್ಕೂ ಪರಮಗ೦ಭೀರ ಭಾವನೆ. 
ಇಂತಿದ್ದರೂ ಆ ಮೊದಲು ವಿಶೇಷಸಾಪೇಕ್ಷತಾಸಿದ್ದಾ ೦ತ ಪ್ರಕಟವಾದಾಗ (೧೯೦೫) 
ಐನ್‌ಸ್ಟ್ಯನರು ಗಣಿತವನ್ನೇನೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ವಿಶೇಷ 
ಸಾಪೇಕ್ಸತೆಯ ಈ ಸುಂದರ ಭಾವನೆಗೆ ಗಣಿತದ ಸುಪುಷ್ಟ ಶರೀರವಿತ್ತವರು 
ಮಿಂಕೋವ್ಸಿ ಹೀ. ಆ ಬಳಿಕ ಐನ್‌ಸ್ಟೈನರು ರೀಮಾನಿಯನ್‌ ಜ್ಯಾಮಿತಿ ಅಭ್ಯಸಿಸುವುದು 
ವಃ 

ಅವರ ವಿವರಣೆಯ ಸಾರಾಂಶ : ವಿಜ್ಞಾನ ಒಂದು ಸಮಷ್ಟಿ ಪ್ರಯತ್ನದ ಪಕ್ಚ ಫಲ; 
ಈ ಅಂತಿಮ ಫಲ ಗಳಿಸಿದಾತನನ್ನು ಗೌರವಿಸೋಣ, ಆದರೆ ಸಲ್ಲದ ಉತ್ಪೆ ಕ್ಸೆಯಿ೦ದ 
ವೈಭವೀಕರಿಸುವುದು ಬೇಡ. ಇಂಥ ವೈಭವೀಕರಣ ಎಷ್ಟೇ ಘನೋದ್ದೆ ೇೀಶದೀಪ್ತ 
ವಾಗಿದ್ದರೂ ಖುದ್ದು ಆ ವಿಜ್ಞಾನಿಯ ಪುರೋಭಿವೃದ್ದಿ ಗೆ ಮಾತ್ರ ಖಾತ್ರಿ ಮಾರಕ. 


೧೮ 


೨೪. “ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ” 


ಮಾನವನ ಅತ್ಯಂತ ಪ್ರೀತಿಪಾತ್ರ ಆಸ್ತಿ ಎ೦ದರೆ ಬದುಕು. ಇದನ್ನು ಒಮ್ಮೆ ಮಾತ್ರ ಆತ ಬಾಳಬಲ್ಲ. 
ಎಂದೇ ಸಂದ ದಿನಗಳಲ್ಲಿ ಬಾಳಿದ ಅ೦ಜುಕುಳಿ ಮತ್ತು ತಿರುಕುಳಿ ಬದುಕಿನ ಎಗ್ಗು ಅವನನ್ನು 
ನುಚ್ಚುನುರಿಗೊಳಿಸದ೦ತೆ, ಉದ್ದೇಶರಹಿತ ಜೀವನ ಅವನನ್ನು ವರ್ಷಗಳ ಕಾಲ ಹಿ೦ಸೆ ಪಡಿಸದಂತೆ, 
ಮರಣಶಯ್ಯೆಯಲ್ಲಿ "“ನನ್ನ ಸಮಸ್ತ ಜೀವನವನ್ನೂ ಪ್ರಾಣವನ್ನೂ ಪ್ರಪ೦ಚದಲ್ಲಿಯ ಪ್ರಥಮ 
ಕರ್ತವ್ಯದ ನಿರ್ವಹಣೆಗಾಗಿ--ಮನುಕುಲದ ವಿಮೋಚನೆ---ನಿವೇದಿಸಿಕೊ೦ಡಿದ್ದೇನೆ'” ಎಂದು ಹೇಳ 
ಲಾಗುವಂತೆ ಅವನು ಬಾಳುವುದು ಅಗತ್ಯ. 
—ಲೆನಿನ್‌ 
ವಿಜ್ಞಾನ ಗಮನದಲಿ ಸ೦ದೇಹವತಿ ಮುಖ್ಯ 
ಅಜ್ಞಾನ ಸಹಜ ಗುಣ, ಕಾರ್ಯಕಾರಣ ತಲದಿ 
ಪ್ರಜ್ಞೆ ವರ್ತಿಸಿದಾಗ ದೊರೆವ ಫಲ ಸುಜ್ಞಾನ 
ಪ್ರಾಜ್ನನಾಗಲು ತಪವೆ ಶರಣು ಕಾಣ್‌ ಅತ್ರಿಸೂನು 


ಮಹೋನ್ನತ ಚೇತನದ ಸಾನ್ನಿಧ್ಯದಲ್ಲಿ ಅತಿ ದೀರ್ಫ ಹಗಲು ಕೂಡ (ಜೂನ್‌ ೨೨) 
ತನ್ನ ಮರುಕಶೂನ್ಯ ಯಾತ್ರೆಯನ್ನು ತುಸು ವೇಗಯುತವಾಗಿಯೋ ಎನ್ನುವಂತೆ, 
ಮುಗಿಸಲು ಮು೦ದಾಯಿತು. ಆಗಸ ಕಪ್ಪು ಬಣ್ಣ ತಳೆಯುತ್ತಿದ್ದುದು ನಾವು ಕುಳಿತಿ 
ದ್ದಲ್ಲಿಗೇ ಎದ್ದು ಕಾಣುತ್ತಿತ್ತು. “ನಿಮ್ಮ ಪ್ರಶ್ನೆಗಳು ಮೂಲಭೂತವಾದವು, ಆಳ 
ವಾದವು. ನಾಳ ಬೆಳಗ್ಗೆ ೧೦ ಗಂಟೆಗೆ ಮತ್ತೆ ಇಲ್ಲಿ ಸೇರೋಣವೇ ? ಅಲ್ಲದೇ ನಾಳೆ 
ಅಪರಾಹ್ನ ೩ ಗಂಟೆಗೆ ನೀವಿಬ್ಬರೂ ನಮ್ಮ ಮನೆಗೆ ಬರಬೇಕೆಂದು ಲಲಿತ ಮತ್ತು 
ನಾನು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ.” ಅವರೆದ್ದರು. 


“ನಾಳೆ ಮಧ್ಯಾಹ್ನ ಭೋಜನಕ್ಕೆ ನಿಮ್ಮ ಶ್ರೀಮತಿಯವರ ಜೊತೆ ನೀವು ನಮ್ಮ 
ಆದರಣೀಯ ಆಹ್ವಾನಿತರಾಗಿ ದಯಮಾಡಿಸಬೇಕೆಂದು ಕೋರುತ್ತೇವೆ” ಆನಂದ 
ಮತ್ತು ನನ್ನ ನಿವೇದನೆ. ಬೇರೆ ಏನನ್ನು ತಾನೇ ನಾವು ಇವರಿಗೆ ಕೊಡಬಲ್ಲೆವು ? 


“ಧನ್ಯವಾದಗಳು. ನಮಗೆ ಬೇರೆಯ ಕಾರ್ಯಕ್ರಮವಿದೆ. ಈ ಊರಿನಲ್ಲಿ ನೀವೇ 
ನಮ್ಮ ಅತಿಥಿಗಳು.” 


ಅವರೇ ಕಿಟಕಿ ಪಡಿಗಳನ್ನು ಮುಚ್ಚಿದರು, ಪರದೆಗಳನ್ನು ಎಳೆದರು, ಕೊಠಡಿ ಕದಕ್ಕೆ 
ಬೀಗವಿಕ್ಕಿ ಹೊರಕ್ಕೆ ನಡೆದರು. ನಾವು ಹಿ೦ಬಾಲಿಸಿದೆವು. ತಮ್ಮ ಕಾರ್‌ ನಿಂತಿದ್ದ ವಿಐಪಿ 
(ಮಹಾಘನತೆ ಪಡೆದ) ತಾಣಕ್ಕೆ ಹೋದರು, ಕಾರಿನ ಪಡಿ ತೆರೆದರು, ಒಳಗೆ ಚಾಲಕ 


ನಾಗಿ ಆಸೀನರಾದರು, ರಸ್ತೆ ಬದಿ ನಿಂತಿದ್ದ ನಮ್ಮತ್ತ ಕೈಬೀಸಿ ಸುಹೃತ್ತು ಸೂಸಿ ಕಾರನ್ನು 
ಚಾಲಿಸಿ ತೆರಳಿಯೇ ಜಿಟ್ಟರು : 


೨೭೬ ಸಪ್ತಸಾಗರದಾಚೆಯೆಲ್ಲೋ . , . 


ಸ೦ದ ಯುಗದ ಭವ್ಯ ಮೌಲ್ಯ- 
ವಿಂದು ದೇಹ ಜೀವ ಭಾವ- 
ದಿಂದ ಕೂಡಿ, ಬೀರಿ ಜಗಕೆ 
ಮಂದಹಾಸ ಮರೆಗೆ ಸರಿಯಿತು ! 


ಜೂನ್‌ ೨೩. ಹಿ೦ದಿನ ದಿನದ ಅನುಭವದಿ೦ದ ಪಾಠ ಕಲಿತು ಮುಂಜಾನೆ ೯- ೩೦ರ 
ಮೊದಲೇ ಕೊಠಡಿ ಸ೦ಖ್ಯೆ ೨೦೧ರ ಬಳಿ ಹಾಜರಾದೆವು. ತೆರೆದಿತ್ತು ಕದ. ಆದ್ದರಿ೦ದ 
ಮನೆಯೊಡೆಯ ಮನೆಯೊಳಗೆ ಇದ್ದಾರೆ, ನಿಜ. ಅ೦ದ ಮಾತ್ರಕ್ಕೆ ನಮಗೆ ನಿಗದಿಸಿದ್ದ 
ವೇಳೆಗೆ ಮೊದಲೇ ಒಳನುಗ್ಗಿ ಅವರಿಗೆ ಮುಜಗರ ಉಂಟುಮಾಡುವುದು ತರವಲ್ಲ. 
೯-೫೦ರ ಹೊತ್ತಿಗೆ ಅವರೇ ಹೊರಬಂದರು, ಬಹುಶಃ ನಮ್ಮ ನಿರೀಕ್ಷೆಯಲ್ಲಿ. ನಮ್ಮನ್ನು 
ಕ೦ಡು ಆತ್ಮೀಯ ಮೃದುಹಾಸಸಹಿತ " "ಎಷ್ಟು ಜಿ ಬಂದು ?” ಎಂದು 
ಕೇಳಿದರು. 

“ಕೇವಲ ಕೆಲವೇ ಕ್ಷಣಗಳು” ನಾನೆಂದೆ. ಶಿಷ್ಟವರ್ತನೆಯಲ್ಲಿ ಗಣಿತ ನಿಷ್ಕಷ್ಟತೆಗೆ 
ಆಸ್ಪದವಿಲ್ಲ. 

“ನೇರ ಕೊಠಡಿಯೊಳಕ್ಕೆ ಬರಬಹುದಿತ್ತಲ್ಲ !” 

ಅವರು ತಮ್ಮ ಅನೇಕ ಪ್ರಬ೦ಧಗಳ ಮತ್ತು ಉಪನ್ಯಾಸಗಳ ಮುದ್ರಣ ಪ ್ರತಿಗಳನ್ನು 
ನನಗೆ ಉಡುಗೊರೆ ಕೊಟ್ಟರು. ಅಂತಃಕರಣ ನಲಿವಾಗ ಔದಾರ್ಯ ಅರಳಿ ಪರಿಮಳಿಸು 
ತ್ತದೆ ! “ಇವನ್ನು ಬೇಕಾದಂತೆ ಬಳಸಿಕೊಳ್ಳಿ. ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಇವುಗಳಲ್ಲಿ 
ಉತ್ತರಗಳಿವೆ.” 

ವಾಲಿಯವರ Chandra ಕೃತಿಯಲ್ಲಿ Conversations with Chandra ಎ೦ಬ 
ವಿಶಿಷ್ಟ ಅಧ್ಯಾಯವಿದೆ. ಇದನ್ನು ಕನ್ನಡಕ್ಕೆ ಅನುವಾದಿಸಬೇಕು, ಮತ್ತು ಆಗ (೧೯೯೪) 
ನಾನು ಬರೆಯುತ್ತಿದ್ದ “ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌” ಪುಸ್ತಕದಲ್ಲಿ ಅಳವಡಿಸ 
ಬೇಕು ಎಂಬುದು ನನ್ನ ಉತ್ಕಟೇಚ್ಛೆ. ಈ ದಿಶೆಯಲ್ಲಿ ವಾಲಿ ಮತ್ತು ಚಂದ್ರ ನನಗೆ 
ಪೂರ್ಣ ಸಹಕಾರ ಮತ್ತು ಮಾರ್ಗದರ್ಶನ ನೀಡಿದರು. ಇವರ ಶಿಫಾರಸಿನ ಮೇರೆಗೆ: 
ದಿ ಯೂನಿವರ್ಸಿಟಿ ಆಫ್‌ ಶಿಕಾಗೊ ಪ್ರೆಸ್ಸಿನ ಪೆರ್ರಿ ಕಾರ್ಟ್‌ರೈಟ್‌ ಎಂಬವರು ನನಗೆ 
ಅಧಿಕೃತ ಪರವಾನಿಗೆಯನ್ನು ಉಚಿತವಾಗಿ ಕೊಟ್ಟಿದ್ದರು. ಚ೦ದ್ರರನ್ನು ನಾನು ಭೇಟಿ 
' ಆಗಲಿದ್ದ ಈ ಸಂದರ್ಭದಲ್ಲಿ, ಸಾಧ್ಯವಾದರೆ, ಪೆದ್ರಿಯವರನ್ನು ಮುಖತಃ ಕಂಡು ನನ್ನ 
ಕೃತಜ್ಞತೆ ಅರ್ಪಿಸಬಯಸುವೆನೆ೦ದು ಚಂದ್ರರಿಗೆ ಮೊದಲೇ ಬರೆದು ತಿಳಿಸಿದ್ದ. ಈ 
ಸಂಗತಿಯನ್ನು ಇವರು ನನ್ನ ನೆನಪಿಗೆ ತಂದು ಹೇಳಿದರು : “ನಾನು ಪೆರ್ರಿಯವರಿಗೆ 
ಪೂರ್ವ ಸೂಚನೆ ಕೊಟ್ಟಿದ್ದೇನೆ. ಒಪ್ಪಿದ್ದಾರೆ. ಈಗ ಅವರಿಗೆ ಫೋನ್‌ ಮಾಡಿ ಅವರ 
ಸೌಕರ್ಯ ತಿಳಿಯುತ್ತೇನೆ.” 

ಚಂದ್ರರ ಸ್ಮರಣ ಸಾಮರ್ಥ್ಯ, ಜೊತೆಯಲ್ಲೇ ಇತರರ ಆಶೋತ್ತರಗಳಿಗೆ ಅವರು 
ಕೊಡುವ ಮರ್ಯಾದೆ, ನನ್ನನ್ನು ಮೂಕವಿಸ್ಮಿ ತವಾಗಿಸಿದುವು. ಗಂಧದಲ್ಲಿ ಪ್ರತಿ 


““ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ'' ೨೭೭ 


ಯೊಂದು ಕಣವೂ ಪರಿಮಳವೇ. 

“ಅವರು ನಿಮ್ಮನ್ನು ಸ್ವಾಗತಿಸಲು ಸಿದ್ಧರಿದ್ದಾರೆ. ಹೋಗೋಣವೇ ?” ಚಂದ್ರ 
ಎದ್ದರು. 

“ನಾವೇ ಹೋಗುತ್ತೇವೆ. ನೀವು ನಮ್ಮ ಜೊತೆ ಬರುವ ಶ್ರಮ ಪಡಬೇಡಿ.” 

“ನೀವು ನನ್ನ ಅತಿಥಿಗಳು. ಅಲ್ಲದೇ ಇಲ್ಲಿಯ ಸರ್ಪಸುತ್ತುಗಳಲ್ಲಿ ನಿಮಗೆ ಗುರಿ 
ತಪ್ಪಿಹೋಗುವ ಅಪಾಯವಿದೆ.” ಹಿಂದಿನ ಮುಂಜಾನೆಯ ಅನುಭವ ಇನ್ನೂ ಹಸುರಾ 
ಗಿತ್ತು. 

ಅವರು ತಮ್ಮ “ಅಮೂಲ್ಯ ನಿಧಿ”ಗಳಾಗಿದ್ದ ನಮ್ಮನ್ನು ಎಲ್ಲೆಲ್ಲಿಯೋ ಸುತ್ತಿಸಿ 
ಕೊನೆಗೆ ಪೆರ್ರಿ ಕಾರ್ಟ್‌ರೈಟರ “ಆಸ್ಥಾನ”ಕ್ಕೆ ತಲಪಿಸಿದರು. ಖುದ್ದು ಚಂದ್ರ ಬಂದದ್ದು 
ತಿಳಿದೊಡನೆ. ಪೆರ್ರಿಯವರು ಸಡಗರದಿಂದ ಪ್ರಸ್ಸಿನ ಪ್ರವೇಶದ್ದಾ ರದವರೆಗೆ ಬಂದು 
ನಮ್ಮನ್ನು ಆದರಪೂರ್ವಕ ಬರಮಾಡಿಕೊಂಡರು. ಪರಿಸ್ಲಿತಿ ಹೇಗಿತ್ತು ? 

ಚಂದ್ರ-ಬ್ರಿಟಿಷ್‌ ಔಪಚಾರಿಕ ಪೋಷಾಕಿನಲ್ಲಿ (ಸೂಟ್‌-ಬೂಟ್‌-ಟೈ) ಪರಿಪೂರ್ಣ 
ರಾಗಿ ಕ೦ಗೊಳಿಸುತ್ತಿ ದ್ದ ಮಹಾಪ್ರಾಧ್ಯಾಪಕ. 

ಪೆರ್ರಿ ಅಮೆರಿಕನ್‌ ಅನೌಪಚಾರಿಕ ಉಡುಪಿನಲ್ಲಿದ್ದ (ಸುರಾಲು-ಷರಟು-ಶೂ) 
ಭವ್ಯಗಾತ್ರ. (ಕೆಳಗಿನ ಚಿತ್ರ ನೋಡಿ) 

ನಾನು- ದೊಗಲೆ ಸುರಾಲು, ಪೂರ್ಣತೋಳಿನ ಅಳ ಕ ಮೇಲಂಗಿ ಮತ್ತು ಶೂ 
ಧರಿಸಿದ್ದ ಅಪ್ಪಟ ಭಾರತೀಯ. 

ಆನಂದ - ಪೆ ಥಿ ದಂತ ದುಸ್ತು ತೊಟ್ಟಿದ್ದ ಸಲು ಯುವಕ. 


L 
ಲ 


ಲ. 
6) 


“ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ” ೨೭೯ 


ಚ೦ದ್ರ ನಮ್ಮನ್ನು ಪೆರ್ರಿಯವರಿಗೆ ಪರಿಚಯಿಸಿ “ಅಪರಾಹ್ನ ೩ ಗಂಟೆಗೆ ಬನ್ನಿ 
ಮನೆಗೆ” ಎ೦ದು ಮಗುದೊಮ್ಮೆ ನೆನಪಿಸಿ ಮರಳಿದರು. 

ಕಾರ್ಟ್‌ರೈಟರ ದೃಷ್ಟಿಯಲ್ಲಿ ನಾನು ಚ೦ದ್ರಸಮಾನ ಪ್ರಾಧ್ಯಾಪಕ, ಪೌರಸ್ಕ್ಯ 
ವಲಯದ ಧೀಮಂತ ಎಂದಿದ್ದಿರಬೇಕು : ಚಂದ್ರ ನನ್ನನ್ನು ಅವರಿಗೆ “Meet Professor 
G.T. Narayana Rao from India’ ಎ೦ದು ಪರಿಚಯಿಸಿದ್ದರು. 

ಪೆರ್ರಿ ನುಡಿದರು :“Sory Sir ! I’m not dressed properly” (ಮಾನ್ಯರೇ ! ನಾನು 
ಗೌರವಾನ್ವಿತ ಉಡುಪುಧಾರಿಯಾಗಿಲ್ಲ !) ಆದರೆ ಆನಂದನ ಮಾತು ನಲಿವು ಉಲಿವು 
ಸಲಿಗೆಗಳಲ್ಲಿ ಅವರು ಕರಗಿಹೋದರು. ತಮ್ಮ ಕಾರ್ಯಾಗಾರವನ್ನು ತೋರಿಸಿದರು. 
ಸಹೋದ್ಯೋಗಿಗಳನ್ನು ಪರಿಚಯಿಸಿದರು : “ನೀವು ನಮ್ಮ ಪ್ರೆಸ್ಸಿಗೆ ಬಂದದ್ದು ನಮಗೆ 
ತುಂಬ ಸಂತೋಷದ ಸಂಗತಿ. ಮುಂದೆ ನಿಮಗೆ ನಮ್ಮಿಂದ ಏನು ನೆರವು ಬೇಕಾದರೂ 
ಬರೆಯಿರಿ” ಎಂದು ಮನಃಪೂರ್ವಕವಾಗಿ ಆಶ್ವಾಸಿಸಿದರು. ನಿಜವಾದ ಉಪಕಾರಿ 
ಅವರು. ಉಪಕೃತನು ನಾನು. ಎಂದೇ ಅವರ ಆ ಸರಳ ಸಭ್ಯವರ್ತನೆ ನನಗೊಂದು 
ಚೇತೋಹಾರಿ ಅನುಭವ ನೀಡಿತು. 

ಕಾರ್ಟ್‌ರೈಟರಿಗೆ ವಿದಾಯ ಹೇಳಿದೆವು. ಆಗ ಮೊದಲು ಮಾಡಿದ "“ಸಂಶೋಧನೆ' 
ಎಂದರೆ ಚ೦ದ್ರನಿವಾಸದ ಪತ್ತೆ, ಮತ್ತು ಅದರ ಪಕ್ಕದಲ್ಲಿ ಕಾರ್‌ ನಿಲ್ಲಿಸಲು ಅನುಕೂಲ 
ತಾಣದ “"ಅನ್ವೇಷಣೆ.' ಮುಂದೆ ಸಾಕಷ್ಟು ಹೊತ್ತು ಮಿಶಿಗನ್‌ ಸರೋವರದ ದಂಡೆ 
ಮೇಲೆ ಅಡ್ಡಾಡುತ್ತ ಆ ಸಾಂದ್ರ ಜಲವಿಸ್ತಾರಕ್ಕೆ ನಮನ ಅರ್ಪಿಸಿದೆವು. 

ಅಪರಾಹ್ನ ೨-೫೫. ಹಲವಾರು ಅ೦ತಸ್ತುಗಳಿ೦ದ ಭವ್ಯವಾಗಿ ನಿಂತಿರುವ ಗಗನ 
ಚುಂಬಿ ಗೃಹದ ಮೊಗಸಾಲೆ. ಜನರಿಲ್ಲ. ಮೂಕ ಶೀತಲತೆ. ಎಲ್ಲವೂ ಯಾಂತ್ರಿಕ. 
ಚಂದ್ರರು ಕೊಟ್ಟಿದ್ದ ದೂರವಾಣಿ ಸಂಖ್ಯೆಗೆ ಆನ೦ದ ಕರೆ ಕೊಟ್ಟ. “ನಿಮಗೆ ಸ್ವಾಗತ” 
ಎ೦ಬ ನಲ್ನುಡಿ ಆ ಕಡೆಯಿಂದ ಮಿಡಿಯಿತು, ಜೊತೆಯಲ್ಲೇ ಎತ್ತುಗದ ಬಾಗಿಲು 
ತೆರೆದುಕೊಂಡಿತು. ಅದರ ಉದರ ಹೊಕ್ಕು ಎಂಟನೆಯ ಮಹಡಿಗೇರಲು ಗುಂಡಿ 
ಒತ್ತಿದೆವು. ಒ೦ದೇ ಕ್ಷಣ. ಎತ್ತುಗದ ಕದ ತೆರೆಯಿತು--ಅ೦ತರಂಗದ ಕದವ ತೆರೆಯ 
ಬೇಕು ! 

ಎದುರು ನಿ೦ತಿದ್ದಾರೆ ಲಲಿತ ಮತ್ತು ಚಂದ್ರಶೇಖರ್‌ ಮಂ೦ದಸ್ಮಿತರಾಗಿ. ಮೂಕ 
ವಿಸ್ಮಿತರಾಗಿ ನಾವು ಈ ವ ದ್ದ ದಂಪತಿಗಳಿಗೆ ನಮನ ಸಲ್ಲಿಸಿದೆವು : ಎಂಬತ್ತರ ತಪಸ್ಪಿನಿ 
ಲಲಿತ (ಮೂಲತಃ ಭಾತವಿಜ್ಞಾನ ಪದವೀಧರೆ ಮತ್ತು ಸ೦ಶೋಧಕಿ ಆಗಿದ್ದರೂ 
ಚ೦ದ್ರರನ್ನು ವಿವಾಹವಾದ ಬಳಿಕ ಪೂರ್ಣಕಾಲ ಭಾರತೀಯ ಗೃಹಿಣಿಯಾಗಿ ತಮ್ಮ 
ಪತಿಯ ಮಹಾಚೇತನದ ಉತ್ತ ರ್ಪಿಣಿಗೋಸ್ಕರ ಸರ್ವಸ್ಥವ aie ಧಾರೆ ಎರೆದ ಪತಿ 
ವ್ರತ) ಮತ್ತು ಎಂಬತ್ತನಾಲ್ಕರ ಮಹಾವಿಜ್ಞಾನಿ ಚ೦ದ್ರ, ನಮ್ಮನ್ನು ಅತ್ಯ೦ತ ಆದರ 
ಸಂಭ್ರಮಗಳಿಂದ ಬರಮಾಡಿಕೊಂಡಿದ್ದಾ ರೆ. 


ಶೂಗಳನ್ನು ಕಳಚಿ ಒಳಹೋಗುವುದು ಭಾರತೀಯ ಕ್ರಮ. ಹಾಗೆ ಮಾಡಲು ನಾವು 


೨೮೦ ಸಪ್ತಸಾಗರದಾಚೆಯೆಲ್ಲೋ . . . 


ಮುಂದಾದಾಗ ಚಂದ್ರ ಕೈಸನ್ನೆಯಿ೦ದಲೇ ಅದು ಬೇಡವೆಂದು ಸೂಚಿಸಿದರು. 
ನಾನೆಂದೆ : “ಅದು ನಿಮ್ಮ ಔದಾರ್ಯ. ನಾವೀಗ ಪ್ರ ವೇಶಿಸುತ್ತ ಿ ರುವುದು ದೇವ 
ಮಂದಿರವನ್ನು.” 
ಒ೦ದು ಕ್ಷಣ ಅವರಿಬ್ಬರೂ ಭಾವುಕರಾದಂತೆ ಅನ್ನಿಸಿತು. “ಏಕೆ ? ನನ್ನ ಮಾತಿನಿಂದ 
ನಿಮಗೆ ನೋವಾಯಿತೇ 7” 
ಲಲಿತ ನುಡಿದರು : “ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಪುಟಿಯಿತು.” 
ಅವರಿಬ್ಬರೂ ಒ೦ದು ಸೋಫಾದಲ್ಲಿ ಮಂಡಿಸಿದರು. ಪಕ್ಕದ್ದರಲ್ಲಿ ನಾನು ಮತ್ತು 
ಆನಂದ. ಮೈಸೂರಿನಿಂದ ಒಯ್ದಿದ್ದ ವಿಶಿಷ್ಟ ಸೀರೆಯನ್ನೂ ರವಿಕೇಕಣವನ್ನೂ ನನ್ನ 
ಹೆಂಡತಿಯ ಪರವಾಗಿ ಲಲಿತರಿಗೆ ಒಪ್ಪಿಸಿದೆ. ಅವನ್ನು ಪ್ರೀತಿಯಿಂದ ಸ್ಟೀಕರಿಸಿ “ಗHಂw 
delightfully lovely! ನಿಮ್ಮ ಹೆ೦ಡತಿಯವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ. ನೀವು 
ನಿನ್ನೆ ಕೊಟ್ಟಿದ್ದ ಆ ಸಿಹಿ ತಿ೦ಡಿ ನಮಗಿಬ್ಬರಿಗೂ ತು೦ಬ ಇಷ್ಟವಾಯಿತು. ಆ ಧ್ವನಿ 
ಸುರುಳಿಗಳಲ್ಲಿ ಅಡಕವಾಗಿರುವ ಭಾರತೀಯ ಸ೦ಗೀತ ನಮ್ಮ ಹೃದಯಗಳನ್ನು ಮಿಡಿ 
ಯಿತು.'' ಕ 
ಸಭ್ಯರ ಕ್ರಮವೇ ಹಾಗೆ : “ಪರಗುಣ ಪರಮಾಣುವುಮಂ ಗಿರಿಗೈದುರ್ಬುವ 
ಸುಜನರ್‌ !” | 
ಈಗ ನಮ್ಮ ಅನೌಪಚಾರಿಕ ಸಭೆಯ ಅಧ್ಯಕ್ಷೆ ಲಲಿತ. ಚ೦ದ್ರ ? ಪ್ರಸನ್ನ ಮುಖ 
ಮುದ್ರೆ ಸೂಸುತ್ತಿದ್ದ ಮೌನ ಶ್ರೋತೃ. ಆನ೦ದ ? ಪಾದರಸ ಚಟುವಟಿಕೆಯ ಛಾಯಾ 
ಚಿತ್ರಕಾರ ಮತ್ತು ಆಗ ಈಗ ಮಾತಿನ ಒಗ್ಗರಣೆ ಹಾಕುವ ಪೋರ-- ನಾನು ? 
ಕಡಲು ನನ್ನ ಎದುರು ತನ್ನ 
ಒಡಲು ತೆರೆದು “ಕೇಳ್ಚವರವ- 
ಕೊಡುವೆ”ನೆಂಬ ಮುಕ್ತ ಭರವಸೆಯನು ನೀಡಿತು 
ಬಡವ ನಾನು ಬೊಗಸೆ ಕಿರಿದು 


ಪಿಡಿದೆನೇನ ? ಬೆರಗಿನಿಂದ 
ತಡವರಿಸುತ ಮೂಕನಾಗಿ ನಿ೦ತು ನೋಡಿದೆ 


ಲಲಿತ ನಗುತ್ತ ನುಡಿದರು : “ನಮ್ಮ ಚ೦ದ್ರರ ಸ೦ಶೋಧನೆ ಹೇಗೆ ಗೊತ್ತೇ, 
ನಾರಾಯಣರಾವ್‌ ? ಶ್ಪೇತಕುಬ್ಬದ ವಿಜ್ಞಾನವೃತ್ತಾ೦ತವನ್ನು ಇವರು ಸ೦ಶೋಧನೆಗೆ 
ಆಯ್ದುಕೊಂಡದ್ದು ನಿಜ. ಆದರೆ ಎಲ್ಲವೂ ಕಾಗದದ ಮೇಲೆ. ಆಕಾಶದಲ್ಲಿ ನಿಜ 
ಶ್ಚೇತಕುಬ್ಹ ಎಲ್ಲಿದೆ ಎಂಬುದು ಇವರಿಗೆ ಗೊತ್ತಿಲ್ಲ !” 

ನಾನೆಂದೆ : “ಅದು ಮಹೋಜ್ಜ್ವಲ ನಕ್ಸತ್ರ ಲುಬ್ಬಕದ ಸಂಗಾತಿ ತಾರೆ. ಬರಿಗಣ್ಣಿಗೆ 
ಕಾಣದು.” 

“ಹೋಗಲಿ, ಲುಬ್ಬಕ ಎಲ್ಲಿದೆ ಎಂದು ಇವರು ತೋರಿಸಬಲ್ಲರಾ ? ನಾನು 
ಗುರುತಿಸಬಲ್ಲಿ.” | 


“ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ'' ೨೮೧ 


ಚಂದ್ರರ ದರಹಾಸ ಅರಳಲಿಲ್ಲ, ಮಾಸಲೂ ಇಲ್ಲ. ನಾನೇನು ಹೇಳುತ್ತೇನೆ 
ಎನ್ನುವುದನ್ನು ನಿರೀಕ್ಷಿಸುತ್ತಿರುವ೦ತೆ ನನ್ನತ್ತ ಕಟಾಕ್ಸ ಬೀರಿದರು. ಮಹಾಮತಿಗಳು 
ಅದೂ ಪ್ರಾಜ್ಞದ೦ಪತಿಗಳ, ಪ್ರೇಮಕಲಹದಲ್ಲಿ ನನ್ನ ಪಾತ್ರವೇನು ? ಇಕ್ಕಟ್ಟಿನಲ್ಲಿ ಸಿಕ್ಕಿ 
ಹಾಕಿಕೊಂಡಾಗ ರಾಮಾಯಣ ಭಾರತಗಳಿಗೆ ಶರಣಾಗು ಎನ್ನುವುದು ಅನುಭವೋಕ್ತಿ. 

ಮಿಂಚಿತು ಮನದೊಳಗೆ ರಾಮಾಯಣದ ಯುದ್ಧಕಾ೦ಡ ದೃಶ್ಯ. ರಾವಣನ ಶಕ್ತ್ಯಾ 
ಯುಧಪ್ರಹಾರಕ್ಕೆ ಸಿಕ್ಕಿ ಲಕ್ಷ್ಮಣ ಮೂರ್ಛಾಗತನಾಗಿ ಕೆಡೆದಿದ್ದಾನೆ. ರಾಜವೈದ್ಯ ಸುಷೇಣ 
ಹೇಳುತ್ತಾನೆ ಹನುಮಂತನಿಗೆ : “ಹಿಮಾಲಯ ಸಾನುವಿನಲ್ಲಿರುವ ಸ೦ಜೀವಿನೀ ಪರ್ವತ 
ದಲ್ಲಿ ವಿಶಲ್ಯಕರಣಿ, ಸಾವರ್ಣಕರಣಿ, ಸ೦ಜೀವಿನೀ ಮತ್ತು ಸ೦ಧಾನ ಕರಣಿ ಎಂಬ 
ಅಮೂಲ್ಯ ಜೀವ ಸ೦ರಕ್ಸಕ ಮೂಲಿಕೆಗಳಿವೆ. ಒಡನೆ ತಾ ಅವನ್ನು” ಆ ಗಳಿಗೆ 
ಆ೦ಜನೇಯ ಲಂಕೆಯಿಂದ ಸ೦ಜೀವಿನೀ ಮೂಲಕ್ಕೆ ನೆಗೆದಿದ್ದಾನೆ. ಆದರೆ ಆ ನಿಬಿಡ 
ಗೊಂಡಾರಣ್ಯದಲ್ಲಿ ಅವನಿಗೆ ಈ ವಿಶಿಷ್ಟ ಮೂಲಿಕೆಗಳನ್ನು ಹುಡುಕಲು ಅಥವಾ 
ಗುರುತಿಸಲು ವ್ಯವಧಾನವಿಲ್ಲ. ಸಾಕ್ಷಾತ್‌ ಪರ್ವತವನ್ನೇ ಕಿತ್ತು ಹೊತ್ತು ಹಾರಿ ಹೋಗಿ 
ಸುಷೇಣನ ಎದುರು ಇಟ್ಟಿದ್ದಾನೆ. “ಮಾಹಿತಿ'ಗಳ ಈ ಅವ್ಯವಸ್ಥಿತ ರಾಶಿಯಿಂದ 
ಸುಷೇಣ ಜೀವರಕ್ಬಕ ಮೂಲಿಕೆಗಳನ್ನು “ಆಸವಿಸಿ”ದ್ದಾನೆ. ಲಕ್ಷ್ಮಣ ಮರುವುಟ್ಟು 
ಪಡೆದಿದ್ದಾನೆ. 

ತತ್‌ಕ್ಷಣವೇ ಹೇಳಿದೆ : “ತಾಯೀ ! ವೀಕ್ಷಣ ಖಗೋಳವಿಜ್ಞಾನಿಗಳು ಹನುಮಂತ 
ನ೦ತೆ--ಮಾಹಿತಿಗಳ ಸ೦ಜೀವಿನೀ ಪರ್ವತವನ್ನೇ ಪೇರಿಡುತ್ತಾರೆ. ಸೈದ್ದಾಂತಿಕ ವಿಜ್ಞಾನಿ 
ಗಳು ಸುಷೇಣನಂತೆ--ಸಮಸ್ಯೆಗೆ ಯುಕ್ತ ಪರಿಹಾರವನ್ನು ಈ ಪರ್ವತದಿಂದ ಆಸವಿಸು 
ತ್ತಾರೆ !” 

ವೃದ್ಧ ದಂಪತಿಗಳು ಕಣ್ಣರಳಿಸಿ ಒಪ್ಪಿಗೆ ಸೂಚಿಸಿದರು : “ರಾಮಾಯಣವನ್ನು 
ಮೂಲದಲ್ಲಿ ಓದಿದ್ದೇವೆ, ವೀಡಿಯೋದಲ್ಲಿಯೂ ನೋಡಿದ್ದೇವೆ. ಭಾರತೀಯ 
ಸಂಸ್ಕೃತಿಯ ಸಾರ ಮತ್ತು ಸೆಲೆ ರಾಮಾಯಣವಲ್ಲವೇ !” 

ಲಲಿತ : “ಈಗ, ನೀವು ಇವರ ವೈಜ್ಞಾನಿಕ ಜೀವನ ಚರಿತ್ರೆ ಬರೆದಿದ್ದೀರಿ. ಐನ್‌ಸೆ ನರ 
ದನ್ನೂ ಪ್ರಕಟಿಸಿದ್ದೀರಿ. ನಿಮ್ಮ ಅಧ್ಯಯನ ಕ್ಷೇತ್ರ ಬಲು ವಿಸ್ತಾರವಾಗಿರಲೇಬೇಕು 7” 

ನಾನು : “ನನಗೇನೂ ಗೊತ್ತಿಲ್ಲವೆನ್ನುವ ಪ್ರಾಮಾಣಿಕ ನೆಲೆಯಿಂದ. ತೊಡಗಿ 
ಕಿಂಚಿತ್ತನ್ನಾದರೂ ತಿಳಿಯಲು ಮಾಡುವ ನಿರಂತರ ಪ್ರಯತ್ನ. ತೀರ ವಿರಳವಾಗಿ ಬೆಳಕು 
ಮಿನುಗುವುದುಂಟು--ಆಗ ಸಾರ್ಥಕ ಭಾವ ಮೂಡುತ್ತದೆ. ಮಿನುಗದಿರುವಾಗ ? 
ಎಂದಾದರೂ ಮಿನುಗೀತೆ೦ಬ ಸದಾಶಯದಿ೦ದ ಪ್ರಯತ್ನ ಮಾತ್ರ ಮುಂದುವರಿದೇ 
ಇರುತ್ತದೆ.'' 

ಚಂದ್ರ : “ಇದೊ೦ದು ವಿಶ್ವ ಸತ್ಯ. ಚಿ೦ತನಶೀಲರೆಲ್ಲರೂ ಮಾಡುವುದು ಇದನ್ನೇ.'' 

ಅವರ ಈ ಶಿಫಾರಸಿನಿ೦ದ ನನಗೆ ಅಳುಕಾಯಿತು : ಪ ್ರತ್ಯಕ್ಷ ಕರ್ಮಯೋಗಿಗೆ ನಾನು 
ಕರ್ಮಯೋಗದ ಸಾರ ಹೇಳಿ ದುಡುಕಿದೆನೇ ? ಔಚಿತ್ಯದ ಎಲ್ಲೆ ಮೀರಿದೆನೇ ? ನನ್ನ 


೨೮೨ ಸಪ್ತಸಾಗರದಾಚೆಯೆಲ್ಲೋ . . . 


ನಿಲವನ್ನು ಸ್ಫುಟಗೊಳಿಸುವ ಸಲುವಾಗಿ ಹೇಳಿದೆ : “ಭಗವದ್ಗೀತೆಯಲ್ಲಿ ಬರುವ ಒಂದು 
ಶ್ಲೋಕ ಈ ಭಾವನೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಕರ್ಮಣ್ಯೇವಾಧಿಕಾರಸ್ತೇ 
ಮಾಫಲೇಷು ಕದಾಚನ ಮಾಕರ್ಮಫಲಹೇತುರ್ಭೂರ್ಮಾತೇ ಸ೦ಗೋಃಸ್ತ 
ಕರ್ಮಣಿ.” 

ಈ ಅಮೂರ್ತ ಭಾವದ ಮೂರ್ತ ಭಾಷ್ಯ ಮತ್ತು ಜೀವಂತ ನಿದರ್ಶನ ನನ್ನ 
ಎದುರೇ ರಕ್ತಮಾ೦ಸಭರಿತರಾಗಿ ಕುತೂಹಲದೀಪ್ತರಾಗಿ ಮಂಡಿಸಿದ್ದಾರೆ--ಮಗುವಿನ 
ತೊದಲನುಡಿ ಆಲಿಸಿ ಆನಂದಿಸುವ ತಂದೆತಾಯಿಯರಂತೆ. ಅವರ ಭಾರತೀಯ ಅಂತಃ 
ಕರಣ ಮಿಡಿದಿರಬೇಕು. 

ಚಂದ್ರ : “ನನ್ನ ತಾಯಿ ಮತ್ತೆ ಮತ್ತೆ ಈ ಶ್ಲೋಕ ಹೇಳುತ್ತಿದ್ದುದು ನೆನಪಿಗೆ 
ಬರುತ್ತಿದೆ. ಸ್ವಲ್ಪ ವಿವರಿಸಿ ಅರ್ಥ.” 

ಯಾರಿಗೆ ಯಾರು ಯಾವುದರ ಅರ್ಥ ಏನೆಂದು ವಿವರಿಸುವುದು ? ನನಗೆ ತಿಳಿದಿ 
ದ್ಹಷ್ಟನ್ನು ಇಂಗ್ಲಿಷಿನಲ್ಲಿ ಹೇಳಿದೆ : ಕರ್ಮವೆಸಗಲು ಮಾತ್ರ ನಿನಗೆ ಅಧಿಕಾರ, ಅದರ 
ಫಲದ ಬಗ್ಗೆ ಆಸಕ್ತಿ ತಳೆಯತಕ್ಕದ್ದಲ್ಲ, ಅ೦ದ ಮಾತ್ರಕ್ಕೆ ಕರ್ಮವೆಸಗದೆಯೂ 
ಇರತಕ್ಕದ್ದಲ್ಲ. 

ಲಲಿತ : “ಇದೊ೦ದು ದಿವ್ಯ ಆದರ್ಶ. ವ್ಯವಹಾರಸಾಧ್ಯವೇ ? ಅನುಸರಣ 
ಯೋಗ್ಯವೇ ?” 

“ತಾಯೀ ! ನನ್ನನ್ನು ಪರೀಕ್ಲಿಸಬೇಡಿ. ತಮ್ಮ ಪತಿಯವರದೇ ಆವಿಷ್ಕಾರವಾಗಿರುವ, 
ಇವರು ಈ ದಿಶೆಯಲ್ಲಿ ಆಸಕ್ತಿ ತಳೆದು ಸಂಶೋಧನೆ ಮಾಡಿರದಿದ್ದರೆ, ಸುದೀರ್ಫಕಾಲ 
ಅನಾವರಣಗೊಳ್ಳದೇ ಇರಬಹುದಾಗಿದ್ದ "ಚಂದ್ರಶೇಖರ್‌ ಪರಿಮಿತಿ' ಬಗ್ಗೆ ಇವರು 
ಎಂಥ ನಿರ್ವಿಕಾರಚಿತ್ತರು ಎಂಬುದು ನಿಮಗೆ ಗೊತ್ತೇ ಇದೆ. ಎಡಿ೦ಗ್ಬನ್ನರ ಅವೈ 
ಜ್ಞಾನಿಕ ವಾಗ್ಪವಾಹದೆದುರು ಇವರು ತಳದ ಸಭ್ಯ ನಿಲವು ಯಾವ ಮಹೋನ್ನತ 
ಮಾದರಿಯದು ಎ೦ಬುದರ ಅರಿವು ನಿಮಗು೦ಟು. ಮತ್ತೆ ಪುನಃ ಭಗವದ್ಗೀತೆಯಲ್ಲಿ 
ಬರುವ ಶ್ಲೋಕ ಗಮನಿಸಿ : ಯದ್ಯದಾಚರತಿಶ್ರೇಷ್ಠಸ್ತತ್ತದೇವೇತರೋ ಜನಃ ಸಯತ್ಚ 
ಮಾಣಂ ಕುರುತೇ ಲೋಕಸ್ಮದನುವರ್ತತೇ.” 

ಲಲಿತ : “ನೀವು ಭಗವದ್ಗೀತೆ, ರಾಮಾಯಣ, ಭಾರತ ಮುಂತಾದ ಭಾರತೀಯ 
ಅಭಿಜಾತ ವಾಜ್ಮಯದ ಬಗ್ಗೆ ಅಧಿಕಾರಯುತವಾಗಿ ಮಾತಾಡಬಲ್ಲವರಾಗಿದ್ದೀರಿ !” 

“ಇಲ್ಲ, ಇಲ್ಲ. ನಾನು ಆ ಮಹಾಜೀವನ ಮೌಲ್ಯ ಸ೦ಕಲನಗಳ ಒಬ್ಬ ಪ್ರಾಮಾಣಿಕ 
ವಿದ್ಯಾರ್ಥಿ ಮಾತ್ರ.'' 

ಲಲಿತ : “ಪುರಂದರದಾಸರ ಹಾಡುಗಳನ್ನು ನಮಗೆ ಚಿಕ್ಕಂದಿನಲ್ಲಿ ಹೇಳಿಕೊಡು 
ತ್ತಿದ್ದರು. ಭಾಷೆ ಕನ್ನಡ. ಆದರೆ ಲಿಪಿ ತಮಿಳು. ನಿಮಗೆ ಆ ಯಾವುದಾದರೂ ಹಾಡು 
ನೆನಪಿದೆಯೇ ?” 

“ಹಾಡಲಾರೆ. ಸಾಹಿತ್ಯ ಹೇಳಬಲ್ಲೆ : ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವ 


ಅರೆ 


“ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ” ೨೮೩ 


ರಂತೆ ಕಾಣಿರೊ ; ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ; ಚ೦ದ್ರ 
ಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ...” 

“ಈ ಕೊನೆಯದನ್ನು ಎಂ. ಎಲ್‌. ವಸಂತಕುಮಾರಿ ಸೊಗಸಾಗಿ ಹಾಡಿದ್ದಾರೆ.” 

“ಹಾಗೆಯೇ ದಾಸನ ಮಾಡಿಕೊ ಎನ್ನ ಸ್ವಾಮಿ ಹಾಡನ್ನು . . .'' 

“ಎಂ. ಎಸ್‌. ಸುಬ್ಬಲಕ್ಷ್ಮಿ ಅದ್ಭುತವಾಗಿ ನಿವೇದಿಸಿದ್ದಾರೆ.” 

ಈ ಒಂದೊಂದರ ಧ್ವೃನ್ಯರ್ಥವನ್ನೂ ಅವರು ಆಸಕ್ತಿಯಿಂದ ಕೇಳಿ ತಿಳಿದು ಟಿಪ್ಪಣಿ 
ಮಾಡಿಕೊಂಡರು. ಎಂಬತ್ತರ ಇಳಿಹರೆಯದಲ್ಲಿ ಅವರ ಜ್ಞಾನದಾಹ, ಜೀವನಶ್ರದ್ಧೆ 
ಮತ್ತು ಆಹ್ವಾನಿತರ ಬಗೆಗಿನ ಔದಾರ್ಯ ಅಸಾಮಾನ್ಯವಾಗಿದ್ದುವು. ನಿಜ, ಜೀವನದ 
ಚಾಲನಬಲ ಆಸಕ್ತಿ, ಅದರ ಗತಿನಿರ್ದೇಶಕ ವಿವೇಕ, ಮತ್ತು ಗುರಿನಿರ್ಣಾಯಕ 
ಸ೦ದಯುಗಗಳ ಕೆನೆಯಾಗಿ ಇಂದು ದೊರೆತಿರುವ ಮೌಲ್ಯ. 

ಮುಂದೆ ನಾವು ಎರಡು ಕವಲುಗಳಾಗಿ ಬೇರ್ಪಟ್ಟು ಮಾತು ಮುಂದುವರಿಸಿದೆವು: 
ಚ೦ದ್ರ-ನಾನು ಅಧ್ಯಯನಮಂದಿರದಲ್ಲಿ, ಲಲಿತ-ಆನ೦ದ ಪಾಕಶಾಲೆಯಲ್ಲಿ. 

ಅದೇ ಕೆಲವು ದಿನಗಳ ಹಿ೦ದೆ ತಾನೇ ಅವರ ಕೈಸೇರಿದ್ದ ಚ೦ದ್ರರ ಈಚಿನ (೧೯೯೫) 
ಮಹಾಕೃತಿ Newton’s Principia for the Common Reader ಇದನ್ನು ನನಗೆ ನನ್ಟ 
ಕೋರಿಕೆ ಮೇರಗೆ ತೋರಿಸಿದರು. ಈ ಪುಸ್ತಕವನ್ನು ಅವರು ತಮ್ಮ ಪತ್ನಿಗೆ ನಿವೇದಿಸು 
ವಲ್ಲಿ, ಶ್ರೀಮತಿ ಲಲಿತರ ಭೌತವಿಜ್ಞಾನಸಿದ್ದಿ ಮತ್ತು ತ್ಯಾಗಮಯ ಜೀವನದ ವಿವರ 
ತಿಳಿದಿರುವವರು, ಕೇವಲ ಔಪಚಾರಿಕ ಸದ್ಭಾವನಾಪ್ರದರ್ಶನವನ್ನು ಮೀರಿದ ಇನ್ನೇ 
ನನ್ನೋ ಕಾಣದಿರರು : “Ihave been ever grateful to my wife, Lalitha, for her 
enduring patience and understanding during many hours of discussion and 
shared enthusiasm.” 

ಆತ್ಮೀಯವಾಗಿ ನುಡಿದರು : “ನನ್ನ ಬಂಧುಮಿತ್ರರು, ವಿಜ್ಞಾನಿ ಸಹೋದರರು 
ಎಲ್ಲರೂ ಹೇಳುತ್ತಾರೆ : "ನಿಮ್ಮ ಸಾಧನೆಯ ಕಿ೦ಚಿದ೦ಶ ನಮ್ಮದಾಗಿದ್ದರೆ ಜೀವಮಾನ 
ಪರ್ಯಂತ ವಿರಾಮವಾಗಿ ವಿಹರಿಸುತ್ತಿರುತ್ತಿದ್ದೆವು. ಈಚಿನ ದಿನಗಳಲ್ಲಿ ನಿಮ್ಮ 
ಆರೋಗ್ಯವೂ ಚೆನ್ನಾಗಿಲ್ಲ. ವಯಸ್ಸು ತೀರ ಪಕ್ಷವಾಗಿದೆ. ಇನ್ನೇಕೆ ಈ ಬೌದ್ಧಿಕ ಶ್ರಮ? 
ಈ ತುರ್ತು ಕಾಲಪ್ರಜ್ಞೆ ? ಈ ಏಕಾಗ್ರ ದುಡಿಮೆ ? ಸಾಧನೆಯ ಮೇಘಗಳ ಮೇಲೆ 
ತೇಲುತ್ತ ಆನ೦ದವಾಗಿರಬಹುದಲ್ಲ ?' ನಿಮ್ಮ ಅಭಿಪ್ರಾಯವೇನು 7?” (ನೋಡಿ 
ಯುರಾವಾ-ಹೇಳಿಕೆ ಪುಟ ೪೭ 

ಇಂಥ ವೈಯಕ್ತಿಕ ಮತ್ತು ಸಂದಿಗ್ದ ವಿಚಾರಗಳಲ್ಲಿ ನಾನು ನನ್ನ ಸಹಜ ಪ್ರವೃತ್ತಿಗೆ 
(instinct) ಅನುಗುಣವಾಗಿ ಥಟಕ್ಕನೆ ಉತ್ತರ ಉದುರಿಸುವುದರ ಹೊರತು ವ್ಯಕ್ತಿ, 
ಸ೦ದರ್ಭ, ಸ್ಥಳ ಮುಂತಾದವನ್ನು ಪರಿಗಣಿಸಿ ಉತ್ತರಿಸುವವನಲ್ಲ. ಈ ಅಕೃತ್ರಿಮ 
ನಿಲವು ಬಹಳಷ್ಟು ಸಲ ನನ್ನನ್ನು ಪೇಚಿಗೆ ಸಿಲುಕಿಸಿದೆ. ಏಕೆ೦ದರೆ ಜನ ಮಾತಾಡುವು 
ದೊಂದು, ಯೋಚಿಸುವುದಿನ್ನೊಂದು ! ಆದರೆ ಈ ಪೇಚು ನನ್ನನ್ನೆ೦ದೂ ನೈತಿಕ 


೨೮೪ ಸಪ್ತಸಾಗರದಾಚೆಯೆಲ್ಲೋ . . . 


ಅಪರಾಧ ಪ್ರಜೆಯಾಗಿ ಕಾಡಿದ್ದಿಲ್ಲ : 
ನಗದು ಪುಸ್ತಕವನ್ನು ಒಪ್ಪವಾಗಿಟ್ಟಿರಲು 
ನಗುನಗುತ ಖಾತೆಗಳು ಸ೦ತುಲತೆಯ್ಯೆದುವುವು 
ಬಗೆನೇರ ನುಡಿನೇರ ನಡೆನೇರವಿರಲಲ್ಲಿ 
ಸೊಗದ ಸಿರಿ ಹರಿಯುವುದು ದಿಟ ನೋಡು ಅತ್ರಿಸೂನು 


ನಾನು ಹೇಳಿದೆ : “ನನ್ನ ಖಚಿತ ಅಭಿಪ್ರಾಯವಿದು : ಕೆಲಸವೇ ಉಸಿರು, ಉಸಿರೇ 
ಆರೋಗ್ಯ, ಆರೋಗ್ಯವೇ ಭಾಗ್ಯ, ಭಾಗ್ಯವೇ ಉಲ್ಲಾಸ, ಉಲ್ಲಾಸವೇ ಕೆಲಸ ! ಅಲಸಿಗನ 
ಬದುಕು ಪರೋಕ್ಷ ಶೋಷಣೆ ಎಂದು ತಿಳಿದಿದ್ದೇನೆ. ವಾಸ್ತವವಾಗಿ ನಿಮ್ಮ ನಿರಂತರ 
ದಕ್ಷ ಕಾರ್ಯಕ್ಸಮತೆಯೇ ನಿಮಗೆ ದುರ್ಭರ ಅನಾರೋಗ್ಯ ಹಾಗೂ ವೈಯಕ್ತಿಕ ಸಮಸ್ಯೆ 
ಗಳನ್ನು ಎದುರಿಸಿ ಮುನ್ನಡೆಯಲು ಒದಗಿದ ಚಾಲನಬಲ.” 
“] appreciate your correct stand.” 
ಮನದಲ್ಲೇ “ಆಶೀರ್ವಾದಗಳು” ಎಂದುಕೊಂಡೆ. 
ಕೆಲಸವಿಲ್ಲದ ಮಂದಿ ಹರಟೆಯಲಿ ಕಾಲವನು 
ಕಳೆಯುವರು, ಕರ್ತವ್ಯ ನಿರತನು ಸದಾ ಕುತೂ- 
ಹಲದಿ೦ದ ಜಗವನವಲೋಕಿಸುತ ಅವಕಾಶ- 
ಗಳ ಸೃಷ್ಟಿಸುತ ತಾನು ಸುಖಿಸುವನು ಅತ್ರಿಸೂನು 
ಕಿಲಸವನು ಮಾಡುತ್ತ ಸಂತೋಷ ತಳೆವಾತ 
ಸುಲಭದಾರಿಯ ತೊರೆದು ನವಮಾರ್ಗ ತುಳಿವಾತ 
ಗೆಲವುಸೋಲುಗಳನ್ನು ಲೆಕ್ಕಿಸದೆ ದುಡಿವಾತ 
ತಿಳಿಯೊ ಜೀವನ್ಮುಕ್ತ ಸ೦ತೃಪ್ತ ಅತ್ರಿಸೂನು 


ಕಾಲಮಂ ವ್ಯರ್ಥಿಸದೆ ಕಾರ್ಯಮಂ ಮಾಳ್ಪವಂ 
ಪಾಲಿಪಂ೦ ಲೋಕಮಂ ! ಮಾತಲ್ಲ, ಕೃತಿಯಿರಲಿ 
ಬಾಳೊಂದು ಸಾಲ, ಆಗದಿರಲಿದು ಶೂಲ ! ನಡೆ 
ಸೋಲು ಬಾಧಿಸದು ಜಯಸರ್ವತ್ರ ಅತ್ರಿಸೂನು 
ಚಂದ್ರ : “ನಿನ್ನೆ ನೀವು ಗಾನಭಾರತೀ ಸಂಗೀತ ಸಂಸ್ಥೆಯ ಬಗ್ಗೆ ವಿವರಿಸಿದಿರಿ. 
ನೀವಿತ್ತ ಆ ಸು೦ದರ ಸವಿಸಂಚಿಕೆಯನ್ನೂ ಕರಪತ್ರಗಳನ್ನೂ ಓದಿದ್ದೇನೆ. ಬಲುದೊಡ್ಡ 
ಸಾರ್ವಜನಿಕ ಸೇವಾಕಾರ್ಯ ನಿರ್ವಹಿಸುತ್ತಿದ್ದೀರಿ.'' (ನೋಡಿ ಪುಟ ೧೪೨) 
“ನಿಮ್ಮ ಆಶೀರ್ವಾದ.” 
As SESE ಒ೦ದು ಸಂಸ್ಥ ನಡೆಯಬಲ್ಲದಾಗಿದ್ದ ರೆ ಎಷ್ಟು ಚೆನ್ನಾಗಿರು 
ತ್ತಿತ್ತು? ಧನಬಲ ಅದರ ಜೊತೆ ಸೇರಲೇಬೇಕು.” 
ನಾನು ಒಂದು ಕ್ಷಣ ಅವಾಕ್ಕಾಗಿ ನಿಂತು ನಿಧಾನವಾಗಿ ಹೇಳಿದೆ : “ಅದೂ ನಮಗೆ 
ಸಮೃದ್ಧವಾಗಿ ಅಬಿಸಿದೆ. ಜನ ಉದಾರಿಗಳು. ಒಳ್ಳೆಯ ಕೆಲಸಕ್ಕೆ ಧಾರಾಳವಾಗಿ ಸಹಾಯ 


““ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ'' ೨೮೫ 


ನೀಡುತ್ತಾರೆ.” 

“ಲಲಿತ ಮತ್ತು ನಾನು ನಿಮ್ಮ ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕೆಂದು ನಿರ್ಧರಿಸಿ 
ದ್ದೇವೆ.” | | 

“ಅಲ್ಲಿ ದೂರದ ಭಾರತದಲ್ಲಿ ಏನು ನಡೆಯುತ್ತಿದೆ ಎ೦ಬುದು ನಿಮಗೆ ತಿಳಿದಿರಲಿ 
ಎಂಬ ಒಂದೇ ಒಂದು ಉದ್ದೇಶದಿಂದ ಆ ಮಾಹಿತಿಗಳನ್ನು ಕೊಟ್ಟೆ ಅಷ್ಟ. ನಿಮ್ಮ ಈ 
ಸದ್ಭಾವನೆಯೇ ನಮಗೆ ನಿಧಿ ಲಭಿಸಿದಂತೆ.” 

ಅವರು ಮಾತಾಡಲಿಲ್ಲ. ಚೆಕ್‌ ಪುಸ್ತಕ ಹೊರತೆಗೆದರು : “ಯಾರ ಹೆಸರಿಗೆ ಚೆಕ್‌ 
ಬರೆಯಲಿ? | 

“ಗಾನಭಾರತೀ (ರಿ) ಮೈಸೂರು.” 

“ಅದಾದರೆ ನೀವು ಭಾರತದಲ್ಲಿಯ ನಿಮ್ಮ ಬ್ಯಾಂಕ್‌ ಮೂಲಕ ನಗದಿಸಬೇಕಾಗು 
ತ್ತದೆ. ನಿಮ್ಮ ಹೆಸರಿಗೇ ಬರೆಯುತ್ತೇನೆ. ಇಲ್ಲಿಯೇ ನೀವು ನಗದು ಮೊತ್ತ ಪಡೆಯ 
ಬಹುದು.” 

“ಕ್ಷಮಿಸಿ, ನಮ್ಮ ಸಂಸ್ಥೆಯಲ್ಲಿ ನಾವೆಲ್ಲರೂ ನಿಮಿತ್ತಮಾತ್ರರು, ಸದ್ಯ ಪದನಿಮಿತ್ತ 
ಅಧಿಕಾರ ಪ್ರವೃತ್ತರು, ಅಶಾಶ್ವತರು-ಗಾನಭಾರತೀ (ರಿ) ಒಂದೇ ಶಾಶ್ವತ.” 

“ಗಾನಭಾರತೀ (ರಿ) ಮೈಸೂರು” ಹೆಸರಿಗೆ ಅವರು ಮುನ್ನೂರು ಡಾಲರ್‌ ಚೆಕ್‌ 
ಬರೆದು ಪೂರ್ಣ ನಿರ್ಮೋಹಿಗಳಾಗಿ ನಿರ್ಲಿಪ್ತರಾಗಿ ಅದನ್ನು ನನಗೆ ಕೊಟ್ಟರು ;“ನಿಶ್ಚಲ 
ತತ್ತೇ ಜೀವನ್ಮುಕ್ತಿಃ.' 

ನಮ್ಮ ಮಾತುಕತೆ ಹಷೋಲ್ಲಾಸಮಯ ಸಹ್ಯದಯತೆಯಲ್ಲಿ ಮುಂದುವರಿಯುತ್ತಿ 
ದ್ದ೦ತೆ ಅತ್ತ ಅಡುಗೇ ಮನೆಯಿಂದ ಲಲಿತ ನಮ್ಮತ್ತ ಬಂದರು : “ಇನ್ನು ಮಾತು 
ಸಾಕು, ಕೃತಿಗೆ ಸಾಗೋಣವೇ 7” ಎಂದು ಮಂದಹಾಸ ಸೂಸಿದರು. ಅರ್ಥ : ನಾವು 
ಮಿದುಳನ್ನೂ ಹೃದಯವನ್ನೂ ಮರೆತು ಉದರ೦ಭರಣದತ್ತ ಲಕ್ಷ್ಯಹರಿಸಲು ಕಾಲ 
ಸನ್ನಿಹಿತವಾಗಿದೆ. 

ಶುದ್ಧ ದಕ್ಷಿಣ ಭಾರತೀಯ ಖಾದ್ಯ ಪೇಯ ಸಮಾರಾಧನೆ : ರುಚಿ, ಶುಚಿ, ವೈವಿಧ್ಯ, 
ಆಕರ್ಷಣೆ ಎಲ್ಲವೂ ಅಲ್ಲಿ ಸ೦ಗಮಿಸಿದ್ದುವು--“ತಂಬೂರಿ ಮೊದಲಾದ ಅಖಳ 
ವಾದ್ಯಗಳಿದ್ದು ಕೊ೦ಬು ಕೊಳಲು ಧ್ವನಿ ಸ್ಪರಗಳಿದ್ದು... ತಾಳಮೇಳಗಳಿದ್ದು” ಪ್ರೇಮ 
ಯಥೇಚ್ಛವಾಗಿ ಪ್ರವಹಿಸುತ್ತಿ ದ್ದ ಗಾನಾಮೃತಪಾನ ಆ ಸಂಜೆಯ ಸವಿ ಕೂಟ. ಆದರೆ 
ನಾವು ಹ (ಚ೦ದ್ರ, ಲಲಿತ ಮತ್ತು ನಾನು) ಕೇವಲ ನೈವೇದ್ಯದಿ೦ದಲೇ 
ಸ೦ತ್ಯಪ್ತನಾಗುವ ದೇವರ ಸ್ಥಿತಿಯಲ್ಲಿ ಇದ್ದೆವು ! ಆನಂದ ಮಾತ್ರ ಭರ್ಜರಿ ನ್ಯಾಯ 
ದಾನ ಮಾಡಿದ. ಆ ದೃಶ್ಯ ಕಂಡು ಅನುಭವಿಸಿದ ಆ ಜ್ಞಾನ ವಯೋವೃದ್ಧ ದಂಪತಿಗಳ 
ವದನಗಳಲ್ಲಿ ಬೆಳಗಿದ. ತೃಪ್ತಿ. ಮತ್ತು ನಯನಗಳಲ್ಲಿ ಮಿಂಚಿದ ದೀಪ್ತಿ 
ಅವಿಸ್ಮರಣೀಯ. ಆಗ ನೆನಪಾದ ಒಂದು ಇಂಗ್ಲಿಷ್‌ ಗಾದೆ ಉದುರಿಸಿದೆ: 1 ೩86 
could, and youth had ! ಇಬ್ಬರೂ ಹುಣ್ಣಿಮೆ ಬೆಳುದಿಂಗಳು ಹರಿಸಿದರು. (age 


೨೮೬ ಸಪ್ತಸಾಗರದಾಚೆಯೆಲ್ಲೋ . . . 


ಎ೦ದರೆ ವೃದ್ಧಾಪ್ಯದಲ್ಲಿ ಸ೦ಚಿತವಾಗಿರುವ ಅನುಭವಪಾರಮ್ಯ, 0/೬! ಎಂದರೆ 
ಯೌವನಸಹಜವಾಗಿರುವ ಕಾರ್ಯಸಾಮರ್ಥ್ಯ; ಅನುಭವವೂ ಸಾಮರ್ಥ್ಯವೂ 
ಸ೦ಕಲಿತವಾಗಿದ್ದರೆ ಎಷ್ಟು ಸೊಗಸಾಗಿರುತ್ತಿತ್ತು ಎ೦ಬುದು ಇಂಗಿತ.) 
ಕಾಲನ ಬದ್ಧ ಭ್ರುಕುಟಿಯ ಬಣ್ಣ ಕಡುಪಿನಿ೦ದ ಕಾಳ್ಗಪ್ಪಿಗೆ ತಿರುಗಿದೆ. ಹೊರಗೆ 
ಸಾಯಂಕಾಲದ ಕರಿಗವಸು ಮುಸುಕುತ್ತಿರುವುದನ್ನು ನಿಸರ್ಗ ಸೂಚಿಸಿತು. ಕೃತಾರ್ಥತೆ, 
ಕೃತಕೃತ್ಯತೆ ಮತ್ತು ಕೃತಜ್ಞತೆ ಮುಪ್ಪುರಿಗೊ೦ಡ ಭಾವದಿಂದ ಆನಂದ ಮತ್ತು ನಾನು 
ಎದ್ದೆವು, ಹೊರಡಲು ಸನ್ನದ್ದರಾದೆವು. 
ಆಗ ಆ ದಂಪತಿಗಳು ಸೂಸಿದ ಪ್ರಭೆ ಹೇಗಿತ್ತು ? ವಿಸೀಯವರ ಚಿರಂತನ 
ಮಡಿಗಳಲ್ಲಿ - 
ಮಣಿಯದಿಹ ಮನವೊಂದು, ಸಾಧಿಸುವ ಹಟವೊಂದು 
ನಿಜದ ನೇರಕೆ ನಡೆವ ನಿಶ್ಚಲತೆಯೊ೦ದು 
ಅನ್ಯಾಯಕೆಂದೆಂದು ಬಾಗದೆಚ್ಚರವೊಂ೦ದು 
ಮರುಕಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು 
--ಅಭೀಃ ! ಅಭೀಃ ! ಅಭೀಃ ! ಎ೦ಬ ತಾರಕವಾಕ್ಯ 
ನಾಡಿಯನು ನಡಸುತಿರೆ, ಬಾಳನ್ನು ತಿದ್ದುತಿರೆ 
ನಡೆಮುಂದಕೆನ್ನುತ್ತೆ ಕೂಗುತಿವೆ ನುಗ್ಗಿಸುತಿವೆ 


“ಇಷ್ಟು ಬೇಗ ಹೋಗಲೇಬೇಕೆ ?'' ಹಸನ್ಮುಖಿ ದಂಪತಿಗಳ ಹಿತವಾಣಿ. 

ನಾನೆಂದೆ : “ನನಗೊಂದು ಕೆಲಸ ಕೊಡಿ--ನಿಮ್ಮ ಆತ್ಮಚರಿತ್ರೆಯ ಉಕ್ತವಾಣಿ 
ಯನ್ನು ಬರೆದುಕೊಂಡು ಮುಂದೆ ಅದನ್ನು ಮುದ್ರಣಕ್ಕೆ ಅಣಿಗೊಳಿಸುವ ಪ್ರೀತಿಯ 
ಕೈಂಕರ್ಯ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ--ಇ೦ಥ ಪವಿತ್ರ ಯಜ್ಞದಲ್ಲಿ ಭಾಗಿ 
ಯಾಗುವ ಸಂತೋಷಕ್ಕಾಗಿ ಮಾತ್ರ--ಅದನ್ನು ನಿರ್ವಹಿಸಬಲ್ಲೆ.'' 

ಚ೦ದ್ರ : “I wish I could do it.” 

ಗಣಪತಿ ಸದಾ ಸಿದ್ದನಿರುತ್ತಾನೆ. ಆದರೆ ವೇದವ್ಯಾಸ ? ಇನ್ನೊ೦ದು ಮಹಾಭಾರತಾ- 
ನುಭವ ಸ೦ಚಿತವಾದಾಗ ಮಾತ್ರ ! 

ಚಂದ್ರಮಂದಿರದ ಕದ ತೆರೆಯಿತು. ಅವರು ಹೊಸ್ತಿಲವರೆಗೆ ಬಂದು ನಮ್ಮನ್ನು 
ಜೀಳ್ಕೊಡಬಹುದೆ೦ದು ನಿರೀಕ್ಷಿಸಿದ್ದೆ. ಇಲ್ಲ, ಎಂಟನೆಯ ಅಂತಸ್ತಿನ ಎತ್ತುಗದ 
ವರೆಗೂ ಬಂದರು, ಅದನ್ನು ಸಜ್ಜುಗೊಳಿಸಿ ಅದರೊಳಕ್ಕೆ ನಮ್ಮನ್ನು ಹೋಗಗೊಟ್ಟು 
ತಾವೂ ಕಾಲಿಟ್ಟರು. ಬೇಡ ! ನೀವು ದಯವಿಟ್ಟು ಹಿಂದೆ ಹೋಗಿ” ಎಂದೆ. ಆದರೆ ಆ 
ಯುಗಪ್ರಜ್ಞೆ ಕೇಳಲಿಲ್ಲ. ಎತ್ತುಗ ತಳತಲಪಿತು. ತುಸು ದೂರದಲ್ಲಿ ರಸ್ತೆಯ ಆಚೆ 
ಬದಿಯಲ್ಲಿ ಕಾರನ್ನು ಪಾರ್ಕಿಸಿದ್ದೆವು. ಅಲ್ಲಿಯವರೆಗೂ ನಮ್ಮ ಜೊತೆ ಹೆಜ್ಜೆಯಿಟ್ಟು 
ನಡೆದುಬ೦ದರು ಸಭ್ಯತೆಯ ಸಾಕಾರಮೂರ್ತಿಗಳು. 

ಕಾರಿನಲ್ಲಿ ಕುಳಿತೆವು. ಅವರು ಹೊರಗೆ ನಿ೦ತು ಮೂಕರಾಗಿ ನಮ್ಮನ್ನೇ ನೋಡು 


ಕೃಷ್ಣವಿವರವಾದ ಚ೦ದ್ರ ೨೮೭ 


ತ್ತಿದ್ದರು. ಈಗ ಆ ದಿವ್ಯ ವದನಗಳ ಮೇಲೆ ಕೂಡ ಸಾಯಂಕಾಲದ ನೆರಳು ಕವಿದಿರು 
ವಂತೆ ನನಗೆ ಭಾಸವಾಯಿತು. ಚಂದ್ರಗ್ರಹಣ ? 
ಆನಂದ ಕಾರ್‌ ಎಂಜಿನನ್ನು ಚಾಲೂ ಮಾಡಿದ. ನಾನು ಉಭಯ ಕರಗಳನ್ನೂ 
ಜೋಡಿಸಿ ಅವರಿಗೆ ಪೂರ್ಣವಂದನೆ ಸಲ್ಲಿಸಿದೆ. “1 wish you had stayed longer” 
ಎಂದರು ಚಂದ್ರಶೇಖರ್‌, ಲಲಿತ ದನಿಗೂಡಿಸಿದರು. ನನ್ನ ಗಳಗಳು ಉಚಬ್ಛಿದುವು. 
ಕಂಬನಿ ಹರಿಯಿತು. ಕಾರ್‌ ಸರಿಯಿತು. ಹಿಂತಿರುಗಿ ನೋಡಿದೆ : ಅವರಿಬ್ಬರೂ ಕಣ್ಣು 
ಗಳನ್ನು ಒರಸಿಕೊಳ್ಳುತ್ತ, ನಾವು ಸಾಗಿದ ದಾರಿಯನ್ನು ನೋಡುತ್ತ ನಿಂತಿದ್ದರು. 
ಕವಿ ಜಿ. ಎಸ್‌. ಶಿವರುದ್ರಪ್ಪನವರು “ಶ್ರೀ ಕುವೆಂಪು ಅವರಿಗೆ ' ಎ೦ದು ಬರೆದ 

ಆತ್ಮ ನಿವೇದನೆಯು ಬಗೆಗಣ್ಣ ಮುಂದೆ ಸುಳಿಯಿತು : 

ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ 

ನಿಮ್ಮಿ೦ದ ನಾ ಪಡೆದ ಹೊಸ ಹುಟ್ಟುಗಳ, ಗುಟ್ಟುಗಳ. 

ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು 

ಕಿರುಕುಳಗಳಿಗೆ ಜಗ್ಗದೆ ನಿರ್ಭಯವಾಗಿ ನಡೆಯುವುದನ್ನು 

ಸದ್ದಿರದೆ ಬದುಕುವುದನ್ನು. 

ಎಷ್ಟೊಂದು ಕೀಲಿಕ್ಕೆಗಳನ್ನು ದಾನ ಮಾಡಿದ್ದೀರಿ 

ವಾತ್ಸಲ್ಯದಿ೦ದ ; ನಾನರಿಯದನೇಕ 

ಬಾಗಿಲುಗಳನು ತೆರೆದಿದ್ದೀರಿ ನನ್ನೊಳಗೆ ; 

ಕಟ್ಟಿಹರಸಿದ್ದೀರಿ ಕನ್ನಡದ ಕ೦ಕಣವನ್ನು ಕೈಗೆ. 

ಸದ್ದುಗದ್ದಲದ ತುತ್ತೂರಿ ದನಿಗಳಾಚೆಗೆ ನಿ೦ತು 

ನಿಶ್ಶಬ್ದದಲ್ಲಿ ನೆನೆಯುತ್ತೇನೆ 

ಗೌರವದಿಂದ. 

ನಕ್ಸತ್ರಖಚಿತನಭವಾಗಿ ತಬ್ಬಿಕೊಂಡಿದ್ದೀರಿ 

ನನ್ನ ಸುತ್ತ 

ಪಟಬಿಚ್ಚಿ ದೋಣಿಯನ್ನೇರಿ ಕುಳಿತಿದ್ದೇನೆ 

ನೀವಿತ್ತ ಹೊಸ ಹುಟ್ಟುಗಳ ಹಾಕುತ್ತ. 


೨೫. ಕೃಷ್ಣವಿವರವಾದ ಚಂದ್ರ 


ರೂಪ ರೂಪಗಳನು ದಾಟಿ 
ನಾಮಕೋಟಿಗಳನು ಮೀಟಿ 
ಎದೆಯ ಬಿರಿಯೆ ಭಾವದೀಟಿ 
ನೂರು ಮತದ ಹೊಟ್ಟುತೂರಿ 
ಎಲ್ಲ ತತ್ತ್ವದೆಲ್ಲೆ ಮೀರಿ 


೨೮೮ ಸಪ್ತಸಾಗರದಾಚೆಯೆಲ್ಲೋ . . . 


ನಿರ್ದಿಗಂತವಾಗಿ ಏರಿ 
ಅನ೦ತತಾನ್‌ ಅನಂತವಾಗಿ 
ಆಗುತಿಹನೆ ನಿತ್ಯ ಯೋಗಿ 
ಅನಂತ ನೀ ಅನಂತವಾಗು 
ಆಗು ಆಗು ಆಗು ಆಗು 

ಓ ನನ್ನ ಚೇತನ 

ಆಗು ನೀ ಅನಿಕೇತನ 

ಕುವೆಂಪು 


ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವವೋ- 
ಲೆಲ್ಲೆಲ್ಲಿಯು೦ ನೋಡಿ ನಡೆದು ನಗುತಳುತ 
ಬೆಲ್ಲ ಲೋಕಕ್ಕಾಗಿ ತನಗೆ ತಾ೦ ಕಲ್ಲಾಗ- 
ಬಲ್ಲವನೆ ಮುಕ್ತನಲ ಮಂಕುತಿಮ್ಮ 


ಸಾಂತ ಅನಂತಶ್ರೇಣಿಯನಾವರಿಸಿದಂತೆ 
ಅನ೦ತದೊಳ್‌ ಪರಿಮಿತಿಗಳ್‌ ಹಣಿಕಿಣುಕುವಂತೆ 
ಮಹತ್ತಿನಾ ಅಸು ಸೂಕ್ಷ್ಮದೊಳಡಗಿದೆ | 
ಅತಿಸ೦ಕೋಚಿತ ಪರಿಮಿತಿಗಳೊಳಗೆ ಪರಿಮಿತಿಗಳಿಲ್ಲ. 
ಸೂಕ್ಷ್ಮವನನ೦ತದೊಳ್‌ ಮಿಗೆ ಕಾಣ್ಬುದುಮೇನಾನ೦ದವೊ ! 
ವಿಸ್ತಾರವನತ್ಯಲ್ಪದಿ ಗುರುತಿಸುವುದದೇ೦ ದೈವವಿಚಿತ್ರವೋ ! 
--ಜೇಕಬ್‌ ಬರ್ನೂಲಿ 
ಸಪ್ತಸಾಗರದಾಚೆಯೆಲ್ಲೋ ನೆಲಸಿರುವ, ಸುಪ್ತಸಾಗರದ ದರ್ಶನವಾಯಿತು. ಅದರ 
ಕಿನಾರೆ ನೇರ ದು೦ಡುಕಲ್ಲು, ಕಪ್ಪೆ ಚಿಪ್ಪು, ಹವಳ ಚೂರು ಮುಂತಾದವನ್ನು ಅರಸುತ್ತ 
ತೆವಳಿದ್ದೂ ಆಯಿತು. ಸಾ೦ದ್ರ ರು೦ದ್ರ ನಿರಂಧ್ರ ಸಮುದ್ರ ಜಲಸೇಚನ ಸುಖವೂ 
ಒದಗಿತು. ಆ ಗಭೀರ ರತ್ನಾಕರದೊಳಕ್ಕೆ ಇಳಿದು ಅದರ ಹೃದಯಶೋಧನೆಮಾಡಿ 
ಅನರ್ಫ್ಯು ನಿಧಿಯನ್ನು ಹುಡುಕಿ ಹೆಕ್ಕಿ ಹೊರತರುವುದು ನನ್ನ ಅಳವಿಗೆ ಮೀರಿದ ಸಾಹಸ. 
ಕವಿ ಅಮೃತ ಸೋಮೇಶ್ವರರ ಜೊತೆ ಪ್ರಾರ್ಥನೆಯ ದನಿಗೂಡಿಸುವುದೊ೦ದೇ ನಾನು 
ಅನುಸರಿಸಬಹುದಾದ ಹಾದಿ : 
ಹೃದಯ ಮ೦ಜೂಷವ ತೆರೆದೊಪ್ಪಿಸಿಹೆನಯ್ಯ 
ಸ೦ದೂಕದ ಸ೦ದುಗೊ೦ದುಗಳನೆಲ್ಲ ನೀನರಿವೆಯಯ್ಯ 
ನಿನ್ನಲಿ ತೆರೆದಿಡದ ರಹಸ್ಯವಾವುದಯ್ಯ ? 
ಎನಗರಿವಿರದೆ ಅನಪೇಕ್ಷಿತ ಅಶಿವ ಕೀಟಗಳು 


ಎದೆಯೊಲವಿತುಕೊಳಲು ಎಡೆಮಾಡದಿರಯ್ಯ ವಿಶ್ವರಹಸ್ಯಸ್ಥಿತ 
ಹೃದಯೇಶ ಸೋಮೇಶಾ 


ಚಂದ್ರ (ಸೋಮೇಶ) ಎ೦ಬ ಮಹತ್ತಿನ ಜೊತೆಗಿನ ನಿಕಟ ಸಂಪರ್ಕ ಸಂವಹನಗಳ 


ಚ೦ದ್ರಶೇಖರ್‌ ಪರಿಮಿತಿ ೨೭೩ 


ಇಷ್ಟು ಹೇಳಿ ತಮ್ಮ ವಿಶಿಷ್ಟ ಮಧುರ ಭಂಗಿಯಲ್ಲಿ ನನ್ನತ್ತ ತೋರುಬೆರಳು ಚಾಚಿ 
“ನನ್ನ ಪಾತ್ರವೇನಿದ್ದರೂ ಆ ಕುರುಡನದು !' ಎಂದು ಸಮಾರೋಪಿಸಿದರು. 
ಒಮ್ಮೆಯೂ ಬಾಯಿ ತಪ್ಪಿ ಕೂಡ “ಚಂದ್ರಶೇಖರ್‌ ಪರಿಮಿತಿ” ಪದಗುಚ್ಛವನ್ನು 
ಉಸುರಲಿಲ್ಲ. “ಆ ಭೌತ ಸ್ಥಿರಾಂಕ” ಎಂದೇ ಅದನ್ನು ಸೂಚಿಸುತ್ತಿದ್ದರು. “ಪದ್ಮಪತ್ರ 
ಮಿವಾ೦ಭಸಿ'' ನಿಲವಿನ ಪರಮೋಜ್ಞ್ಯಲ ನಿದರ್ಶನ. 

“ಸರಿ ! ಹಾಗಾದರೆ ಈ ಇದು ನಿರ್ದಿಷ್ಟ ವ್ಯಕ್ತಿಯೊಬ್ಬನ ವಿಶಿಷ್ಟ ಆವಿಷ್ಕಾರ ಎನ್ನು 
ವುದಕ್ಕೇನಾದರೂ ನಿದರ್ಶನವಿದೆಯೇ ?'' 


“ಧಾರಾಳವಾಗಿ ! ೫7 ಎ Mm ಮತ್ತು ಸಾರ್ವತ್ರಿಕಸಾಪೇಕ್ಷತಾಸಿದ್ದಾಂತ ವಿಶಿಷ್ಟ 
ಐನ್‌ಸ್ಟೈನ್‌-ಭಾಪು ಸಹಿತವೇ ಅನಾವರಣಗೊ೦ಡ ವಿಶ್ವಸತ್ಯಗಳು. ಅದೇ ರೀತಿ 
ಪ್ಲಾಂಕ್‌ ಸಮೀಕರಣ ೫». ನೀವನ್ನುವಂತೆ ಆ ಭೌತಸ್ಥಿ ರಾ೦ಕದ [ಚ೦ದ್ರಶೇಖರ್‌ 
ಪರಿಮಿತಿ] ಪತ್ತೆ ಖಭೌತವಿಜ್ಞಾನದ ಪುರೋಗಮನಕ್ಕೆ ಹೇತುವಾಗಿರಬಹುದು. ಆದರೆ 
ಐನ್‌ಸ್ಟೈನ್‌, ಪ್ಲಾಂಕ್‌, ರುದರ್ಫರ್ಡ್‌ [ಆಲ್ಪ ಕಣದ ಆವಿಷ್ಕಾರ] ಮೊದಲಾದವರು 
ಸಾಧಿಸಿದ ಮೂಲಭೂತ ಶೋಧನೆಗಳ ಸರ್ವಂಕಷತೆ ಇದಕ್ಕಿಲ್ಲ.” 

ನಿಜ, ಗಿರಿಶೃಂಗದ ಔನ್ನತ್ಯ ಗ್ರಹಿಸಿ ಗೌರವಿಸಲು ಸ್ವತಃ ನೀವು ಇನ್ನೊ೦ದು 
ಪರ್ವತಾಗ್ರವಾಗಿರಬೇಕು. 

ಮುಂದುವರಿಸುತ್ತ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಎತ್ತಿದರು : “ಒಬ್ಬ 
ವಿಜ್ಞಾನಿಗೆ ಮಹತ್ತರವಾದುದೇನನ್ನೋ ಆವಿಷ್ಕರಿಸುವುದು ಸಾಧ್ಯವಾಯಿತೆ೦ಬ ಕಾರಣ 
ಕ್ಕಾಗಿ ಆತ ಮಹಾತ್ಮನಾಗುವನೇ ? ವಿಜ್ಞಾನಿಯನ್ನು-- ಆ ವ್ಯಕ್ತಿಯನ್ನಲ್ಲ--ನೀವು ಹೇಗೆ 
ಒರೆಗೆ ಹಚ್ಚುತ್ತೀರಿ ? ಉದಾಹರಣೆಗೆ ಸಾರ್ವತ್ರಿಕಸಾಪೇಕ್ಬತಾಸಿದ್ಧಾ೦ತ. ಇದು ಈ 
ಶತಮಾನದ ಒ೦ದು ಪರಮಾದ್ಭುತ ಸ೦ಶೋಧನೆ. ಇದರ ಆಧಾರಭೂತ ಪರಿಕಲ್ಪನೆ 
ಜ್ಯಾಮಿತೀಯವಾದದ್ದು : ಇದು ದೇಶಕಾಲದ ಜ್ಯಾಮಿತಿಯನ್ನು ಅದೇ ದೇಶಕಾಲದ 
ದ್ರವ್ಯ ಸಂಚಯದೊಂದಿಗೆ ಸ೦ಬಂಧಿಸುತ್ತದೆ. ನಿಜಕ್ಕೂ ಪರಮಗ೦ಭೀರ ಭಾವನೆ. 
ಇಂತಿದ್ದರೂ ಆ ಮೊದಲು ವಿಶೇಷಸಾಪೇಕ್ಸತಾಸಿದ್ಧಾ೦ತ ಪ್ರಕಟವಾದಾಗ (೧೯೦೫) 
ಐನ್‌ಸ್ಟೃನರು ಗಣಿತವನ್ನೇನೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ವಿಶೇಷ 
ಸಾಪೇಕ್ಷತೆಯ ಈ ಸು೦ದರ ಭಾವನೆಗೆ ಗಣಿತದ ಸುಪುಷ್ಟ ಶರೀರವಿತ್ತವರು 
ಮಿಂಕೋವ್ಸ್ಮೀ. ಆ ಬಳಿಕ ಐನ್‌ಸ್ಟೈನರು ರೀಮಾನಿಯನ್‌ ಜ್ಯಾಮಿತಿ ಅಭ್ಯಸಿಸುವುದು 
ಅನಿವಾರ್ಯವಾಯಿತು.” 

ಅವರ ವಿವರಣೆಯ ಸಾರಾಂಶ : ವಿಜ್ಞಾನ ಒ೦ದು ಸಮಖ್ಬ ಪ್ರಯತ್ನದ ಪಕ್ಚ ಫಲ; 
ಈ ಅ೦ತಿಮ ಫಲ ಗಳಿಸಿದಾತನನ್ನು ಗೌರವಿಸೋಣ, ಆದರೆ ಸಲ್ಲದ ಉತ್ಪೇಕ್ಸೆಯಿಂ 
ವೈಭವೀಕರಿಸುವುದು ಬೇಡ. ಇಂಥ ವೈಭವೀಕರಣ ಎಷ್ಟೇ ಘನೋ ಶೇ ಶದೀಪ 
ವಾಗಿದ್ದರೂ ಖುದ್ದು ಆ ವಿಜ್ಞಾನಿಯ ಪುರೋಭಿವೃದ್ಧಿಗೆ ಮಾತ್ರ ಖಾತಿ; ಮಾರಕ. i 


1. 


೧೮ 


೫ 
a) 
6) 


೨೪. “ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ” 


ಮಾನವನ ಅತ್ಯಂತ ಪ್ರೀತಿಪಾತ್ರ ಆಸ್ತಿ ಎ೦ದರೆ ಬದುಕು. ಇದನ್ನು ಒಮ್ಮೆ ಮಾತ್ರ ಆತ ಬಾಳಬಲ್ಲ. 
ಎಂದೇ ಸಂದ ದಿನಗಳಲ್ಲಿ ಬಾಳಿದ ಅ೦ಜುಕುಳಿ ಮತ್ತು ತಿರುಕುಳಿ ಬದುಕಿನ ಎಗ್ಗು ಅವನನ್ನು 
ನುಚ್ಚುನುರಿಗೊಳಿಸದಂತೆ, ಉದ್ದೇಶರಹಿತ ಜೀವನ ಅವನನ್ನು ವರ್ಷಗಳ ಕಾಲ ಹಿಂಸೆ ಪಡಿಸದಂತೆ, 
ಮರಣಶಯ್ಯೆಯಲ್ಲಿ "ನನ್ನ ಸಮಸ್ತ ಜೀವನವನ್ನೂ ಪ್ರಾಣವನ್ನೂ ಪ್ರಪಂಚದಲ್ಲಿಯ ಪ್ರಥಮ 
ಕರ್ತವ್ಯದ ನಿರ್ವಹಣೆಗಾಗಿ--ಮನುಕುಲದ ವಿಮೋಚನೆ---ನಿವೇದಿಸಿಕೊ೦ಡಿದ್ದೇನೆ” ಎಂದು ಹೇಳ 
ಲಾಗುವಂತೆ ಅವನು ಬಾಳುವುದು ಅಗತ್ಯ. 
—ಲೆನಿನ್‌ 
ವಿಜ್ಞಾನ ಗಮನದಲಿ ಸ೦ದೇಹವತಿ ಮುಖ್ಯ 
ಅಜ್ಞಾನ ಸಹಜ ಗುಣ, ಕಾರ್ಯಕಾರಣ ತಲದಿ 
ಪ್ರಜ್ಞೆ ವರ್ತಿಸಿದಾಗ ದೊರೆವ ಫಲ ಸುಜ್ಞಾನ 
ಪ್ರಾಜ್ನನಾಗಲು ತಪವೆ ಶರಣು ಕಾಣ್‌ ಅತ್ರಿಸೂನು 


ಮಹೋನ್ನತ ಚೇತನದ ಸಾನ್ನಿಧ್ಯದಲ್ಲಿ ಅತಿ ದೀರ್ಫು ಹಗಲು ಕೂಡ (ಜೂನ್‌ ೨೨) 
ತನ್ನ ಮರುಕಶೂನ್ಯ ಯಾತ್ರೆ ಯನ್ನು ತುಸು ವೇಗಯುತವಾಗಿಯೋ ಎನ್ನುವಂತೆ, 
ಮುಗಿಸಲು ಕ್‌ ಆಗಸ ಕಪ್ಪು ಬಣ್ಣ ತಳಯುತ್ತಿದ್ದುದು ನಾವು ಕುಳಿತಿ 
ದ್ದಲ್ಲಿಗೇ ಎದ್ದು ಕಾಣುತ್ತಿತ್ತು. “ನಿಮ್ಮ ಪ್ರಶ್ನೆಗಳು ಮೂಲಭೂತವಾದವು, ಆಳ 
ವಾದವು. ನಾಳೆ ಬೆಳಗ್ಗೆ ೧೦ ಗ೦ಟೆಗೆ ಮತ್ತೆ ಇಲ್ಲಿ ಸೇರೋಣವೇ ? ಅಲ್ಲದೇ ನಾಳೆ 


ಅಪರಾಹ್ನ ೩ ಗಂಟಿಗೆ ನೀವಿಬ್ಬರೂ ನಮ್ಮ ಮನೆಗೆ ಬರಬೇಕೆಂದು ಲಲಿತ ಮತ್ತು 
ನಾನು ನಿಮ್ಮನ್ನು ಆಹ್ಟಾನಿಸುತ್ತಿ ದ್ದೆ ವೆ.” ಅವರೆದ್ದ ರು. 


“ನಾಳೆ ಮಧ್ಯಾಹ್ನ ಭೋಜನಕ್ಕೆ ನಿಮ್ಮ ಶ್ರೀಮತಿಯವರ ಜೊತೆ ನೀವು ನಮ್ಮ 
ಆದರಣೀಯ ಆಹಾ ಿನಿತರಾಗಿ AE ಕೋರುತ್ತೇವೆ” ಆನಂದ 
ಮತ್ತು ನನ್ನ ನಿವೇದನೆ. ಬೇರೆ ಏನನ್ನು ತಾನೇ ನಾವು ಇವರಿಗೆ ಕೊಡಬಲೆ ವು? 


“ಧನ್ಯವಾದಗಳು. ನಮಗೆ ಬೇರೆಯ ಕಾರ್ಯಕ್ರಮವಿದೆ. ಈ ಊರಿನಲ್ಲಿ ನೀವೇ 
ನಮ್ಮ ಅತಿಥಿಗಳು. 


ಅವರೇ ಕಿಟಕಿ ಪಡಿಗಳನ್ನು ಮುಚ್ಚಿದರು, ಪರದೆಗಳನ್ನು ಎಳೆದರು, ಕೊಠಡಿ ಕದಕ್ಕೆ 
ಬೀಗವಿಕ್ಕಿ ಹೊರಕ್ಕೆ ನಡೆದರು. ನಾವು ಹಿ೦ಬಾಲಿಸಿದೆವು. ತಮ್ಮ ಕಾರ್‌ ನಿ ನಿಂತಿದ್ದ ವಿಐಪಿ 
(ಮಹಾಘ:ನತೆ ಪಡೆದ) ತಾಣಕ್ಕೆ ಹೋದರು, ಕಾರಿನ ಪಡಿ ತೆರೆದರು. ಒಳಗೆ ಚಾಲಕ 
ನಾಗಿ ಆಸೀನರಾದರು, ರಸ್ತೆ ಬದಿ ನಿ೦ತಿದ್ದ ನಮ್ಮತ್ತ ಕೈಜೀಸಿ ಸುಹೃತ್ತು ಸೂಸಿ ಕಾರನ್ನು 
ಚಾಲಿಸಿ ತೆರಳಿಯೇ ಬಿಟ್ಟರು : 


೨೭೬ ಸಪ್ತಸಾಗರದಾಚೆಯೆಲ್ಲೋ . . , 


ಸಂದ ಯುಗದ ಭವ್ಯ ಮೌಲ್ಯ- 
ವಿ೦ದು ದೇಹ ಜೀವ ಭಾವ- 
ದಿ೦ದ ಕೂಡಿ, ಚೀರಿ ಜಗಕೆ 
ಮಂದಹಾಸ ಮರೆಗೆ ಸರಿಯಿತು ! 


ಜೂನ್‌ ೨೩. ಹಿ೦ದಿನ ದಿನದ ಅನುಭವದಿ೦ದ ಪಾಠ ಕಲಿತು ಮುಂಜಾನೆ ೯- ೩೦ರ 
ಮೊದಲೇ ಕೊಠಡಿ ಸ೦ಖ್ಯೆ ೨೦೧ರ ಬಳಿ ಹಾಜರಾದೆವು. ತೆರೆದಿತ್ತು ಕದ. ಆದ್ದರಿಂದ 
ಮನೆಯೊಡೆಯ ಮನೆಯೊಳಗೆ ಇದ್ದಾರೆ, ನಿಜ. ಅಂದ ಮಾತ್ರ ಕ್ಕೆ ನಮಗೆ ನಿಗದಿಸಿದ್ದ 
ವೇಳೆಗೆ ಮೊದಲೇ ಒಳನುಗ್ಗಿ ಅವರಿಗೆ ಮುಜಗರ ಉಂಟುಮಾಡುವುದು ತರವಲ್ಲ. 
೯-೫೦ರ ಹೊತ್ತಿಗೆ ಅವರೇ ಹೊರಬಂದರು, ಬಹುಶಃ ನಮ್ಮ ನಿರೀಕ್ಷೆಯಲ್ಲಿ. ನಮ್ಮನ್ನು 
ಕಂಡು ಆತ್ಮೀಯ ಮೃದುಹಾಸಸಹಿತ " "ಎಷ್ಟು ಹ ಬಂದು ?” ಎಂದು 
ಕೇಳಿದರು. 

“ಕೇವಲ ಕೆಲವೇ ಕ್ಷಣಗಳು” ನಾನೆಂದೆ. ಶಿಷ್ಟವರ್ತನೆಯಲ್ಲಿ ಗಣಿತ ನಿಷ್ಕಷ್ಟತೆಗೆ 
ಆಸ್ಪದವಿಲ್ಲ. 

“ನೇರ ಕೊಠಡಿಯೊಳಕ್ಕೆ ಬರಬಹುದಿತ್ತಲ್ಲ '” 

ಅವರು ತಮ್ಮ ಅನೇಕ ಪ್ರಬ೦ಧಗಳ ಮತ್ತು ಉಪನ್ಯಾಸಗಳ ಮುದ್ರಣ ಪ್ರತಿಗಳನ್ನು 
ನನಗೆ ಉಡುಗೊರೆ ಕೊಟ್ಟರು. ಅ೦ತಃಕರಣ ನಲಿವಾಗ ಔದಾರ್ಯ ಅರಳಿ ಪರಿಮಳಿಸು 
ತ್ತದೆ ! “ಇವನ್ನು ಬೇಕಾದಂತೆ ಬಳಸಿಕೊಳ್ಳಿ. ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಇವುಗಳಲ್ಲಿ 
ಉತ್ತರಗಳಿವೆ.” 

ವಾಲಿಯವರ ೮101610 ಕೃತಿಯಲ್ಲಿ Conversations with Chandra ಎ೦ಬ 
ವಿಶಿಷ್ಟ ಅಧ್ಯಾಯವಿದೆ. ಇದನ್ನು ಕನ್ನಡಕ್ಕೆ ಅನುವಾದಿಸಬೇಕು, ಮತ್ತು ಆಗ (೧೯೯೪) 
ನಾನು ಬರೆಯುತ್ತಿದ್ದ “ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌” ಪುಸ್ತಕದಲ್ಲಿ ಅಳವಡಿಸ 
ಬೇಕು ಎ೦ಬುದು ನನ್ನ ಉತ್ಕಟೇಚ್ಛೆ. ಈ ದಿಶೆಯಲ್ಲಿ ವಾಲಿ ಮತ್ತು ಚಂದ್ರ ನನಗೆ 
ಪೂರ್ಣ ಸಹಕಾರ ಮತ್ತು ಮಾರ್ಗದರ್ಶನ ನೀಡಿದರು. ಇವರ ಶಿಫಾರಸಿನ ಮೇರೆಗೆ 
ದಿ ಯೂನಿವರ್ಸಿಟಿ ಆಫ್‌ ಶಿಕಾಗೊ ಪ್ರೆಸ್ಸಿನ ಪೆದ್ರಿ ಕಾರ್ಟ್‌ರೈಟ್‌ ಎಂಬವರು ನನಗೆ 
ಅಧಿಕೃತ ಪರವಾನಿಗೆಯನ್ನು SR ಕೊಟ್ಟಿದ್ದರು. ಚಂದ್ರರನ್ನು ನಾನು ಭೇಟಿ 
ಆಗಲಿದ್ದ ಈ ಸಂದರ್ಭದಲ್ಲಿ, ಸಾಧ್ಯವಾದರೆ, ಪೆದ್ರಿಯವರನ್ನು ಮುಖತಃ ಕ೦ಡು ನನ್ನ 
ಕೃತಜ್ಞತೆ ಅರ್ಪಿಸಬಯಸುವೆನೆ೦ದು ಚಂದ್ರರಿಗೆ ಮೊದಲೇ ಬರೆದು ತಿಳಿಸಿದ್ದೆ. ಈ 
ಸಂಗತಿಯನ್ನು ಇವರು ನನ್ನ ನೆನಪಿಗೆ ತ೦ದು ಹೇಳಿದರು : “ನಾನು ಪೆದ್ರಿಯವರಿಗೆ 
ಪೂರ್ವ ಸೂಚನೆ ಕೊಟ್ಟಿದ್ದೇನೆ. ಒಪ್ಪಿದ್ದಾರೆ. ಈಗ ಅವರಿಗೆ ಫೋನ್‌ ಮಾಡಿ ಅವರ 
ಸೌಕರ್ಯ ತಿಳಿಯುತ್ತೇನೆ.” 

ಚಂದ್ರರ ಸ್ಮರಣ ಸಾಮರ್ಥ್ಯ, ಜೊತೆಯಲ್ಲೇ ಇತರರ ಆಶೋತ್ತರಗಳಿಗೆ ಅವರು 
ಕೊಡುವ ಮರ್ಯಾದೆ, ನನ್ನನ್ನು ಮೂಕವಿಸ್ಮಿತವಾಗಿಸಿದುವು. ಗ೦ಧದಲ್ಲಿ ಪ್ರತಿ 


““ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ” ೨೭೭ 


ಯೊಂದು ಕಣವೂ ಪರಿಮಳವೇ. 

“ಅವರು ನಿಮ್ಮನ್ನು ಸ್ವಾಗತಿಸಲು ಸಿದ್ಧರಿದ್ದಾರೆ. ಹೋಗೋಣವೇ 7?” ಚಂದ 
ಎದ್ದರು. 

“ನಾವೇ ಹೋಗುತ್ತೇವೆ. ನೀವು ನಮ್ಮ ಜೊತೆ ಬರುವ ಶ್ರಮ ಪಡಬೇಡಿ.” 

“ನೀವು ನನ್ನ ಅತಿಥಿಗಳು. ಅಲ್ಲದೇ ಇಲ್ಲಿಯ ಸರ್ಪಸುತ್ತುಗಳಲ್ಲಿ ನಿಮಗೆ ಗುರಿ 
ತಪ್ಪಿಹೋಗುವ ಅಪಾಯವಿದೆ.” ಹಿಂದಿನ ಮುಂಜಾನೆಯ ಅನುಭವ ಇನ್ನೂ ಹಸುರಾ 
ಗಿತ್ತು. 

ಅವರು ತಮ್ಮ “ಅಮೂಲ್ಯ ನಿಧಿ''ಗಳಾಗಿದ್ದ ನಮ್ಮನ್ನು ಎಲ್ಲೆಲ್ಲಿಯೋ ಸುತ್ತಿಸಿ 
ಕೊನೆಗೆ ಪೆರ್ರಿ ಕಾರ್ಟ್‌ರೈಟರ “ಆಸ್ಥಾನಕ್ಕೆ ತಲಪಿಸಿದರು. ಖುದ್ದು ಚ೦ದ್ರ ಬಂದದ್ದು 
ತಿಳಿದೊಡನೆ ಪೆರ್ರಿಯವರು ಸಡಗರದಿಂದ ಪ್ರೆಸ್ಸಿನ ಪ್ರವೇಶದ್ದಾ ರದವರೆಗೆ ಬಂದು 
ನಮ್ಮನ್ನು ಆದರಪೂರ್ವಕ ಬರಮಾಡಿಕೊಂಡರು. ಪರಿಸ್ಥಿ ತ್ರಿ ಹೇಗಿತ್ತು ? 

ಚ೦ದ್ರ--ಬ್ರಿಟಿಷ್‌ ಔಪಚಾರಿಕ ಪೋಷಾಕಿನಲ್ಲಿ (ಸೂಟ್‌-ಬೂಟ್‌-ಟೆ |) ಪರಿಪೂಣ 
ರಾಗಿ ಕಂಗೊಳಿಸುತ್ತಿದ್ದ ಮಹಾಪ್ರಾಧ್ಯಾಪಕ. 


ಪೆರ್ರಿ-- ಅಮೆರಿಕನ್‌ ಬಾಜ ಉಡುಪಿನಲ್ಲಿದ್ದ (ಸುರಾಲು-ಷರಟು-ಶೂ) 
ಭವ್ಯಗಾತ್ರ. (ಕೆಳಗಿನ ಚಿತ್ರ ನೋಡಿ) 


ನಾನು--ದೊಗಲೆ ಸುರಾಲು, ಪೂರ್ಣತೋಳಿನ ಅಳ ಕ ಮೇಲಂಗಿ ಮತ್ತು ಶೂ 
ಧರಿಸಿದ್ದ ಅಪ್ಪಟ ಭಾರತೀಯ. 


ಅನಂದ ಜನರಂತೆ ದುಸ್ತು ತೊಟ್ಟಿ ದ್ದ ಅಮೆರಿಕನ್‌ ಯುವಕ. 


೬ 
© 


ಲಸ 


ಸ» ಲೇಖಕ 


ಲಲಿತ, ಚಂದ, 


“ನಿಶ್ಯಬ್ದದಲ್ಲಿ ನಿಂತು ನೆನೆಯುತ್ತೇನೆ'' ೨೭೯ 


ಚ೦ದ್ರ ನಮ್ಮನ್ನು ಪೆರ್ರಿಯವರಿಗೆ ಪರಿಚಯಿಸಿ “ಅಪರಾಹ್ನ ೩ ಗಂಟೆಗೆ ಬನ್ನಿ 
ಮನೆಗೆ” ಎಂದು ಮಗುದೊಮ್ಮೆ ನೆನಪಿಸಿ ಮರಳಿದರು. 

ಕಾರ್ಟ್‌ರೈಟರ ದೃಷ್ಟಿಯಲ್ಲಿ ನಾನು ಚ೦ದ್ರಸಮಾನ ಪ್ರಾಧ್ಯಾಪಕ, ಪೌರಸ್ತ್ಯ 
ವಲಯದ ಧೀಮಂತ ಎಂದಿದ್ದಿರಬೇಕು : ಚ೦ದ್ರ ನನ್ನನ್ನು ಅವರಿಗೆ “Meet Professor 
G.T. Narayana Rao from India” ಎ೦ದು ಪರಿಚಯಿಸಿದ್ದರು. 

ಪೆರ್ರಿ ನುಡಿದರು :"“Sorry Sir ! I’m not dressed properly” (ಮಾನ್ಯರೇ ! ನಾನು 
ಗೌರವಾನ್ವಿತ ಉಡುಪುಧಾರಿಯಾಗಿಲ್ಲ !) ಆದರೆ ಆನಂದನ ಮಾತು ನಲಿವು ಉಲಿವು 
ಸಲಿಗೆಗಳಲ್ಲಿ ಅವರು ಕರಗಿಹೋದರು. ತಮ್ಮ ಕಾರ್ಯಾಗಾರವನ್ನು ತೋರಿಸಿದರು. 
ಸಹೋದ್ಯೋಗಿಗಳನ್ನು ಪರಿಚಯಿಸಿದರು : “ನೀವು ನಮ್ಮ ಪ್ರೆಸ್ಸಿಗೆ ಬಂದದ್ದು ನಮಗೆ 
ತುಂಬ ಸಂತೋಷದ ಸಂಗತಿ. ಮುಂದೆ ನಿಮಗೆ ನಮ್ಮಿ೦ದ ಏನು ನೆರವು ಬೇಕಾದರೂ 
ಬರೆಯಿರಿ” ಎಂದು ಮನಃಪೂರ್ವಕವಾಗಿ ಆಶ್ಚಾಸಿಸಿದರು. ನಿಜವಾದ ಉಪಕಾರಿ 
ಅವರು. ಉಪಕೃತನು ನಾನು. ಎಂದೇ ಅವರ ಆ ಸರಳ ಸಭ್ಯವರ್ತನೆ ನನಗೊಂದು 
ಚೇತೋಹಾರಿ ಅನುಭವ ನೀಡಿತು. 

ಕಾರ್ಟ್‌ರೈಟರಿಗೆ ವಿದಾಯ ಹೇಳಿದೆವು. ಆಗ ಮೊದಲು ಮಾಡಿದ "ಸ೦ಶೋಧನೆ' 
ಎಂದರೆ ಚಂದ್ರನಿವಾಸದ ಪತ್ತೆ, ಮತ್ತು ಅದರ ಪಕ್ಕದಲ್ಲಿ ಕಾರ್‌ ನಿಲ್ಲಿಸಲು ಅನುಕೂಲ 
ತಾಣದ "ಅನ್ಹೇಷಣೆ.' ಮುಂದೆ ಸಾಕಷ್ಟು ಆ ಮಿಶಿಗನ್‌ ಸರೋವರದ ದಂಡೆ 
ಮೇಲೆ ಅಡ್ಡಾ ಡುತ್ತ ಆ ಸಾ೦ದ್ರ ಜಲವಿಸ್ತಾ ರಕ್ಕೆ ನಮನ ಅರ್ಪಿಸಿದೆವು. 

ಅಪರಾಹ್ನ ೨-೫೫. ಹಲವಾರು ಅಂತಸ್ತುಗಳಿಂದ ಭವ್ಯವಾಗಿ ನಿಂತಿರುವ ಗಗನ 
ಚುಂಬಿ ಗೃಹದ ಮೊಗಸಾಲೆ. ಜನರಿಲ್ಲ. ಮೂಕ ಗ ಎಲ್ಲವೂ ಯಾಂತ್ರಿಕ. 
ಚಂದ್ರರು ಕೊಟ್ಟಿದ್ದ ದೂರವಾಣಿ ಸಂಖ್ಯೆಗೆ ಆನ೦ದ ಕರೆ ಕೊಟ್ಟ. “ನಿಮಗೆ ಸ್ವಾಗತ” 
ಎ೦ಬ ನಲ್ನುಡಿ ಆ ಕಡೆಯಿಂದ ಮಿಡಿಯಿತು, ಜೊತೆಯಲ್ಲೇ ಎತ್ತುಗದ ಬಾಗಿಲು 
ಜರೆದುಕೊಂಡಿತು. ಅದರ ಉದರ ಹೊಕ್ಕು ಎಂಟನೆಯ ಮಹಡಿಗೇರಲು ಗುಂಡಿ 
ಒತ್ತಿದೆವು. ಒಂದೇ ಕ್ಟಣ. ಎತ್ತುಗದ ಕದ ತೆರೆಯಿತು--ಅ೦ತರ೦ಗದ ಕದವ ತೆರೆಯ 
ಬೇಕು ! 

ಎದುರು ನಿಂತಿದ್ದಾರೆ ಲಲಿತ ಮತ್ತು ಚ೦ದ್ರಶೇಖರ್‌ ಮಂ೦ದಸ್ಮಿತರಾಗಿ. ಮೂಕ 
ವಿಸ್ಮಿ ತರಾಗಿ ನಾವು ಈ ವೃ ದ್ದ ದಂಪತಿಗಳಿಗೆ ನಮನ ಸಲಿ ) ಸಿದೆವು : ಎ೦ಬತ್ತರ ತಪಸ್ವಿ ನಿ 
ಲಲಿತ (ಮೂಲತಃ ಭೌತವಿಜ್ಞಾನ ಪದವೀಧರೆ ಮತ್ತು ಸಂಶೋಧಕಿ ಆಗಿದ್ದರೂ 
ಚಂದ್ರರನ್ನು ವಿವಾಹವಾದ ಬಳಿಕ ಪೂರ್ಣಕಾಲ ಭಾರತೀಯ ಸು ತಮ್ಮ 
ಪತಿಯ ಮಹಾಚೇತನದ ಉತ ಶೈರ್ಷಿಣಿಗೋಸ್ಕರ ಸರ್ವ ಸ್ವವನ್ನೂ ಧಾರೆ ಎ ಪತಿ 

ವ್ರತ) ಮತ್ತು ಎ೦ಬತ್ತನಾಲ್ಕರ ಮಹಾವಿಜ್ಞಾನಿ ಚ೦ದ್ರ, ನಮ್ಮನ್ನು ಸೋಂ ಆದರ 
ಸಂಭ್ರಮಗಳಿಂದ ಬರಮಾಡಿಕೊಂಡಿದ್ದಾರೆ ರೆ. 

ಶೂಗಳನ್ನು ಕಳಚಿ ಒಳಹೋಗುವುದು ಭಾರತೀಯ ಕ್ರಮ. ಹಾಗೆ ಮಾಡಲು ನಾವು 


೨೮೦ ಸಪ್ತಸಾಗರದಾಚೆಯೆಲ್ಲೋ ..... 


ಮುಂದಾದಾಗ ಚಂದ್ರ ಕೈಸನ್ನೆಯಿ೦ದಲೇ ಅದು ಬೇಡವೆಂದು ಸೂಚಿಸಿದರು. 
ನಾನೆಂದೆ : “ಅದು ನಿಮ್ಮ ಔದಾರ್ಯ. ನಾವೀಗ ಪ್ರವೇಶಿಸುತ್ತಿರುವುದು ದೇವ 
ಮಂದಿರವನ್ನು.” | 


ಒ೦ದು ಕ್ಷಣ ಅವರಿಬ್ಬರೂ ಭಾವುಕರಾದಂತೆ ಅನ್ನಿಸಿತು. “ಏಕೆ ? ನನ್ನ ಮಾತಿನಿಂದ 
ನಿಮಗೆ ನೋವಾಯಿತೇ 7” 
ಲಲಿತ ನುಡಿದರು : “ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಪುಟಿಯಿತು.” 
ಅವರಿಬ್ಬರೂ ಒ೦ದು ಸೋಫಾದಲ್ಲಿ ಮಂಡಿಸಿದರು. ಪಕ್ಕದ್ದರಲ್ಲಿ ನಾನು ಮತ್ತು 
ಆನ೦ದ. ಮೈಸೂರಿನಿ೦ದ ಒಯ್ದಿದ್ದ ವಿಶಿಷ್ಟ ಸೀರೆಯನ್ನೂ ರವಿಕೇಕಣವನ್ನೂ ನನ್ನ 
ಹೆ೦ಡತಿಯ ಪರವಾಗಿ ಲಲಿತರಿಗೆ ಒಪ್ಪಿಸಿದೆ. ಅವನ್ನು ಪ್ರೀತಿಯಿ೦ದ ಸ್ವೀಕರಿಸಿ “Hಂw 
delightfully lovely! ನಿಮ್ಮ ಹೆ೦ಡತಿಯವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ. ನೀವು 
ನಿನ್ನೆ ಕೊಟ್ಟಿದ್ದ ಆ ಸಿಹಿ ತಿಂಡಿ ನಮಗಿಬ್ಬರಿಗೂ ತುಂಬ ಇಷ್ಟವಾಯಿತು. ಆ ಧ್ವನಿ 
ಸುರುಳಿಗಳಲ್ಲಿ ಅಡಕವಾಗಿರುವ ಭಾರತೀಯ ಸಂಗೀತ ನಮ್ಮ ಹೃದಯಗಳನ್ನು ಮಿಡಿ 
ಸಭ್ಯರ ಕ್ರಮವೇ ಹಾಗೆ : “ಪರಗುಣ ಪರಮಾಣುವುಮಂ ಗಿರಿಗೈದುರ್ಬುವ 
ಸುಜನರ್‌ !” | 
ಈಗ ನಮ್ಮ ಅನೌಪಚಾರಿಕ ಸಭೆಯ ಅಧ್ಯಕ್ಷೆ ಲಲಿತ. ಚ೦ದ್ರ ? ಪ್ರಸನ್ನ ಮುಖ 
ಮುದ್ರೆ ಸೂಸುತ್ತಿದ್ದ ಮೌನ ಶ್ರೋತೃ. ಆನಂದ ? ಪಾದರಸ ಚಟುವಟಿಕೆಯ ಛಾಯಾ 
ಚಿತ್ರಕಾರ ಮತ್ತು ಆಗ ಈಗ ಮಾತಿನ ಒಗ್ಗರಣೆ ಹಾಕುವ ಪೋರ-- ನಾನು ? 
ಕಡಲು ನನ್ನ ಎದುರು ತನ್ನ 
ಒಡಲು ತೆರೆದು “ಕೇಳ್ವವರವ- 
ಕೊಡುವೆ”ನೆ೦ಂಬ ಮುಕ್ತ ಭರವಸೆಯನು ನೀಡಿತು 
ಬಡವ ನಾನು ಬೊಗಸೆ ಕಿರಿದು 


ಪಿಡಿದೆನೇನ ? ಬೆರಗಿನಿಂದ 
ತಡವರಿಸುತ ಮೂಕನಾಗಿ ನಿ೦ತು ನೋಡಿದೆ 


ಲಲಿತ ನಗುತ್ತ ನುಡಿದರು : “ನಮ್ಮ ಚಂದ್ರರ ಸಂಶೋಧನೆ ಹೇಗೆ ಗೊತ್ತೇ, 
ನಾರಾಯಣರಾವ್‌ ? ಶ್ವೇತಕುಬ್ಬದ ವಿಜ್ಞಾನವೃತ್ತಾಂತವನ್ನು ಇವರು ಸಂಶೋಧನೆಗೆ 
ಆಯ್ದುಕೊಂಡದ್ದು ನಿಜ. ಆದರೆ ಎಲ್ಲವೂ ಕಾಗದದ ಮೇಲೆ. ಆಕಾಶದಲ್ಲಿ ನಿಜ 
ಶ್ವೇತಕುಬ್ಹ ಎಲ್ಲಿದೆ ಎಂಬುದು ಇವರಿಗೆ ಗೊತ್ತಿಲ್ಲ '” 

ವಾನೆಂದೆ : “ಅದು ಮಹೋಜ್ಞಲ ನಕ್ಷತ್ರ ಲುಬ್ಬಕದ ಸಂಗಾತಿ ತಾರೆ. ಬರಿಗಣ್ಣಿಗೆ 
ಕಾಣದು.” 

“ಹೋಗಲಿ, ಲುಬ್ಬಕ ಎಲ್ಲಿದೆ ಎಂದು ಇವರು ತೋರಿಸಬಲ್ಲರಾ ? ನಾನು 
ಗುರುತಿಸಬಲ್ಲೆ.'' 


"“ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ” ೨೮೧ 


ಚಂದ್ರರ ದರಹಾಸ ಅರಳಲಿಲ್ಲ, ಮಾಸಲೂ ಇಲ್ಲ. ನಾನೇನು ಹೇಳುತ್ತೇನೆ 
ಎನ್ನುವುದನ್ನು ನಿರೀಕ್ಷಿಸುತ್ತಿರುವ೦ತೆ ನನ್ನತ್ತ ಕಟಾಕ್ಷ ಬೀರಿದರು. ಮಹಾಮತಿಗಳು 
ಅದೂ ಪ್ರಾಜ್ಞದಂಪತಿಗಳ, ಪ್ರೇಮಕಲಹದಲ್ಲಿ ನನ್ನ ಪಾತ್ರವೇನು ? ಇಕ್ಕಟ್ಟಿನಲ್ಲಿ ಸಿಕ್ಕಿ 
ಹಾಕಿಕೊಂಡಾಗ ರಾಮಾಯಣ ಭಾರತಗಳಿಗೆ ಶರಣಾಗು ಎನ್ನುವುದು ಅನುಭವೋಕ್ತಿ. 

ಮಿಂಚಿತು ಮನದೊಳಗೆ ರಾಮಾಯಣದ ಯುದ್ಧಕಾಂಡ ದೃಶ್ಯ. ರಾವಣನ ಶಕ್ತ್ಯಾ 
ಯುಧಪ್ರಹಾರಕ್ಕೆ ಸಿಕ್ಕಿ ಲಕ್ಷ್ಮಣ ಮೂರ್ಛಾಗತನಾಗಿ ಕೆಡೆದಿದ್ದಾನೆ. ರಾಜವೈದ್ಯ ಸುಷೇಣ 
ಹೇಳುತ್ತಾನೆ ಹನುಮಂತನಿಗೆ : “ಹಿಮಾಲಯ ಸಾನುವಿನಲ್ಲಿರುವ ಸಂಜೀವಿನೀ ಪರ್ವತ 
ದಲ್ಲಿ ವಿಶಲ್ಯಕರಣಿ, ಸಾವರ್ಣಕರಣಿ, ಸ೦ಜೀವಿನೀ ಮತ್ತು ಸಂಧಾನ ಕರಣಿ ಎಂಬ 
ಅಮೂಲ್ಯ ಜೀವ ಸಂರಕ್ಷಕ ಮೂಲಿಕೆಗಳಿವೆ. ಒಡನೆ ತಾ ಅವನ್ನು” ಆ ಗಳಿಗೆ 
ಆಂಜನೇಯ ಲಂಕೆಯಿಂದ ಸ೦ಜೀವಿನೀ ಮೂಲಕ್ಕೆ ನೆಗೆದಿದ್ದಾನೆ. ಆದರೆ ಆ ನಿಬಿಡ 
ಗೊಂಡಾರಣ್ಯದಲ್ಲಿ ಅವನಿಗೆ ಈ ವಿಶಿಷ್ಟ ಮೂಲಿಕೆಗಳನ್ನು ಹುಡುಕಲು ಅಥವಾ 
ಗುರುತಿಸಲು ವ್ಯವಧಾನವಿಲ್ಲ. ಸಾಕ್ಷಾತ್‌ ಪರ್ವತವನ್ನೇ ಕಿತ್ತು ಹೊತ್ತು ಹಾರಿ ಹೋಗಿ 
ಸುಷೇಣನ ಎದುರು ಇಟ್ಟಿದ್ದಾನೆ. “ಮಾಹಿತಿ”ಗಳ ಈ ಅವ್ಯವಸ್ಥಿತ ರಾಶಿಯಿಂದ 
ಸುಷೇಣ ಜೀವರಕ್ಷಕ ಮೂಲಿಕೆಗಳನ್ನು “ಆಸವಿಸಿ”ದ್ದಾನೆ. ಲಕ್ಷ್ಮಣ ಮರುವುಟ್ಟು 
ಪಡೆದಿದ್ದಾನೆ. 

ತತ್‌ಕ್ಷಣವೇ ಹೇಳಿದೆ : “ತಾಯೀ ! ವೀಕ್ಷಣ ಖಗೋಳವಿಜ್ಞಾನಿಗಳು ಹನುಮಂತ 
ನ೦ತೆ--ಮಾಹಿತಿಗಳ ಸ೦ಜೀವಿನೀ ಪರ್ವತವನ್ನೇ ಪೇರಿಡುತ್ತಾರೆ. ಸೈದ್ದಾಂತಿಕ ವಿಜ್ಞಾನಿ 
ಗಳು ಸುಷೇಣನಂ೦ತೆ--ಸಮಸ್ಯೆಗೆ ಯುಕ್ತ ಪರಿಹಾರವನ್ನು ಈ ಪರ್ವತದಿಂದ ಆಸವಿಸು 
ತ್ತಾರೆ!” 

ವೃದ್ಧ ದಂಪತಿಗಳು ಕಣ್ಣರಳಿಸಿ ಒಪ್ಪಿಗೆ ಸೂಚಿಸಿದರು : “ರಾಮಾಯಣವನ್ನು 
ಮೂಲದಲ್ಲಿ ಓದಿದ್ದೇವೆ, ವೀಡಿಯೋದಲ್ಲಿಯೂ ನೋಡಿದ್ದೇವೆ. ಭಾರತೀಯ 
ಸಂಸ್ಕೃತಿಯ ಸಾರ ಮತ್ತು ಸೆಲೆ ರಾಮಾಯಣವಲ್ಲವೇ !'' 

ಲಲಿತ : “ಈಗ, ನೀವು ಇವರ ವೈಜ್ಞಾನಿಕ ಜೀವನ ಚರಿತ್ರೆ ಬರೆದಿದ್ದೀರಿ. ಐನ್‌ಸೆ ನರ 
ದನ್ನೂ ಪ್ರಕಟಿಸಿದ್ದೀರಿ. ನಿಮ್ಮ ಅಧ್ಯಯನ ಕ್ಷೇತ್ರ ಬಲು ವಿಸ್ತಾರವಾಗಿರಲೇಬೇಕು ?” 

ನಾನು : “ನನಗೇನೂ ಗೊತ್ತಿಲ್ಲವೆನ್ನುವ ಪ್ರಾಮಾಣಿಕ ನೆಲೆಯಿಂದ ತೊಡಗಿ 
ಕಿ೦ಚಿತ್ತನ್ನಾದರೂ ತಿಳಿಯಲು ಮಾಡುವ ನಿರಂತರ ಪ್ರಯತ್ನ. ತೀರ ವಿರಳವಾಗಿ ಬೆಳಕು 
ಮಿನುಗುವುದುಂಟು--ಆಗ. ಸಾರ್ಥಕ ಭಾವ ಮೂಡುತ್ತದೆ. ಮಿನುಗದಿರುವಾಗ ? 
ಎಂದಾದರೂ ಮಿನುಗೀತೆ೦ಬ ಸದಾಶಯದಿ೦ದ ಪ್ರಯತ್ನ ಮಾತ್ರ ಮುಂದುವರಿದೇ 
ಇರುತ್ತದೆ.'' 

ಚಂದ್ರ :“ಇದೊ೦ದು ವಿಶ್ವ ಸತ್ಯ. ಚಿ೦ತನಶೀಲರೆಲ್ಲರೂ ಮಾಡುವುದು ಇದನ್ನೇ.'' 

ಅವರ ಈ ಶಿಫಾರಸಿನಿ೦ದ ನನಗೆ ಅಳುಕಾಯಿತು : ಪ ್ರತ್ಯಕ್ಸ ಕರ್ಮಯೋಗಿಗೆ ನಾನು 
ಕರ್ಮಯೋಗದ ಸಾರ ಹೇಳಿ ದುಡುಕಿದೆನೇ ? ಔಚಿತ್ಯದ ಎಲ್ಲೆ ಮೀರಿದೆನೇ ? ನನ್ನ 


೨೮೨ ಸಪ್ತಸಾಗರದಾಚೆಯೆಲ್ಲೋ ನ್ಯ 


ನಿಲವನ್ನು ಸ್ಫುಟಗೊಳಿಸುವ ಸಲುವಾಗಿ ಹೇಳಿದೆ : “ಭಗವದ್ಗೀತೆಯಲ್ಲಿ ಬರುವ ಒಂದು 
ಶ್ಲೋಕ ಈ ಭಾವನೆಯನ್ನು ಸ್ಪಷ್ಟವಾಗಿ ಪ್ರತಿಬಿ೦ಜಿಸುತ್ತ ಡೆ ಕರ್ಮಣ್ಯವಾಧಿಕಾರಸ್ತೇ 
ಮಾಫಲೇಷು ಕದಾಚನ ಮಾಕರ್ಮಫಲಹೇತುರ್ಭೂರ್ಮಾತೇ ಸ೦ಗೋಸ್ಟ್ಸ 
ಕರ್ಮಣಿ.” 

ಈ ಅಮೂರ್ತ ಭಾವದ ಮೂರ್ತ ಭಾಷ್ಯ ಮತ್ತು ಜೀವಂತ ನಿದರ್ಶನ ನನ್ನ 
ಎದುರೇ ರಕ್ತಮಾ೦ಸಭರಿತರಾಗಿ ಕುತೂಹಲದೀಪ್ತರಾಗಿ ಮಂಡಿಸಿದ್ದಾ ರೆ: ಮಗುವಿನ 
ತೊದಲನುಡಿ ಆಲಿಸಿ ಆನಂದಿಸುವ ತಂದೆತಾಯಿಯರಂತೆ. ಅವರ ಭಾರತೀಯ ಅಂತಃ 
ಕರಣ ಮಿಡಿದಿರಬೇಕು. 

ಚ೦ದ್ರ : “ನನ್ನ ತಾಯಿ ಮತ್ತೆ ಮತ್ತೆ ಈ ಶ್ಲೋಕ ಹೇಳುತ್ತಿದ್ದುದು ನೆನಪಿಗೆ 
ಬರುತ್ತಿದೆ. ಸ್ವಲ್ಪ ವಿವರಿಸಿ ಅರ್ಥ.” 

ಯಾರಿಗೆ ಯಾರು ಯಾವುದರ ಅರ್ಥ ಏನೆಂದು ವಿವರಿಸುವುದು ? ನನಗೆ ತಿಳಿದಿ 
ದ್ಹಷ್ಟನ್ನು ಇಂಗ್ಲಿಷಿನಲ್ಲಿ ಹೇಳಿದೆ : ಕರ್ಮವೆಸಗಲು ಮಾತ್ರ ನಿನಗೆ ಅಧಿಕಾರ, ಅದರ 
ಫಲದ ಬಗ್ಗೆ ಆಸಕ್ತಿ ತಳೆಯತಕ್ಕದ್ದಲ್ಲ, ಅಂದ ಮಾತ್ರಕ್ಕೆ ರ 
ಇರತಕ್ಕದ್ದಲ್ಲ. 

ಲಲಿತ : “ಇದೊಂದು ದಿವ್ಯ ಆದರ್ಶ. ವ್ಯವಹಾರಸಾಧ್ಯವೇ ? ಅನುಸರಣ 
ಯೋಗ್ಯವೇ 7” 

“ತಾಯೀ ! ನನ್ನನ್ನು ಪರೀಕ್ಲಿಸಬೇಡಿ. ತಮ್ಮ ಪತಿಯವರದೇ ಆವಿಷ್ಕಾರವಾಗಿರುವ, 
ಇವರು ಈ ದಿಶೆಯಲ್ಲಿ ಆಸಕ್ತಿ ತಳೆದು ಸಂಶೋಧನೆ ಮಾಡಿರದಿದ್ದರೆ, ಸುದೀರಘ್ಫಕಾಲ 
ಅನಾವರಣಗೊಳ್ಳದೇ ಇರಬಹುದಾಗಿದ್ದ "ಚಂದ್ರಶೇಖರ್‌ ಪರಿಮಿತಿ' ಬಗ್ಗೆ ಇವರು 
ಎಂಥ ನಿರ್ವಿಕಾರಚಿತ್ತರು ಎಂಬುದು ನಿಮಗೆ ಗೊತ್ತೇ ಇದೆ. ಎಡಿ೦ಗ್ಬನ್ನರ ಅವೈ 
ಜ್ಞಾನಿಕ ವಾಗ್ರವಾಹದೆದುರು ಇವರು ತಳೆದ ಸಭ್ಯ ನಿಲವು ಯಾವ ಮಹೋನ್ನತ 
ಮಾದರಿಯದು ಎಂಬುದರ ಅರಿವು ನಿಮಗು೦ಟು. ಮತ್ತೆ ಪುನಃ ಭಗವದ್ಗೀತೆಯಲ್ಲಿ 
ಬರುವ ಶ್ಲೋಕ ಗಮನಿಸಿ : ಯದ್ಯದಾಚರತಿಶ್ರೇಷ್ಠಸ್ತತ್ತದೇವೇತರೋ ಜನಃ ಸಯತ್ಛ 
ಮಾಣಂ ಕುರುತೇ ಲೋಕಸ್ಮದನುವರ್ತತೇ.” 

ಲಲಿತ : “ನೀವು ಭಗವದ್ಗೀತೆ, ರಾಮಾಯಣ, ಭಾರತ ಮುಂತಾದ ಭಾರತೀಯ 
ಅಭಿಜಾತ ವಾಜ್ಮಯದ ಬಗ್ಗೆ ಅಧಿಕಾರಯುತವಾಗಿ ಮಾತಾಡಬಲ್ಲವರಾಗಿದ್ದೀರಿ !” 

“ಇಲ್ಲ, ಇಲ್ಲ. ನಾನು ಆ ಮಹಾಜೀವನ ಮೌಲ್ಯ ಸಂಕಲನಗಳ ಒಬ್ಬ ಪ್ರಾಮಾಣಿಕ 
ವಿದ್ಯಾರ್ಥಿ ಮಾತ್ರ.'' 

ಲಲಿತ : “ಪುರಂದರದಾಸರ ಹಾಡುಗಳನ್ನು ನಮಗೆ ಚಿಕ್ಕಂದಿನಲ್ಲಿ ಹೇಳಿಕೊಡು 
ತ್ತಿದ್ದರು. ಭಾಷೆ ಕನ್ನಡ. ಆದರೆ ಲಿಪಿ ತಮಿಳು. ನಿಮಗೆ ಆ ಯಾವುದಾದರೂ ಹಾಡು 


ನೆನಪಿದೆಯೇ ?” 
“ಹಾಡಲಾರೆ. ಸಾಹಿತ್ಯ ಹೇಳಬಲ್ಲೆ : ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವ 


"“ನಿಶ್ಶ್ಚಬ್ದದಲ್ಲಿ ನಿಂತು ನೆನೆಯುತ್ತೇನೆ'' ೨೮೩ 


ರಂತೆ ಕಾಣಿರೊ ; ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ; ಚ೦ದ್ರ 
ಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ... 

“ಈ ಕೊನೆಯದನ್ನು ಎಂ. ಎಲ್‌. ವಸಂತಕುಮಾರಿ ಸೊಗಸಾಗಿ ಹಾಡಿದ್ದಾರೆ.” 

“ಹಾಗೆಯೇ ದಾಸನ ಮಾಡಿಕೊ ಎನ್ನ ಸ್ವಾಮಿ ಹಾಡನ್ನು . . . 

“ಎ೦. ಎಸ್‌. ಸುಬ್ಬಲಕ್ಷ್ಮಿ ಅದ್ಭುತವಾಗಿ ನಿವೇದಿಸಿದ್ದಾರೆ.'' 

ಈ ಒಂದೊಂದರ ಧ್ವನ್ಯರ್ಥವನ್ನೂ ಅವರು ಆಸಕ್ತಿಯಿಂದ ಕೇಳಿ ತಿಳಿದು ಟಿಪ್ಪಣಿ 
ಮಾಡಿಕೊಂಡರು. ಎಂಬತ್ತರ ಇಳಿಹರೆಯದಲ್ಲಿ ಅವರ ಜ್ಞಾನದಾಹ, ಜೀವನಶ್ರದ್ಧೆ 
ಮತ್ತು ಆಹ್ವಾನಿತರ ಬಗೆಗಿನ ಔದಾರ್ಯ ಅಸಾಮಾನ್ಯವಾಗಿದ್ದುವು. ನಿಜ, ಜೀವನದ 
ಚಾಲನಬಲ ಆಸಕ್ತಿ, ಅದರ ಗತಿನಿರ್ದೇಶಕ ವಿವೇಕ, ಮತ್ತು ಗುರಿನಿರ್ಣಾಯಕ 
ಸ೦ದಯುಗಗಳ ಕೆನೆಯಾಗಿ ಇಂದು ದೊರೆತಿರುವ ಮೌಲ್ಯ. 

ಮುಂದೆ ನಾವು ಎರಡು ಕವಲುಗಳಾಗಿ ಬೇರ್ಪಟ್ಟು ಮಾತು ಮುಂದುವರಿಸಿದೆವು: 
ಚ೦ದ್ರ-ನಾನು ಅಧ್ಯಯನಮಂದಿರದಲ್ಲಿ, ಲಲಿತ-ಆನಂದ ಪಾಕಶಾಲೆಯಲ್ಲಿ. 

ಅದೇ ಕೆಲವು ದಿನಗಳ ಹಿ೦ದೆ ತಾನೇ ಅವರ ಕೈಸೇರಿದ್ದ ಚಂದ್ರರ ಈಚಿನ (೧೯೯೫) 
ಮಹಾಕೃತಿ Newton’s Principia for the Common Reader ಇದನ್ನು ನನಗೆ ನಿಥ್ಸ 
ಕೋರಿಕೆ ಮೇರಗೆ ತೋರಿಸಿದರು. ಈ ಪುಸ್ತ ಕವನ್ನು ಅವರು ತಮ್ಮ ಪತ್ನಿಗೆ ನಿವೇದಿ 
ವಲ್ಲಿ, ಶ್ರೀಮತಿ ಲಲಿತರ ಭೌತವಿಜ್ಞಾನಸಿದ್ದಿ ಮತ್ತು ತ್ಕಾಗಮಯ ಜೀವನದ ei 
ತಿಳಿದಿರುವವರು, ಕೇವಲ ಔಪಚಾರಿಕ ಸದ್ಭಾವನಾಪ್ರದರ್ಶನವನ್ನು ಮೀರಿದ ಇನ್ನೇ 
ನನ್ನೋ ಕಾಣದಿರರು : “I have been ever to my wife, Lalitha, for her 
enduring patience and understanding during many hours of discussion and 
shared enthusiasm.” 

ಆತ್ಮೀಯವಾಗಿ ನುಡಿದರು : “ನನ್ನ ಬಂಧುಮಿತ್ರರು, ವಿಜ್ಞಾನಿ ಸಹೋದರರು 
ಎಲ್ಲರೂ ಹೇಳುತ್ತಾರೆ : "ನಿಮ್ಮ ಸಾಧನೆಯ ಕಿ೦ಚಿದ೦ಶ ನಮ್ಮದಾಗಿದ್ದರೆ ಜೀವಮಾನ 
ಪರ್ಯಂತ ವಿರಾಮವಾಗಿ ವಿಹರಿಸುತ್ತಿರುತ್ತಿದ್ದೆವು. ಈಚಿನ ದಿನಗಳಲ್ಲಿ ನಿಮ್ಮ 
ಆರೋಗ್ಯವೂ ಚೆನ್ನಾಗಿಲ್ಲ. ವಯಸ್ಸು ತೀರ ಪಕ್ವವಾಗಿದೆ. ಇನ್ನೇಕೆ ಈ ಬೌದ್ದಿಕ ಶ್ರಮ? 
ಈ ತುರ್ತು ಕಾಲಪ್ರಜ್ಞೆ ? ಈ ಏಕಾಗ್ರ ದುಡಿಮೆ ? ಸಾಧನೆಯ ಮೇಘಗಳ ಮೇಲೆ 
ತೇಲುತ್ತ ಆನ೦ದವಾಗಿರಬಹುದಲ್ಲ 7 ನಿಮ್ಮ ಅಭಿಪ್ರಾಯವೇನು ?” (ನೋಡಿ 
ಯುರಾವಾ-ಹೇಳಿಕೆ ಪುಟ ೪೭) 

ಇಂಥ ವೈಯಕ್ತಿಕ ಮತ್ತು ಸಂದಿಗ್ದ ವಿಚಾರಗಳಲ್ಲಿ ನಾನು ನನ್ನ ಸಹಜ ಪ್ರವೃತ್ತಿಗೆ 
(1751170!) ಅನುಗುಣವಾಗಿ ಥಟಕ್ಕನೆ ಉತ್ತರ ಉದುರಿಸುವುದರ ಹೊರತು ವ್ಯಕ್ತಿ, 
ಸಂದರ್ಭ, ಸ್ಥಳ ಮುಂತಾದವನ್ನು ಪರಿಗಣಿಸಿ ಉತ ಶಿರಿಸುವವನಲ್ಲ. ಈ ಅಕೃತ್ರಿಮ 
ನಿಲವು ಬಹಳಷ್ಟು ಸಲ ನನ್ನನ್ನು ಪೇಚಿಗೆ ಸಿಲುಕಿಸಿದೆ. ಏಕೆಂದರೆ ಜನ ಮಾತಾಡುವು 
ದೊಂದು, ಯೋಚಿಸುವುದಿನ್ನೊ ೦ದು ! ಆದರೆ ಈ ಪೇಚು ನನ್ನನ್ನೆ೦ದೂ ನೈತಿಕ 


೨೮೪ ಸಪ್ತಸಾಗರದಾಚೆಯೆಲ್ಲೋ . . . 


ಧಿ 


ಅಪರಾಧ ಪ್ರಜ್ಞೆಯಾಗಿ ಕಾಡಿದ್ದಿಲ್ಲ : 


ನಗದು ಪುಸ್ತ ಕವನ್ನು ಒಪ್ಪವಾಗಿಟ್ಟಿರಲು 

ನಗುನಗುತ ಖಾತೆಗಳು ಸಂತುಲತೆಯ್ಯೆದುವುವು 
ಬಗೆನೇರ ನುಡಿನೇರ ನಡೆನೇರವಿರಲಲ್ಲಿ 

ಸೊಗದ ಸಿರಿ ಹರಿಯುವುದು ದಿಟ ನೋಡು ಅತ್ರಿ ಸೂನು 


ನಾನು ಹೇಳಿದೆ : “ನನ್ನ ಖಚಿತ ಅಭಿಪ್ರಾಯವಿದು : ಕೆಲಸವೇ ಉಸಿರು, ಉಸಿರೇ 
ಆರೋಗ್ಯ, ಆರೋಗ್ಯವೇ ಭಾಗ್ಯ, ಭಾಗ್ಯವೇ ಉಲ್ಲಾಸ, ಉಲ್ಲಾಸವೇ ಕೆಲಸ ! ಅಲಸಿಗನ 
ಬದುಕು ಪರೋಕ್ಷ ಶೋಷಣೆ ಎಂದು ತಿಳಿದಿದ್ದೇನೆ. ವಾಸ್ತವವಾಗಿ ನಿಮ್ಮ ನಿರಂತರ 
ದಕ್ಷ ಕಾರ್ಯಕ್ಷಮತೆಯೇ ನಿಮಗೆ ದುರ್ಭರ ಅನಾರೋಗ್ಯ ಹಾಗೂ ವೈಯಕ್ತಿಕ ಸಮಸ್ಯೆ 
ಗಳನ್ನು ಎದುರಿಸಿ ಮುನ್ನಡೆಯಲು ಒದಗಿದ ಚಾಲನಬಲ.” 
“I appreciate your correct stand.” 
ಮನದಲ್ಲೇ “ಆಶೀರ್ವಾದಗಳು” ಎಂದುಕೊಂಡೆ. 
ಕೆಲಸವಿಲ್ಲದ ಮಂದಿ ಹರಟೆಯಲಿ ಕಾಲವನು 
ಕಳೆಯುವರು, ಕರ್ತವ್ಯ ನಿರತನು ಸದಾ ಕುತೂ- 


ಹಲದಿ೦ದ ಜಗವನವಲೋಕಿಸುತ ಅವಕಾಶ- 
ಗಳ ಸೃಷ್ಟಿಸುತ ತಾನು ಸುಖಿಸುವನು ಅತ್ರಿಸೂನು 


ಕೆಲಸವನು ಮಾಡುತ್ತ ಸ೦ತೋಷ ತಳೆವಾತ 
ಸುಲಭದಾರಿಯ ತೊರೆದು ನವಮಾರ್ಗ ತುಳಿವಾತ 
ಗೆಲವುಸೋಲುಗಳನ್ನು ಲೆಕ್ಕಿಸದೆ ದುಡಿವಾತ 
ತಿಳಿಯೊ ಜೀವನ್ಮುಕ್ತ ಸ೦ತೃಪ್ತ ಅತ್ರಿಸೂನು 
ಕಾಲಮಂ ವ್ಯರ್ಥಿಸದೆ ಕಾರ್ಯಮಂ೦ ಮಾಳ್ಬವಂ 
ಪಾಲಿಪ೦ ಲೋಕಮಂ ! ಮಾತಲ್ಲ, ಕೃತಿಯಿರಲಿ 
ಬಾಳೊಂದು ಸಾಲ, ಆಗದಿರಲಿದು ಶೂಲ ! ನಡೆ 
ಸೋಲು ಬಾಧಿಸದು ಜಯಸರ್ವತ್ರ ಅತ್ರಿಸೂನು 
ಚ೦ದ್ರ : “ನಿನ್ನೆ ನೀವು ಗಾನಭಾರತೀ ಸಂಗೀತ ಸಂಸ್ಥೆಯ ಬಗ್ಗೆ ವಿವರಿಸಿದಿರಿ. 
ನೀವಿತ್ತ ಆ ಸು೦ದರ ಸವಿಸ೦ಚಿಕೆಯನ್ನೂ ಕರಪತ್ರಗಳನ್ನೂ ಓದಿದ್ದೇನೆ. ಬಲುದೊಡ್ಡ 
ಸಾರ್ವಜನಿಕ ಸೇವಾಕಾರ್ಯ ನಿರ್ವಹಿಸುತ್ತಿದ್ದೀರಿ.” (ನೋಡಿ ಪುಟ ೧೪೨) 
“ನಿಮ್ಮ ಆಶೀರ್ವಾದ.” 
-ಆಶೀರ್ವಾದದಿ೦ದಲೇ ಒ೦ದು ಸ೦ಸ್ಥೆ ನಡೆಯಬಲ್ಲದಾಗಿದ್ದ ರೆ ಎಷ್ಟು ಚೆನ್ನಾಗಿರು 
ತ್ತಿತ್ತು? ಧನಬಲ ಅದರ ಜೊತೆ ಸೇರಲೇಬೇಕು.” 
ನಾನು ಒಂದು ಕ್ಷಣ ಅವಾಕ್ಕಾಗಿ ನಿಂತು ನಿಧಾನವಾಗಿ ಹೇಳಿದೆ : “ಅದೂ ನಮಗೆ 
ಸಮೃದ್ಧವಾಗಿ ಲಭಿಸಿದೆ. ಜನ ಉದಾರಿಗಳು. ಒಳ್ಳೆಯ ಕೆಲಸಕ್ಕೆ ಧಾರಾಳವಾಗಿ ಸಹಾಯ 


““ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ” ೨೮೫ 


ನೀಡುತ್ತಾರೆ.” 

“ಲಲಿತ ಮತ್ತು ನಾನು ನಿಮ್ಮ ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕೆಂದು ನಿರ್ಧರಿಸಿ 
ದ್ದೇವೆ.” 

“ಅಲ್ಲಿ ದೂರದ ಭಾರತದಲ್ಲಿ ಏನು ನಡೆಯುತ್ತಿದೆ ಎಂಬುದು ನಿಮಗೆ ತಿಳಿದಿರಲಿ 
ಎ೦ಬ ಒ೦ದೇ ಒಂದು ಉದ್ದೇಶದಿಂದ ಆ ಮಾಹಿತಿಗಳನ್ನು ಕೊಟ್ಟೆ ಅಷ್ಟೆ. ನಿಮ್ಮ ಈ 
ಸದ್ಭಾವನೆಯೇ ನಮಗೆ ನಿಧಿ ಲಭಿಸಿದಂತೆ.” 

ಅವರು ಮಾತಾಡಲಿಲ್ಲ. ಚೆಕ್‌ ಪುಸ್ತಕ ಹೊರತೆಗೆದರು : “ಯಾರ ಹೆಸರಿಗೆ ಚೆಕ್‌ 
ಬರೆಯಲಿ ?” 

“ಗಾನಭಾರತೀ (ರಿ) ಮೈಸೂರು.” 

“ಅದಾದರೆ ನೀವು ಭಾರತದಲ್ಲಿಯ ನಿಮ್ಮ ಬ್ಯಾಂಕ್‌ ಮೂಲಕ ನಗದಿಸಬೇಕಾಗು 
ತ್ತದೆ. ನಿಮ್ಮ ಹೆಸರಿಗೇ ಬರೆಯುತ್ತೇನೆ. ಇಲ್ಲಿಯೇ ನೀವು ನಗದು ಮೊತ್ತ ಪಡೆಯ 
ಬಹುದು.” 

“ಕ್ಷಮಿಸಿ, ನಮ್ಮ ಸಂಸ್ಥೆಯಲ್ಲಿ ನಾವೆಲ್ಲರೂ ನಿಮಿತ್ತಮಾತ ಶರು, ಸದ್ಯ ಪದನಿಮಿತ್ತ 
ಅಧಿಕಾರ ಪ್ರವೃತ್ತರು, ಅಶಾಶ್ಚತರು--ಗಾನಭಾರತೀ (ರಿ) ಒಂದೇ ಶಾಶ್ವತ.” 

“ಗಾನಭಾರತೀ (ರಿ) ಮೈಸೂರು” ಹೆಸರಿಗೆ ಅವರು ಮುನ್ನೂರು ಡಾಲರ್‌ ಚೆಕ್‌ 
ಬರದು ಪೂರ್ಣ ನಿರ್ಮೋಹಿಗಳಾಗಿ ನಿರ್ಲಿಪ್ತರಾಗಿ ಅದನ್ನು ನನಗೆ ಕೊಟ್ಟರು : “ನಿಶ್ಚಲ 
ತತ್ತೇ ಜೀವನ್ಮುಕ್ತಿಃ.” 

ಜಮ ಮಾತುಕತೆ ಹಷೋಲ್ಲಾಸಮಯ ಸಹ )ದಯತೆಯಲ್ಲಿ ಮುಂದುವರಿಯುತ್ತಿ 
ದಂತೆ ಅತ್ತ ಅಡುಗೇ ಮನೆಯಿಂದ ಲಲಿತ ನಮ್ಮತ್ತ ಬಂದರು : “ಇನ್ನು ಮಾತು 
ಸಾಕು, ಕೃತಿಗೆ ಸಾಗೋಣವೇ 7' ಎಂದು ಮಂದಹಾಸ ಸೂಸಿದರು. ಅರ್ಥ : ನಾವು 
ಮಿದುಳನ್ನೂ ಹೃದಯವನ್ನೂ ಮರೆತು ಉದರಂಭರಣದತ್ತ ಲಕ್ಷ್ಯಹರಿಸಲು ಕಾಲ 
ಸನ್ನಿಹಿತವಾಗಿದೆ. 

ಶುದ್ಧ ದಕ್ಷಿಣ ಭಾರತೀಯ ಖಾದ್ಯ ಪೇಯ ಸಮಾರಾಧನೆ : ರುಚಿ, ಶುಚಿ, ವೈವಿಧ್ಯ, 
ಆಕರ್ಷಣೆ ಎಲ್ಲವೂ ಅಲ್ಲಿ ಸ೦ಗಮಿಸಿದು ವು “ತಂಬೂರಿ ಮೊದಲಾದ ಅಖಳ 
ವಾದ್ಯಗಳಿದ್ದು ಕೊ೦ಬು ಕೊಳಲು ಧ್ವನಿ ಸ್ವರಗಳಿದ್ದು . . ತಾಳಮೇಳಗಳಿದ್ದು” ಪ್ರೇಮ 
ಯಥೇಚ್ಛವಾಗಿ ಪ್ರವಹಿಸುತ್ತಿ ದ್ದ ಗಾನಾಮೃತಪಾನ ಆ ತಾಃ ಸವಿ ಕೂಟ. ಆದರೆ 
ನಾವು ಈಸು (ಚ೦ದ್ರ, ಲಲಿತ ಮತ್ತು ನಾನು) ಕೇವಲ ನೈವೇದ್ಯದಿ೦ದಲೇ 
ಸ೦ತೃಪ್ತನಾಗುವ ದೇವರ ಸ್ಥಿತಿಯಲ್ಲಿ ಇದ್ದೆವು ! ಆನಂದ ಮಾತ್ರ ಭರ್ಜರಿ ನ್ಯಾಯ 
ದಾನ ಮಾಡಿದ. ಆ ದೃಶ್ಯ ಕ೦ಡು ಅನುಭವಿಸಿದ ಆ ಜ್ಞಾನ ವಯೋವೃದ್ಧ ದಂಪತಿಗಳ 
ವದನಗಳಲ್ಲಿ ಬೆಳಗಿದ ತೃಪ್ತಿ ಮತ್ತು ನಯನಗಳಲ್ಲಿ ಮಿಂಚಿದ ದೀಪ್ತಿ 
ಅವಿಸ್ಮರಣೀಯ. ಆಗ ನೆನಪಾದ ಒಂದು ಇಂಗ್ಲಿಷ್‌ ಗಾದೆ ಉದುರಿಸಿದೆ: 1 age 
could, and youth had | ಇಬ್ಬರೂ ಹುಣ್ಣಿಮೆ ಬೆಳುದಿಂಗಳು ಹರಿಸಿದರು. (age 


೨೮೬ ಸಪ್ತಸಾಗರದಾಚೆಯೆಲ್ಲೋ . 


ಎಂದರೆ ವೃದ್ಧಾಪ್ಯದಲ್ಲಿ ಸ೦ಚಿತವಾಗಿರುವ ಅನುಭವಪಾರಮ್ಯ, 100 ಎಂದರೆ 
ಯೌವನಸಹಜವಾಗಿರುವ ಕಾರ್ಯಸಾಮರ್ಥ್ಯ; ಆ: ಸಾಮರ್ಥ್ಯವೂ 
ಸ೦ಕಲಿತವಾಗಿದ್ದ ರೆ ಎಷ್ಟು ಸೊಗಸಾಗಿರುತ್ತಿ ತ್ತು ಎಂಬುದು ಇಂಗಿತ.) 

ಕಾಲನ ಬದ್ದ ಭ್ರುಕುಟಿಯ ಬಣ್ಣ ಕಡುಪಿನಿಂದ ಕಾಳ್ಗಖ್ಪಿಗೆ ತಿರುಗಿದೆ. ಹೊರಗೆ 
ಸಾಯಂಕಾಲದ : ಕರಿಗವಸು ಮುಸುಕುತಿ ತರುವುದನ್ನು ನಿಸರ್ಗ ಸೂಚಿಸಿತು. ಕೃತಾರ್ಥತೆ, 
ಕೃತಕೃತ್ಯತೆ ಮತ್ತು ಕೃತಜ್ಞತೆ ಮುಪ್ಪುರಿಗೊಂಡ ಭಾವದಿಂದ ಆನಂದ ಮತ್ತು ನಾನು 
ಎದ್ದೆವು, ಹೊರಡಲು ಸನ್ನದ್ದರಾದೆವು. 

ಆಗ ಆ ದಂಪತಿಗಳು ಸೂಸಿದ ಪ್ರಭೆ ಹೇಗಿತ್ತು ? ವಿಸೀಯವರ ಚಿರಂತನ 
ಮಡಿಗಳಲ್ಲಿ 


ಮಣಿಯದಿಹ ಮನವೊಂದು, ಸಾಧಿಸುವ ಹಟವೊಂದು 
ನಿಜದ ನೇರಕೆ ನಡೆವ ನಿಶ್ಚಲತೆಯೊಂದು 
ಅನ್ಯಾಯಕೆಂದೆಂದು ಬಾಗದೆಚ್ಚರವೊಂದು 
ಮರುಕಕ್ಕೆ ಪ್ರೇಮಕ್ಕೆ ಚರತೆರೆದ ಎದೆಯೊಂದು 
--ಅಭೀಃ ! ಅಭೀಃ ! ಅಭೀಃ ! ಎಂಬ ತಾರಕವಾಕ್ಯ 
ನಾಡಿಯನು ನಡಸುತಿರೆ, ಬಾಳನ್ನು ತಿದ್ದುತಿರೆ 
ನಡೆಮುಂದಕೆನ್ನುತ್ತೆ ಕೂಗುತಿವೆ ನುಗ್ಗಿಸುತಿವೆ 


“ಇಷ್ಟು ಬೇಗ ಹೋಗಲೇಬೇಕೆ ?'' ಹಸನ್ಮುಖ ದಂಪತಿಗಳ ಹಿತವಾಣಿ. 

ನಾನೆಂದೆ : “ನನಗೊಂದು ಕೆಲಸ ಕೊಡಿ- ನಿಮ್ಮ ಆತ್ಮಚರಿತ್ರೆಯ ಉಕ್ತವಾಣಿ 
ಯನ್ನು ಬರೆದುಕೊಂಡು ಮುಂದೆ ಅದನ್ನು ಮುದ್ರ ಣಕ್ಕೆ ES ಪ್ರೀತಿಯ 
ಕೈ೦ಕರ್ಯ. ಯಾವುದೇ ಪ ್ರತಿಫಲಾಪೇಕ್ಸೆ ಇಲ್ಲದೆ--ಇ೦ಥ ಪವಿತ್ರ ಯಜ್ಞದಲ್ಲಿ ಭಾಗಿ 
ಯಾಗುವ ಸಂತೋಷಕ್ಕಾಗಿ ಮಾತ್ರ--ಅದನ್ನು ನಿರ್ವಹಿಸಬಲ್ಲೆ.” 

ಚ೦ದ್ರ : “I wish I could do it.” 

ಗಣಪತಿ ಸದಾ ಸಿದ್ದನಿರುತ್ತಾನೆ. ಆದರೆ ವೇದವ್ಯಾಸ ? ಇನ್ನೊ೦ದು ಮಹಾಭಾರತಾ- 
ನುಭವ ಸಂಚಿತವಾದಾಗ ಮಾತ್ರ ! 

ಚಂದ್ರಮಂದಿರದ ಕದ ತೆರೆಯಿತು. ಅವರು ಹೊಸ್ತಿಲವರೆಗೆ ಬ೦ದು ನಮ್ಮನ್ನು 
ಬೀಳ್ಕೊಡಬಹುದೆಂದು ನಿರೀಕ್ಷಿಸಿದ್ದೆ. ಇಲ್ಲ, ಎಂಟನೆಯ ಅಂತಸ್ತಿನ ಎತ್ತುಗದ 
ವರೆಗೂ ಬಂದರು, ಅದನ್ನು ಸಜ್ಜುಗೊಳಿಸಿ ಅದರೊಳಕ್ಕೆ ನಮ್ಮನ್ನು ಹೋಗಗೊಟ್ಟು 
ತಾವೂ ಕಾಲಿಟ್ಟರು. “ಬೇಡ ! ನೀವು ದಯವಿಟ್ಟು ಹಿಂದೆ ಹೋಗಿ” ಎಂದೆ. ಆದರೆ ಆ 
ಯುಗಪಜ್ಞೆ ಕೇಳಲಿಲ್ಲ. ಎತ್ತುಗ ತಳತಲಪಿತು. ತುಸು ದೂರದಲ್ಲಿ ರಸ್ತೆಯ ಆಚೆ 
ಬದಿಯಲ್ಲಿ ಕಾರನ್ನು ಪಾರ್ಕಿಸಿದ್ದೆವು. ಅಲ್ಲಿಯವರೆಗೂ ನಮ್ಮ 'ಜೊತೆ ಹೆಜ್ಜೆಯಿಟ್ಟು 
ನಡೆದುಬ೦ದರು ಸಭ್ಯತೆಯ ಸಾಕಾರಮೂರ್ತಿಗಳು. 

ಕಾರಿನಲ್ಲಿ ಕುಳಿತೆವು. ಅವರು ಹೊರಗೆ ನಿ೦ತು ಮೂಕರಾಗಿ ನಮ್ಮನ್ನೇ ನೋಡು 


ಕೃಷ್ಣವಿವರವಾದ ಚ೦ದ್ರ ೨೮೭ 


ತ್ತಿದ್ದರು. ಈಗ ಆ ದಿವ್ಯ ವದನಗಳ ಮೇಲೆ ಕೂಡ ಸಾಯಂಕಾಲದ ನೆರಳು ಕವಿದಿರು 
ವಂತೆ ನನಗೆ ಭಾಸವಾಯಿತು. ಚಂದ್ರಗ್ರಹಣ ? 

ಆನಂದ ಕಾರ್‌ ಎಂಜಿನನ್ನು ಚಾಲೂ ಮಾಡಿದ. ನಾನು ಉಭಯ ಕರಗಳನ್ನೂ 
ಜೋಡಿಸಿ ಅವರಿಗೆ ಪೂರ್ಣವಂದನೆ ಸಲ್ಲಿಸಿದೆ. “1 wish you had stayed longer” 
ಎಂದರು ಚಂದ್ರಶೇಖರ್‌, ಲಲಿತ ದನಿಗೂಡಿಸಿದರು. ನನ್ನ ಗಳಗಳು ಉಬ್ಬಿದುವು. 
ಕಂಬನಿ ಹರಿಯಿತು. ಕಾರ್‌ ಸರಿಯಿತು. ಹಿಂತಿರುಗಿ ನೋಡಿದೆ : ಅವರಿಬ್ಬರೂ ಕಣ್ಣು 
ಗಳನ್ನು ಒರಸಿಕೊಳ್ಳುತ್ತ, ನಾವು ಸಾಗಿದ ದಾರಿಯನ್ನು ನೋಡುತ್ತ ನಿಂತಿದ್ದರು. 

ಕವಿ ಜಿ. ಎಸ್‌. ಶಿವರುದ್ರಪ್ಪನವರು “ಶ್ರೀ ಕುವೆಂಪು ಅವರಿಗೆ ಎಂದು ಬರೆದ 
ಆತ್ಮ ನಿವೇದನೆಯು ಬಗೆಗಣ್ಣ ಮುಂದೆ ಸುಳಿಯಿತು : 


ನಿಶ್ಶಬ್ದದಲ್ಲಿ ನಿ೦ತು ನೆನೆಯುತ್ತೇನೆ 

ನಿಮ್ಮಿ೦ದ ನಾ ಪಡೆದ ಹೊಸ ಹುಟ್ಟುಗಳ, ಗುಟ್ಟುಗಳ. 
ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು 
ಕಿರುಕುಳಗಳಿಗೆ ಜಗ್ಗದೆ ನಿರ್ಭಯವಾಗಿ ನಡೆಯುವುದನ್ನು 
ಸದ್ದಿರದೆ ಬದುಕುವುದನ್ನು. 

ಎಷ್ಟೊಂದು ಕೀಲಿಕ್ಕೆಗಳನ್ನು ದಾನ ಮಾಡಿದ್ದೀರ 
ವಾತ್ಸಲ್ಯದಿ೦ದ ; ನಾನರಿಯದನೇಕ 

ಬಾಗಿಲುಗಳನು ತೆರೆದಿದ್ದೀರಿ ನನ್ನೊಳಗೆ ; 
ಕಟ್ಟಿಹರಸಿದ್ದೀರಿ ಕನ್ನಡದ ಕ೦ಕಣವನ್ನು ಕೈಗೆ. 
ಸದ್ದುಗದ್ದಲದ ತುತ್ತೂರಿ ದನಿಗಳಾಚಿಗೆ ನಿಂತು 
ನಿಶ್ಶಬ್ದದಲ್ಲಿ ನೆನೆಯುತ್ತೇನೆ 

ಗೌರವದಿಂದ. 

ನಕ್ಸತ್ರಖಚಿತನಭವಾಗಿ ತಬ್ಬಿಕೊಂಡಿದ್ದಿ ರಿ 

ನನ್ನ ಸುತ್ತ 

ಪಟಬಿಚ್ಚಿ ದೋಣಿಯನ್ನೇರಿ ಕುಳಿತಿದ್ದೇನೆ 

ನೀವಿತ್ತ ಹೊಸ ಹುಟ್ಟುಗಳ ಹಾಕುತ್ತ. 


೨೫. ಕೃಷ್ಣವಿವರವಾದ ಚ೦ದ್ರ 


ರೂಪ ರೂಪಗಳನು ದಾಟಿ 
ನಾಮಕೋಟಿಗಳನು ಮೀಟಿ 
ಎದೆಯ ಬಿರಿಯೆ ಭಾವದೀಟಿ 
ನೂರು ಮತದ ಹೊಟ್ಟುತೂರಿ 
ಎಲ್ಲ ತತ್ತ್ವದೆಲ್ಲೆ ಮೀರಿ 


೨೮೮ 


ಸಪ್ತಸಾಗರದಾಚೆಯೆಲ್ಲೋ . , , 


ನಿರ್ದಿಗಂತವಾಗಿ ಏರಿ 
ಅನ೦ತತಾನ್‌ ಅನಂತವಾಗಿ 
ಆಗುತಿಹನೆ ನಿತ್ಯ ಯೋಗಿ 
ಅನ೦ತ ನೀ ಅನ೦ತವಾಗು 
ಆಗು ಆಗು ಆಗು ಆಗು 

ಓ ನನ್ನ ಚೇತನ 

ಆಗು ನೀ ಅನಿಕೇತನ 

ಕುವೆಂಪು 


ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವವೋ- 
ಲೆಲ್ಲೆಲ್ಲಿಯು೦ ನೋಡಿ ನಡೆದು ನಗುತಳುತ 
ಬೆಲ್ಲ ಲೋಕಕ್ಕಾಗಿ ತನಗೆ ತಾ೦ ಕಲ್ಲಾಗ- 
ಬಲ್ಲವನೆ ಮುಕ್ತನಲ ಮಂಕುತಿಮ್ಮ 


ಸಾ೦ತ ಅನ೦ತಶ್ರೇಣಿಯನಾವರಿಸಿದ೦ತೆ 
ಅನ೦ತದೊಳ್‌ ಪರಿಮಿತಿಗಳ್‌ ಹಣಿಕಿಣುಕುವಂತೆ 
ಮಹತ್ತಿನಾ ಅಸು ಸೂಕ್ಷ್ಮ ದೊಳಡಗಿದೆ 
ಅತಿಸ೦ಕೋಚಿತ ಪರಿಮಿತಿಗಳೊಳಗೆ ಪರಿಮಿತಿಗಳಿಲ್ಲ. 
ಸೂಕ್ಷ್ಮವನನ೦ತದೊಳ್‌ ಮಿಗೆ ಕಾಣ್ಬುದುಮೇನಾನ೦ದವೊ ! 
ವಿಸ್ತಾರವನತ್ಯಲ್ಪದಿ ಗುರುತಿಸುವುದದೇ೦ ದೈವವಿಚಿತ್ರವೋ ! 

--ಜೇಕಬ್‌ ಬರ್ನೂಲಿ 


ಸಪ್ತಸಾಗರದಾಚೆಯೆಲ್ಲೋ ನೆಲಸಿರುವ ಸುಪ್ತಸಾಗರದ ದರ್ಶನವಾಯಿತು. ಅದರ 
ಕಿನಾರೆ ನೇರ ದುಂಡುಕಲ್ಲು, ಕಪ್ಪ ಚಿಪ್ಪು, ಹವಳ ಚೂರು ಮುಂತಾದವನ್ನು ಅರಸುತ್ತ 
ತೆವಳಿದ್ದೂ ಆಯಿತು. ಸಾಂದ್ರ ರುಂದ್ರ ನಿರಂಧ್ರ ಸಮುದ್ರ ಜಲಸೇಚನ ಸುಖವೂ 
ಒದಗಿತು. ಆ ಗಭೀರ ರತ್ನಾಕರದೊಳಕ್ಕೆ ಇಳಿದು ಅದರ ಹೃದಯಶೋಧನೆಮಾಡಿ 
ಅನರ್ಫ್ಯು ನಿಧಿಯನ್ನು ಹುಡುಕಿ ಹೆಕ್ಕಿ ಹೊರತರುವುದು ನನ್ನ ಅಳವಿಗೆ ಮೀರಿದ ಸಾಹಸ. 
ಕವಿ ಅಮೃತ ಸೋಮೇಶ್ವರರ ಜೊತೆ ಪ್ರಾರ್ಥನೆಯ ದನಿಗೂಡಿಸುವುದೊ೦ದೇ ನಾನು 
ಅನುಸರಿಸಬಹುದಾದ ಹಾದಿ : 


ಹೃದಯ ಮ೦ಜೂಷವ ತೆರೆದೊಖ್ಬಸಿಹೆನಯ್ಯ 

ಸಂದೂಕದ ಸ೦ದುಗೊ೦ದುಗಳನೆಲ್ಲ ನೀನರಿವೆಯಯ್ಯ 
ನಿನ್ನಲಿ ತೆರೆದಿಡದ ರಹಸ್ಯವಾವುದಯ್ಯ ? 

ಎನಗರಿವಿರದೆ ಅನಪೇಕ್ಷಿತ ಅಶಿವ ಕೀಟಗಳು 
ಎದೆಯೊಲವಿತುಕೊಳಲು ಎಡೆಮಾಡದಿರಯ್ಯ ವಿಶ್ವರಹಸ್ಯಸ್ಥಿತ 


ಹೃದಯೇಶ ಸೋಮೇಶಾ 


ಚ೦ದ್ರ (ಸೋಮೇಶ) ಎ೦ಬ ಮಹತ್ತಿನ ಜೊತೆಗಿನ ನಿಕಟ ಸ೦ಪರ್ಕ ಸ೦ವಹನಗಳ 


ಅನುಬ೦ಧಗಳು ೩೦೫ 


Whatever you have done up to this point with reference to the 
foursome locations R, ೧, E and U, you can obviously re-do with 
reference to 1. 0, Q and E as well (by joining T and ©). You will 
then find the 2SQB =ZRQA= 33°, and 2BQA = 147° = 90° + 
57°= 90° + !/, 7. Hence the bisectors of the three angles BTA, 
TAB and TBA meet at Q, and, in particular ZABQ= ZQBE = 19°. 

Thus the angle at Bin your AABC measures 3 x 19° = 57° and 
is trisected into 19° parts by BQ and BE. 

Similarly, the angle ೩! C measures 3 x 27° ಎ 819, Itis trisected 
by CE and CU. Likewise, 2A measures 3 x 14° =42° which is 
trisected by AQ and AU. The relevant trisector-pairs adjacent to 
BC, AB and AC have intersected at E, 0 and U in such a manner 
as to make AEQU equilateral. You agree that this drives home 
the truth of Morley’s theorem, don’t you ? 

Now try the same proof without the numerical values to the 
angles A, B and C. You are now ready for the direct assault on 
the Morley fort—to start with any triangle and to arrive at the 
hidden treasure : the equilateral triangle EQU. 


Historical Aspect 


Prof. S. K. Lakshmana Rao 


ತ Morley (1860-1937) was an English Mathematician 
who migrated to U.S.A. in 1887. In his brilliant paper (1900) 
“On the Metric Geometry of the Plane n-line”— American 
Mathematical Society Transactions 1(1900), 97-115, he proved 
Several general results about the behaviour of n-lines in the plane 
and their characteristic constants. Nevertheless, there was no 
mention of any theorem or any proof of a theorem in the entire 
Paper and the result now known as Morley’s trisector theorem 
was of unknown authorship for quite several years. The theorem 
13 a geometrical gem and its author tossed off such an enduring 
and everlasting beauty without any indication of enthusiasm or 
even perception of the innate beauty that it undoubtedly is. 
Frank V. Morley, also a geometer and a son of the discoverer 


೨೦ 


೩೦೬ ಸಪ್ತಸಾಗರದಾಚೆಯೆಲ್ಲೋ . 


of the beautiful theorem, makes the comments : “I was a school- 
boy, when my father, who was almost forty years older than I 
was, sketched for me, free-hand, a pencilled diagram of the 
simplest form of the above-discussed theorem in plane geo- 
metry. 

“I tested it at once with my own drawing instruments. No 
matter what shape of the original triangle 1 started with, there in 
its midriff was an equilateral triangle, picked out by the tri- 
sectors. It was wizard, it was weird and it was true. 

“Always, to the eye at least, the theorem, if you drew accu- 
rately, proved itself. What caused me considerable annoyance 
was that I could not for a long time comprehend what purblind 
examiners might accept as a valid proof (demonstratio mirabilis 
sane). But before 1 could prove the theorem, I went on drawing 
diagrams, and a secondary wonder emerged ; how the simplest 
diagram had remained a secret until my father spotted it. People 
had been toying with ruler and compasses and pouring over the 
geometry of the triangle in their many generations, at least since 
the time of Euclid, how come nobody broke the taboo on 
trisecting angles, how come nobody had drawn the trisectors and 
seen the equilateral triangle inside ? 

“Now my father did not lack warmth for any geometrical 
property so simple and startling as this one. I never asked him 
outright the question, though it is a proper one, that Professor 
Oakley now asks me (1977/1978) : namely, why at the time of 
discovery my father kept his cool about promoting the ‘gem’ 
—there might have been some bit of hoo-ha if he had removed 
the cover and sent it to the show-room as a separate static cut 
stone. I think the way the theorem is presented in the book 
Inversive Geometry (F. Morley and F. V. Morley, Ginn, Boston 
1933) may answer the question. Attention to the detached theo- 
rem was not, for him, to interfere with the pleasure of watching 
his ‘mobile’ of cardioids and their tangents : it was the cardioids 
which led him to, and provided for him the most elegant proof 
of, the trisector theorem. Proof and theorem were pleasing in 
their togetherness. Isolate the theorem, if you wish, but for him 
the cardioids in their happy behaviour were ‘in beauty Surpassing 


ಅನುಬಂಧಗಳು ಹ್‌ 


the Princess (sic) of Troy !” 

“Nevertheless the ease with which simple diagrams of trisec- 
tors of a triangle’s angles may be drawn certainly suggested that 
someone, somewhere, might have visualized and commented on 
the theorem before my father’s contemplation of the n-line 
brought him to it. Hence, I think, my father’s quiet, semi-private 
mentions of the theorem to expert colleagues, as occasion 
offered. He was not informed by any colleague he tried, in the 
U.S.A., or Britain, or European countries, of any prior know- 
ledge of the existence of the ‘gem.’ His permission for publica- 
tion of the theorem in Japan elicited no prior knowledge of it in 
the Far East either. Ithink he would have agreed that by now you 
could put his name toit..” (from F. V. Morley to CE. Oakley) 

There have been proofs and proofs of the trisector theorem. 
Proofs pausing complex variables, proofs by geometry, indirect 
proofs, proofs by projective geometry, proofs by trigonometry 
and the problem has been proposed with or without solutions 
often. There is as upto 1978 a list of 150 references to books and 
published papers dealing with the theorem, and several Indian 
authors are also listed. Prof. K. Venkatachalienger (born 9th 
December 1908) gave an indirect proof (1958) in which only 
congruence axioms are employed. 

[According to Prof. K. Venkatachaliengar “the first elemen- 
tary proof of the Theorem is due to Prof. M.T Narayaniengar 
of Central College, who just retired as 1 entered as a student.” ] 


೩. ಭೂಮಿಯ ಆಕಾರ 


ವೇದೋಕ್ತ ons : A Concise History of Sciecne in India ಗ,೦ಧದಲ್ಲಿ 
ಎಸ್‌. ಎನ್‌. ಸೇನ್‌ ಬರೆದಿದ್ದಾರೆ : “ಭೂಮಿಯ ಗೋಳಾಕಾರತ್ವದ ಬಗೆ ವೇದಕಾಲದ 
ಹಿಂದೂಗಳ ಕಲ್ಪನೆ ಏನಿತ್ತೆಂದು ಖಚಿತವಾಗಿ ಹೇಳುವುದು ಕಷ್ಟ 'ಭೂಮಿಯು 
ವಾಯುಮಂಡಲದಲ್ಲಿ ಮುಕ್ತವಾಗಿ ನೇಲುತ್ತದೆ. ನೇಸರು ಮೂಡುವ ಮುನ್ನ ನಸುಕು 
ಹರಿಯು ತ್ತದೆ' ಎಂದು ಮುಂತಾಗಿ ಖುಗ್ಗೇದದಲ್ಲಿ (ಕ್ರಿಪೂಸು ೧೫೦೦) ಬರುವ 


ಪ್ರಾಸಂಗಿಕ ವರ್ಣನೆಗಳಿಂದ ಅವರಿಗೆ ಗೋಳಾಕಾರತ್ವದ ಹೊಳಹು ಮಿನುಗಿತೆ ೦ದು 
ಊಹಿಸಬಹುದು. 7 


೩೦೮ ಸಪ್ತಸಾಗರದಾಚೆಯೆಲ್ಲೋ . . . 


ಈ ಊಹೆಗೆ ಆಧಾರವಾಗಿ ಏನಾದರೂ ಪ್ರಾಯೋಗಿಕ ಸಮರ್ಥನೆ ಇತ್ತೇ ಇರಲಿ 
ಲ್ಲವೇ ತಿಳಿದಿಲ್ಲ. 

ಗ್ರೀಕ್‌ ಮೊದಲಿಗರು : ಗ್ರೀಕ್‌ ತತ್ತ್ವಜ್ಞಾನಿ ಮೈಲೇಟಸಿನ ತೇಲ್ಪ್‌ (ಕ್ರಿಪೂ 
೬೨೪-೫೪೬) ಕು೦ಚಿಸಿರುವ ಚಿತ್ರವಿದು : “ಭೂಮಿ ಉಬ್ಬು ತಗ್ಗುಗಳಿ೦ದ ಕೂಡಿರುವ 
ಅತಿ ವಿಸ್ತಾರಫಲಕ. ಇದು ನಕ್ಬತ್ರಖಚಿತ ಗೋಳಾರ್ಧದಿಂದ ಆವೃತವಾಗಿ ಈ ಒಟ್ಟು ' 
ರಚನೆ ಅಸೀಮ ಜಲಸಾಗರದಲ್ಲಿ ತೇಲುತ್ತಿದೆ.” 

ತೇಲ್ಪನ ಶಿಷ್ಯ ಅನಾಕ್ಸಿಮ್ಕಾ೦ಡರ್‌, ಕ್ರಿಪೂ ೬೧೦--ಸು. ೫೪೬, ವಿವರಿಸಿದ ಪರಿ : 
“ಭೂಮಿಯನ್ನು ಸುತ್ತುವರಿದಿರುವ ಆಕಾಶ ಕಣ್ಣಿಗೆ ಕಾಣುವ ಗೋಳಾರ್ಧ ಮಾತ್ರವೇ 
ಅಲ್ಲ, ಕಾಣದ ಅರ್ಧವೂ ಸೇರಿ ಪೂರ್ಣ ಗೋಳವಾಗಿದೆ. ಇದು ಧ್ರುವನಕ್ಸತ್ರದ ಸುತ್ತ . 
ಆವರ್ಶಿಸುತ್ತಿದೆ.'' | | 

ನೆಲದ ಮೇಲೆ ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಪಯಣಿಸಿದಂತೆ ನಕ್ಸತ್ರಚಿತ್ರಗಳ 
ನೆಲೆಗಳಲ್ಲಿ ' ಕಂಡುಬರುವ ವ್ಯತ್ಕಾಸಗಳನ್ನು ಈತ ಗಮನಿಸಿದ್ದ. ಉದಾಹರಣೆಗೆ 
ಉತ್ತರಾಭಿಮುಖವಾಗಿ ಸಾಗಿದಂತೆ ಧ್ರುವನಕ್ಸತ್ರವು ವೀಕ್ಷಕನ ಖಮಧ್ಯದ (ನೆತ್ತಿ 
ಜಿ೦ದು) ಸನಿಹಕ್ಕೆ ಸರಿಯುತ್ತದೆ. ಭೂಮಿ ದಕ್ಷಿಣದಿ೦ದ ಉತ್ತರಕ್ಕೆ ವಕ್ರವಾಗಿರುವುದ 
ರಿಂದ ಹೀಗಾಗುವುದೆ೦ದು ವಿವರಿಸಿದ. ಪಶ್ಚಿಮದಿಂದ ಪೂರ್ವಕ್ಕೂ ಅದು ವಕ್ರವಾಗಿರ 
ಬಹುದೆ೦ಬ ಭಾವನೆ ಈತನಿಗೆ ಸುಳಿದ೦ತಿಲ್ಲ. ಏಕೆ೦ದರೆ ಈತನ ಭೂಮಿ ಬಲು ದೊಡ್ಡ 
ಸಿಲಿಂಡರ್‌ |! 

ಗೋಳಾಕಾರದ ಕಲ್ಪನೆ : ಭೂಮಿಯ ಆಕಾರ ಸಿಲಿ೦ಡರಿನಿ೦ದ ಗೋಳಕ್ಕೆ ಬಡ್ತಿ 
ಪಡೆಯಲು ಕ್ರಿಪೂಸು ೫೮೨--ಸು ೪೯೭ ಅವಧಿಯಲ್ಲಿ ಬಾಳಿದ ಗ್ರೀಕ್‌ ತತ್ತ್ಪಜ್ಞಾನಿ 
ಪೈಥಾಗೊರಸ್‌ ರ೦ಗಪ್ರವೇಶಿಸುವ ತನಕವೂ ಕಾಯಬೇಕಾಯಿತು. ಇವನು ತೇಲ್ಸ್‌ 
ಮತ್ತು ಅನಾಕ್ಸಿಮ್ಕಾ೦ಡರ್‌ ಇಬ್ಬರ ಜೊತೆಯೂ ಅಧ್ಯಯನಗೈದು ಅವರಿಂದ ಸ್ಫೂರ್ತಿ 
ಪಡೆದಿರಬಹುದು. 

ಕೆಲವು ದಿವಸ ಪರ್ಯಂತ “ಸಂಜೆಯ ತಾರೆ'ಯಾಗಿ ಕಂಗೊಳಿಸುವ ಶುಕ್ರ ಮುಂದೆ 
ಕೆಲವು ಕಾಲಾನ೦ತರ "ಮುಂಜಾನೆಯ ನೀರೆ'ಯಾಗಿ ಮೆರೆಯುವ ವಿಚ್ರಿತ ವಿದ್ಯಮಾನ 
ಗಮನಿಸಿದ ಪೈಥಾಗೊರಸ್‌ ಇವೆರಡು "ತಾರೆ'ಗಳೂ ಒಂದೇ "ತಾರೆ'ಯ ಎರಡು 
ದರ್ಶನಗಳೆಂದು ವಿವರಿಸಿದ. ಭೂಮಿಯು ಗೋಳಾಕಾರವಾಗಿರುವುದರಿಂದ ಇದು 
ಸಾಧ್ಯವೆಂಬುದು ಅವನ ತರ್ಕ. ಇಂದು ನಮಗೆ ತಿಳಿದಿದೆ ಸಾಯಂಕಾಲದ ಮತ್ತು 
ಮುಂಜಾನೆಯ ತಾರೆಗಳು ಒ೦ದೇ ಕಾಯ ನಿಜ, ಆದರೆ ಅದು ನಕ್ಷೆತ್ರವಲ್ಲ, ಗ್ರಹ. 
ಹೆಸರು ಶುಕ್ರ. 

ಭೂಮಿಯ ಆಕಾರ ಗೋಳ ಎ೦ಬ ವಾದವನ್ನು ಮೊದಲು ಮಂಡಿಸಿದಾತ ಪೈತಾ 
ಗೊರಸ್‌. ಆದರೆ ಪ್ರಾಯೋಗಿಕ ಸಮರ್ಥನೆ ? 

ಪ್ರಾಚೀನ ಕೊಪರ್ನಿಕಸ್‌: ಇಷ್ಟಾಗುವಾಗ ಜ್ಯಾಮಿತಿ ಸಾಕಷ್ಟು ಪ್ರವರ್ಧಿಸಿತು. ಬೆಟ್ಟ 


ಅನುಬಂಧಗಳು ೩೦೯ 


ಹತ್ತದೆ ಅದರ ಎತ್ತರ ಗಣಿಸುವ, ಅಂತೆಯೇ ಚ೦ದ್ರಸೂರ್ಯಗ್ರಹಗಳಿಗೆ ಹೋಗದೆ(?) 
ಅವುಗಳ ದೂರ ನಿರ್ಧರಿಸುವ, ತಂತ್ರ ತಿಳಿಯಿತು. ಇಂಥ ಪರಿಸರದಲ್ಲಿ ಅರಳಿದವ 
ಗ್ರೀಕ್‌ ತತ್ತ್ವಜ್ಞಾನಿ ಅರಿಸ್ಕಾರ್ಕಸ್‌ (ಕ್ರಿಪೂಸು ೩೨೦-ಸು ೨೫೦). 

ಚ೦ದ್ರ, ಸೂರ್ಯ ಮತ್ತು ಗ್ರಹಗಳ ಬಗೆಬಗೆಯ ಚಲನೆಗಳನ್ನೂ ವರಿಸೆಗಳನ್ನೂ 
ವಿವರಿಸಲು ಸೃಷ್ಟಿಸಲಾದ ಗಣಿತಸಿದ್ದಾಂತ ಆಗ ಸಾಕಷ್ಟು ಸಿಕ್ಕುಗಳಲ್ಲಿ ಜಡೆಗಟ್ಟಿ 
ವಾಸ್ತವತೆಯನ್ನು ಮೀರಿಸುವ ಜಟಿಲತೆಯಿ೦ದ ವಿಜೃಂಭಿಸುತ್ತಿತ್ತು ! ವೇದಿಕೆಯೇ 
ಆಧಾರರಹಿತವಾಗಿದ್ದುದು ಇದರ ಕಾರಣ. ಭೂಮಿಯು ಸ್ಥಿರವಾಗಿ ಕೇಂದ್ರದಲ್ಲಿ ನೆಲ 
ಸಿದೆ, ಇದರ ಸುತ್ತ ಕಾಯಗಳು ಪರಿಭ್ರಮಿಸುತ್ತಿವೆ, ಈ ಚಲನೆಗಳನ್ನು ವಿವರಿಸುವುದು 
ಗಣಿತದ ಧ್ಯೇಯ--ಇದು ಅಂದಿನ ವಾದವೈಖರಿ. 

ಇದು ಸರಿ ಅಲ್ಲ, ಬದಲು, ಸೂರ್ಯ ಸ್ಥಿರವಾಗಿ ಕೇಂದ್ರದಲ್ಲಿ ನೆಲಸಿದ್ದು ಕಾಯ 
ಗಳಲ್ಲವೂ ಇದರ ಸುತ್ತ ಪರಿಭ್ರಮಿಸುತ್ತಿವೆಯೆಂದು ಅಂಗೀಕರಿಸಿದರೆ ಈ ಸಿಕ್ಕುಗಳು 
ತ೦ತಾವೇ ಬಿಡಿಸಿಕೊಂಡು ಚಿತ್ರವು ಸ್ಫುಟವಾಗುವುದೆ೦ದು ಅರಿಸ್ಕಾರ್ಕಸ್‌ ವಾದಿಸಿದ. 
ಸೂರ್ಯಕೇ೦ದ್ರವಾದದ ಪ್ರಥಮ ಪ್ರವರ್ತಕನಾದ ಈತನನ್ನು ಪ್ರಾಚೀನ ಕೊಪ 
ರ್ನಿಕಸ್‌ ಎಂದು ಹೇಳುವುದು೦ಟು. ಆದರೆ ಕಾಲ ಪಕ್ಚವಾಗಿರಲಿಲ್ಲ. (ಕೊಪರ್ನಿಕಸನ, 
ಕ್ರಿಶ ೧೪೭೩-೧೫೪೩, ಕಾಲದಲ್ಲಿಯೂ ಅಷ್ಟ. ) ಹೀಗಾಗಿ ಅರಿಸ್ಥಾರ್ಕಸನ ವಾದ 
ಇತಿಹಾಸದ ಮೊಡಕು ಮೂಲೆಗಳಲ್ಲಿ ಮರೆಯಾಯಿತು. 

ಸೂರ್ಯ, ಚಂದ್ರ ಇವೆರಡರ ಪೈಕಿ ಯಾವುದು ನಮಗೆ ಹತ್ತಿರ ? ಬರಿಗಣ್ಣಿಗೆ 
ಎರಡೂ ಒಂದೇ ದೂರದಲ್ಲಿ ಇರುವಂತೆ ಕಾಣುತ್ತವೆ. ಅರಿಸ್ಕಾರ್ಕಸ್‌ ವಾದಿಸಿದ 
“ಸೂರ್ಯ ಪ್ರಕಾಶವನ್ನು ಪ್ರತಿಫಲಿಸಿ ಚಂದ ಬೆಳಗುತ್ತದೆ. ಚಂದ್ರನ ಕಲೆ ಅರ್ಧವಾಗಿ 
ಇರುವಾಗ ನೆರಳು ಮತ್ತು ಬೆಳಕು ಭಾಗಗಳನ್ನು ಬೇರ್ಪಡಿಸುವ ಗೆರೆ, ಭೂಕೇಂದ್ರದ 
ಮೂಲಕ ಹಾಯುವುದರಿಂದ ಭೂಮಿ-ಸೂರ್ಯ ರೇಖೆ ಚಂದ ್ರನಲ್ಲಿ ೯೦ ಡಿಗ್ರಿ ರಚಿಸು 
ತ್ತದೆ. ಸೂರ್ಯ, ಚಂದ್ರರ ನಡುವಿನ ಕೋನಾಂತರವನ್ನು() ವಾಸ್ತವ ವೀಕ್ಷಣೆ 

ಯಿಂದ ಅಳದು ಅವೆರಡರ ದೂರಗಳ ನಿಷ್ಪತ್ತಿಯನ್ನು ಗಣಿಸಬಹುದು.” 

ಈ ವಾದ ಸರಿ. ಆದರೆ ಅರಿಸ್ಫಾರ್ಕಸನ ಕರಡು (ಕುರುಡು ಕೂಡ) ಉಪಕರಣ 
ದಾಖಲಿಸಿದ ಬೆಲೆ ನಿಜ ಬೆಲೆಗಿಂತ ಸುಮಾರು ೩ ಡಿಗ್ರಿ ಕಡಿಮೆ ಇತ್ತು. ನಿಜ ಬೆಲೆ ೮೯ 
ಡಿಗ್ರಿ ೫೦ ಮಿನಿಟ್‌. ಹೀಗಾಗಿ ಸೂರ್ಯನು ಚಂದ ನಿಗಿಂತ ೨೦ ಮಡಿ ದೂರದಲ್ಲಿದೆ 
ಯೆಂದೂ, ಈ ಕಾರಣದಿಂದ ಸೂರ್ಯವ್ಯಾಸ ಚ೦ದ್ರವ್ಯಾಸದ ೨೦ ಮಡಿ ಅಥವಾ 
ಭೂವ್ಯಾಸದ ಸುಮಾರು ೭ ಮಡಿ ದೊಡ್ಡದಿದೆಯೆಂದೂ ತಿಳಿಯಿತು. (ವಾಸ್ತವವಾಗಿ 
ಈ ಬೆಲೆಗಳು ಅನುಕ್ರಮವಾಗಿ ೩೮೮,೪೦೦ : ೧೧೦. ) 

ಪ್ರಯೋಗಲಭ್ಯ ಪುರಾವ.: ಇಲ್ಲಿಯ ತನಕ ಹೆಚ್ಚು ಕಡಿಮೆ ಸಿದ್ದಾ೦ತಕುಶಲಿಗಳ, 
ತರ್ಕಪಂಡಿತರ ಮತ್ತು ವಾದಭಯಂಕರರ ಆಡುಂಬೊಲವಾಗಿದ್ದ ಗ್ರೀಕ್‌ ವಿಜ್ಞಾನ 
ಆರ್ಕಿಮಿಡೀಸನ (ಕ್ರಿಪೂಸು ೨೮೭-ಸು ೨೧೨) ಆಗಮನದೊಂದಿಗೆ ತನ್ನ ಸುರಕ್ಷಿತ 


೩೧೦ ಸಪ್ತಸಾಗರದಾಚೆಯೆಲ್ಲೋ . . , 


'ಮಡಿ' ಕ್ಷೇತ್ರವನ್ನು ಪ್ರಯೋಗ ಪರಿಣಿತಮತಿಗಳ "ಮೈಲಿಗೆ' ವ ೈವಹಾರಗಳಿಗೆ ತೆರೆದು 
ಕೊಂಡಿತು. ಆದರೆ ಸ್ಪತಃ ಆರ್ಕಿಮಿಡೀಸ್‌ ಬಗೋಳನಿಜ್ಞಾನಕ್ಕೆ ಏನಾದರೂ ಕೊಡುಗೆ 
ಸಲ್ಲಿಸಿರುವನೋ ಇಲ್ಲ ವೋ ತಿಳಿಯದು. 

ಇವನು ಕಟ್ಟಿದ ಪಂಚಾಂಗದ ಮೇಲೆ ನಿಂತು ಭೂಮಿಯ ಗೋಳಾಕಾರತ್ವಕ್ಕೆ 
ಪ್ರಾಯೋಗಿಕ ಪ್ರಮಾಣ ನೀಡಿದವ ಇವನ ಮಿತ್ರ ಎರಟೋಸ್ಥನೀಸ್‌ (ಕ್ರಿಪೂಸು 
೨೭೬-ಸು ೧೯೬). ಈತ ಪ್ರಾಯೋಗಿಕ ಖಗೋಳವಿಜ್ಞಾನಿ, ಗಣಿತಪಾರಂಗತ. ಕಾರ್ಯ 
ಕ್ಷೇತ್ರ ಅಲೆಗ್ಸಾ೦ಡ್ರಿಯಾ. ಇಲ್ಲಿಂದ ಸುಮಾರು ೮೦೦ ಕಿಮೀ ಸಾಧಾರಣ ನೇರ 
ದಕ್ಷಿಣಕ್ಕೆ ಇರುವ ನಗರ ಸೀಯೇನ್‌ (ಆಧುನಿಕ ಆಸ್ಟ್ರಾನ್‌). ಇವೆರಡು ನಗರಗಳಿಗೆ 
ಸಂಬಂಧಿಸಿದಂತೆ ಒಂದು ವಿಶೇಷ ವಿದ್ಯಮಾನ ಇವನ ಗಮನಕ್ಕೆ ಬಂದಿತು : 
ಸೀಯೇನಿನಲ್ಲಿ ನೆಲಕ್ಕೆ ಲಂಬವಾಗಿ ನೆಟ್ಟ ಸರಳಿಗೆ ಕರ್ಕಸ೦ಕ್ರಾ೦ತಿಯ (ಜೂನ್‌ ೨೨) 
ಮಧ್ಯಾಹ್ನ ನೆರಳೇ ಇಲ್ಲವಾದರೆ ಅಲೆಗ್ಸಾ೦ಡ್ರಿಯಾದಲ್ಲಿಯ ಸದೃಶ ಸರಳಿಗೆ ನೆರಳಿತ್ತು. 
ಸೂರ್ಯ ಆ ಗಳಿಗೆ ಸೀಯೇನಿನ ಖಮಧ್ಯದಲ್ಲಿದ್ದರೆ ಮತ್ತು ಅಲೆಗ್ಸಾಂಡ್ರಿಯಾದ 
ಖಮಧ್ಯದಲ್ಲಿರದಿದ್ದರೆ ಮಾತ್ರ ಇದು ಸಾಧ್ಯ. 

ಸೂರ್ಯನಿಂದ ಬರುವ ಕಿರಣಗಳಲ್ಲವೂ ಸಮಾಂತರವೆಂದು ತಿಳಿದಿತ್ತು. ಅಂದ 
ಮೇಲೆ ಭೂಮಿ ಮಟ್ಟಸ ಅಥವಾ ಚಪ್ಪಟೆ ಆಗಿರುವುದಾದ ಪಕ್ಷ ನೆಲಕ್ಕೆ ಲಂಬವಾಗಿ 
ಬೇರೆ ಬೇರೆ ಎಡೆಗಳಲ್ಲಿ ನೆಟ್ಟ ಸಮ ದೀರ್ಥುತೆಯ ಸರಳುಗಳು ನಿರ್ದಿಷ್ಟ ಕ್ಷಣದಲ್ಲಿ 
ಸಮ ದೀರ್ಫ್ಥತೆಯ ನೆರಳುಗಳನ್ನೇ ಕೆಡೆಯಬೇಕೆ೦ಬುದು ಸ್ಪಷ್ಟ. ವಾಸ್ತವ ಪರಿಸ್ಥಿತಿ 
ತದ್ವಿರುದ್ದ: ಸೀಯೇನಿನಲ್ಲಿ ನೆರಳಿಲ್ಲ, ಅಲೆಗ್ಸಾ೦ಡ್ರಿಯಾದಲ್ಲಿ ನೆರಳುಂಟು. 
ಭೂಮಿಯ ವಕ್ರತೆಯೇ ಇದರ ಕಾರಣವೆಂದು ಎರಟೋಸ್ಥನೀಸ್‌ ತರ್ಕಿಸಿದ. 

ಅವನೆಸಗಿದ ಪ್ರಯೋಗ ಅತಿ ಸರಳ. ಕರ್ಕಸ೦ಕ್ರಾ೦ತಿಯ ಮಧ್ಯಾಹ್ನ ಅಲೆಗ್ಸಾ೦ಡ್ರಿ 
ಯಾದಲ್ಲಿ ಸೂರ್ಯನ ಖಮಧ್ಯದೂರ ಅಳೆದ. ಇದು ೭ ಡಿಗ್ರಿ. ಸೀಯೇನ್‌- 
ಅಲೆಗ್ರಾ೦ಡ್ರಿಯಾ ಅಂತರ ತಿಳಿದಿದ್ದುದರಿ೦ದ, ಭೂಮಿಯನ್ನು ಗೋಳವೆಂದು ಭಾವಿಸಿ, 
ಈ ಗೋಳದ ಪರಿಧಿ ಗಣಿಸಿದ. ಅವನಿಗೆ ದೊರೆತ ಬೆಲೆ ಸುಮಾರು ೪೧,೧೪೦ ಕಿಮೀ. 
ಇಂದಿನ ಖಚಿತ ಬೆಲೆಗೆ (ಸುಮಾರು ೪೦,೦೦೦ ಕಿಮೀ): ಇದು ಸನ್ನಿಹಿತವಾಗಿದೆ 
ಎಂಬುದು ಗಮನಾರ್ಹ. 

ಈ ಪ್ರಯೋಗ ಯಶಸ್ವಿ ಆಗಬೇಕಾದರೆ ಎರಡೂ ಸ್ಥಳಗಳೂ ಒಂದೇ ಯಾಮ್ಯೋ 
ತ್ತರದ (17101618) ಮೇಲಿರಬೇಕು. ಸೀಯೇನ್‌ ಮತ್ತು ಅಲೆಗ್ಸಾಂಡ್ರಿಯಾ ಹೀಗಿರುವು 
ದೊಂದು ಯೋಗಾಯೋಗ. 

ಎರಟೋಸ್ವನೀಸನ ಸರಳಪ್ರಯೋಗ ಅನಾವರಣಗೊಳಿಸಿದ ಜಟಿಲದೃಶ್ಯ ಅ೦ದಿನ- 
ವರ ಸಾಮಾನ್ಯ ಪ್ರಜ್ಞೆಗೆ ಪೂರ್ವಗ್ರಹ ಸಮುಚ್ಚೆಯ ?) ಸವಾಲಾಗಿತ್ತು. ಅವರ ಜ್ಞಾತ 
ಜಗತಿ ನ ಗಾತ ದೊಂದಿಗೆ ಹೋಲಿಸಿದಾಗ ಭೂಮಿಯೊಂದು ಮಹಾದೈತ್ಯಕಾಯವಾಗಿ 
ಎದುರು ನಿಂತಿತ್ತು. ಈತನ ಪ್ರಯೋಗದಲ್ಲೇ ಏನೋ ದೋಷ ನುಸುಳಿದೆ ಎಂದು 


ಅನುಬಂಧಗಳು ೩೮%) 


ಸೂರ್ಯ ಕಿರಣಗಳು 


ತೀರ್ಮಾನಿಸಿ ವಿದ್ವಜ್ಜನ ಈ "ಪ್ರೌಢ' ಬೆಲೆಯನ್ನು ತಿರಸ್ಕರಿಸಿದರು. ನಿಜ, ಸಾಗರ 
ದೊಳಗೆ ತಿಮಿಂಗಿಲ ಕ್ರಿಮಿ ಆಗಿರುವುದಕ್ಕಿ೦ತ ಕೂಪದೊಳಗೆ ಮಂಡೂಕ ಮಹಾರಾಜ 
ನಾಗಿರುವುದೇ ಲೇಸು ! 

ವಿದ್ವನ್ಮಣಿಗಳ ಅಸಾಮಾನ್ಯ ಪ್ರಜ್ಞೆಗೆ (ಐಆತ್ಮಪ್ರತಿಷ್ಠೆ?) ಪಥ್ಯವಾಗುವ ಬೆಲೆ 
ನೀಡಿದವ ಗ್ರೀಕ್‌ ತತ್ತ್ವಜ್ಚಾನಿ ಪಾಸಿಡೊನೀಯಸ್‌ (ಕ್ರಿಪೂಸು ೧೩೫-ಸು ೫೦). ಇವನು 
ಎರಟೋಸ್ಥನೀಸನ ಪ್ರಯೋಗವನ್ನು ಪುನರಾವರ್ತಿಸಿದ. ಆದರೆ ಸೂರ್ಯನ ಬದಲು 
ಅಗಸ್ತ್ಯ ನಕ್ಷತ್ರ ಇವನ ಲಕ್ಷ್ಯ. ಸಮೀಪದ ಸೂರ್ಯನಿಗಿಂತ ಸುದೂರದ ನಕ್ಸತ್ರದ 
ಆಯ್ಕೆ ತಾತ್ತ್ವಿಕವಾಗಿ ಒ೦ದು ಸುಧಾರಣೆ ನಿಜ. ಆದರೆ ಗಣನೆಯಲ್ಲಿ ತಪ್ಪು ಹಣಿಕಿತ್ತು. 
ಹೀಗಾಗಿ ಭೂಪರಿಧಿಗೆ ದೊರೆತ ಬೆಲೆ ಕೇವಲ ೨೮,೮೦೦ ಕಿಮೀ. ಪುಟ ನೆಲ, ಗಟ್ಟಿ 
. ಕುಳ ಇದು ಮಾನವನಿಗೆ ಸಮಾಧಾನ ತಂದ ಕಲ್ಪನೆ. 

ತಪ್ಪ ಬೆಲೆ ರೊಟ್ಟ ಒಪ್ಪ ಘಲ : ಮುಂದಿನ ಹಲವು ಶತಮಾನಪರ್ಯಂ೦ತ ಈ 
ತಪ್ಪು ಬೆಲೆ ವೈಜ್ಞಾನಿಕ ಚಿ೦ತನೆಯನ್ನು ಪ್ರಭಾವಿಸಿತು. ಉದಾಹರಣೆಗೆ ಕ್ರಿಸ್ಟೋಫರ್‌ 
ಕೊಲಂಬಸ್‌ (ಕ್ರಿ ಶ ೧೪೫೧-೧೫೦೬) ಕೈಗೊ೦ಡ ಮಹಾಸಾಗರೋತ್ತರಣ. ಸೆ ನಿನಿಂದ 
ಹೂರಟು ಕಡಲಿನಲ್ಲಿ ತೇಲಿ ಏಷ್ಯ ಖಂಡ ತಲಪುವುದು ಹೇಗೆ ? ಪೂರ್ವಾಭಿಮುಖ 
ವಾಗಿ ಹೋಗುವುದಾದರೆ ಆಫಿ ುಕಾಖಂ೦ಡ ಬಳಸಿ ಸಾಗಬೇಕು. ಹೀಗಲ್ಲದೇ ಪಶಿ ಮಾಭಿ 
ಮುಖವಾಗಿ ಯಾನಿಸಿದುದಾದರೆ, ಭೂಮಿ ಹೇಗೂ ಗೋಳವಾಗಿರುವುದರಿಂದ, ಕೇವಲ 
ಕೆಲವೇ ಸಾವಿರ ಕಿಲೊಮೀಟರ್‌ ಗಮಿಸುವಾಗ ಏಷ್ಯಖ೦ಡದ ಪೂರ್ವ ಕರಾವಳಿ ತಲಪ 
ಬಹುದೆ೦ಬುದು ಅವನ ಎಣಿಕೆ. ಕೊಲಂಬಸ್‌ ಏನಾದರೂ ಭೂಪರಿಧಿಗೆ ಪಾಸಿಡೊನೀ 


೩೧೨ ಸಪ್ತಸಾಗರದಾಚೆಯೆಲ್ಲೋ . . 


ಯಸನ ಕಿರಿಯ (ಮತ್ತು ತಪ್ಪು) ಬೆಲೆ ಆಯದೇ ಎರಟೋಸ್ಥನೀಸನ ಹಿರಿಯ (ಮತ್ತು 
ಒಪ್ಪು) ಬೆಲೆ ಆಯ್ದಿದ್ದರೆ ನಾಗರಿಕತೆಯ ಗಾಲಿ ಎತ್ತ ಹೇಗೆ ಉರುಳಿರುತ್ತಿತ್ತೋ | 

ಅಂತೂ ನಾಗರಿಕತೆಯ ಗಾಲಿ ಕೊಲಂಬಸ್‌ ಹಾಕಿದ ಜಾಡಿನಲ್ಲಿ ಉರುಳಿತು 
ಮುಂದೆ ಬಂದವ ಫೆ ಫ್ರಂಚ್‌ ಖಗೋಳವಿಜ್ಞಾನಿ ಜೀನ್‌ ರೀಶೇ (೧೬೩೦-೯೬). ದೂರದ 
ಫ್ರೆಂಚ್‌ ಗಯಾನಾಕೆ (ಅಮೆರಿಕಖಂಡ) ಅನ್ಪೇಷಕನಾಗಿ ಹೋದ. ಅಲ್ಲಿಯ ಕೈಯೀನ್‌ 
ನಗರ ಇವನ ನೆಲೆ. ಇದು ಸಮಭಾಜಕದ ಸಮೀಪವಿದೆ. ಪ್ಯಾರಿಸ್‌ ಗಡಿಯಾರದ ಕಾಲಕ್ಕೆ 
ಹೋಲಿಸಿದಾಗ ಕೆ )ಯೀನ್‌ ಗಡಿಯಾರದ ಕಾಲ ದಿವಸವೊಂದರ ೨.೫ ಮಿನಿಟುಗಳನ್ನು 
ಕಳದುಕೊಳ್ಳುತ್ತಿದ್ದುದು ಇವನ ಗಮನಕ್ಕೆ ಬಂದಿತು. ಅಂದರೆ ಕೈಯೀನಿನಲ್ಲಿ ಹ 
ಕದ ಆಂದೋಳನಗತಿ ಪ ಪ್ಯಾರಿಸಿನಲ್ಲಿಯದಕ್ಕಿ೦ತ ನಿಧಾನವೆ೦ದಾಯಿತು. 

ಈ ವಿಪರ್ಯಾಸಕ್ಕೆ ಸಮರ್ಪಕ ವ್ಯಾಖ್ಯಾನವಿತ್ತವ ಇಂಗ್ಲೆ೦ಡಿನ ಐಸಾಕ್‌ ನ್ಯೂಟನ್‌ 
(೧೬೪೨-೧೭೨೭). ಲೋಲಕದ ಆಂದೋಳನ ಗತಿ ಭೂಗುರುತ್ತಕ್ಕೆ ಪ್ರತಿರೋಮ 
ವರ್ಗಮೂಲಾನುಪಾತದಲ್ಲಿದೆ :1 = 211 ಇಲ್ಲಿ / ಕಾಲ, 1 ಲೋಲಕದ ಉದ್ದ, ಃ 
ಭೂಗುರುತ್ತ್ವ. ಹೀಗಾಗಿ ಆ ಎರಡು ಸ್ಥಳಗಳ ಪೈಕಿ ಕೈಯೀನಿನಲ್ಲಿಯ ಭೂಗುರುತ್ವ 
ಪ್ಯಾರಿಸಿನಲ್ಲಿಯದಕ್ಕಿ೦ತ ಅಧಿಕ, ಎಂದೇ ಕೈಯೀನ್‌ ಕಾಲ ಪ್ಯಾರಿಸ್‌ ಕಾಲಕ್ಕಿಂತ ನಿಧಾನ 
ಎಂದು ಆತ ತರ್ಕಿಸಿದ. ರಾಶಿಯೂ (1) ಗುರುತ್ಚವೂ (8) ಅನುಲೋಮ ಸಂಬಂಧಿ 
ಗಳಾಗಿರುವುದರಿ೦ದ 

g=Gm+r” 

-—ಇಲ್ಲಿ 6 ವಿಶ್ವಗುರುತ್ವಾಕರ್ಷಣ ನಿಯತಾಂಕ, 7 ಭೂತ್ರಿಜ್ಯ--ಕೈಯೀನ್‌ ಪ್ರದೇಶ 
ದಲ್ಲಿ ಜಾಸ್ತಿ ಭೂರಾಶಿ ಮತ್ತು ಪ್ಯಾರಿಸ್‌ ಪ್ರದೇಶದಲ್ಲಿ ಕಡಿಮೆ ಭೂರಾಶಿ ಪೇರಿ 
ಕೊಂಡಿವೆ ಎ೦ಬುದು ಅನುಗತವಾಯಿತು. ಅಂದರೆ ಕೈಯೀನ್‌ ಪ್ರದೇಶದಲ್ಲಿಯ 
ಭೂತ್ರಿಜ್ಯ ಪ್ಯಾರಿಸ್‌ ಪ್ರದೇಶದಲ್ಲಿಯದಕ್ಕಿ೦ತ ಜಾಸ್ತಿ ಎಂದಾಯಿತು. ಈಗ, ಕೈಯೀನ್‌ 
ಸಮಭಾಜಕ ವಲಯದಲ್ಲಿಯೂ ಪ್ಯಾರಿಸ್‌ ಉತ್ತರ ಅಕ್ಷಾಂಶ ವಲಯದಲ್ಲಿಯೂ ಇವೆ 
ಎ೦ಬುದನ್ನು ಪರಿಗಣಿಸಿದರೆ ಭೂಮಿ ಪರಿಪೂರ್ಣ ಗೋಳವಾಗಿಲ್ಲ, ಸಮಭಾಜಕ 
ವಲಯದಲ್ಲಿ ಜಾಸ್ತಿ ಉಬ್ಬಿಕೊಂಡಿದ್ದು ಧ್ರುವವಲಯಗಳಿಗೆ ಹೋದಂತೆ ಚಪ್ಪಟೆ 
ಆಗುವುದೆಂದು ತರ್ಕಿಸುವುದು ಸುಲಭ. ಭೂಮಿಯ ಆವರ್ತನಚಲನೆಯ ಪರಿಣಾಮ 
ವಾಗಿ ಆವರ್ತನಾಕ್ಸದ ಕೊನೆಗಳಾದ ಧ್ರುವ ಪ್ರದೇಶಗಳಲ್ಲಿ ಅದು ಚಪ್ಪಟೆ ಆಗಿದ್ದು 
ಸಮಭಾಜಕ ಪ್ರದೇಶದಲ್ಲಿ ಉಬ್ಬಿಕೊ೦ಡಿರುವುದು ನಿರೀಕ್ಷಿತವೇ. 

ಮುಂದೆ ೧೭೩೫ರಲ್ಲಿ ಪೆರುವಿನಲ್ಲಿಯೂ (ಸಮಭಾಜಕದ ಸನಿಹದಲ್ಲಿರುವ ಸ್ಥಳ) 
ಲಾಪ್ಲಾ೦ಡಿನಲ್ಲಿಯೂ (ಸ್ವೀಡನ್ನಿನ ಉತ್ತರಕ್ಕಿರುವ ಸ್ಥಳ) ನಡೆಸಿದ ಪ್ರಯೋಗಗಳು 
ನ್ಯೂಟನ್ನನ ವಿವರಣೆಯನ್ನು ಸ್ಥಿರೀಕರಿಸಿದುವು. ಧ್ರುವಗಳಲ್ಲಿ ಚಪ್ಪಟೆಯಾಗಿ ಸಮ 
ಭಾಜಕ ವಲಯದಲ್ಲಿ ಉಬ್ಬಿರುವ ಭೂಮಿಯ ಆಕಾರಕ್ಕೆ ಗಣಿತಪರಿಭಾಷೆಯಲ್ಲಿ 
ಹ್ರಸ್ವಾಕ್ಷದೀರ್ಫವೃತ್ತಕಲ್ಪವೆಂದು ಹೆಸರು. 


ಅನುಬಂಧಗಳು ೩೧೩ 


ಮೆರಸೇಬು ಆಕಾರದ ಭೂಮಿ : ಆಕಾಶಯುಗ ಆರಂಭವಾದ ಬಳಿಕ, ೧೯೫೭, 
ಭೂಮಿಯ ಆಕಾರ ವಿಶೇಷ ಸೂಕ್ಷ್ಮ ತಪಾಸಣೆಗೆ ಒಳಗಾಯಿತು. ಭೂಮಿಯಿಂದ 
ವಿವಿಧ ಎತ್ತರಗಳಲ್ಲಿ ಮತ್ತು ವಿವಿಧ ಕಕ್ಷೆಗಳಲ್ಲಿ ಪರಿಭ್ರಮಿಸಲು ನಿಯೋಜಿಸಿದ 
ಉಪಗ್ರಹಗಳು ಭೂಮಿಯ ಗುರುತ್ತ ವಿತರಣೆಯ ಸೂಕ್ಷ್ಮ ಮತ್ತು ವ್ಯಾಪಕ ಚಿತ್ರ 
ಗಳನ್ನು ಒದಗಿಸಿವೆ. ಇವನ್ನು ಆಧರಿಸಿ ಭೂಮಿಯ ಖಚಿತ ಆಕಾರವನ್ನು ನಿರ್ಧರಿಸ 
ಲಾಗಿದೆ. ಇದರ ಪ್ರಕಾರ ಭೂಮಿಗೆ ಪರಿಪೂರ್ಣ ಹ್ರಸ್ವಾಕ್ಷದೀರ್ಫ್ಪವ್ಯತ್ತಕಲ್ಪಾಕಾರ 
ಕೂಡ ಇಲ್ಲ. ತುಸುವೇ ಎಡ್ಡ ತಿಡ್ಡಿ ಉಬ್ಬಿಕೊಂಡು ಮರಸೇಜಿನ ಆಕಾರ ಪಡೆದಿದೆ. 
ಸಮಭಾಜಕೀಯ ತ್ರಿಜ್ಯದ ಉದ್ದ ೬೩೭೮ ಕಿಮೀ. ಧ್ರುವೀಯ ತ್ರಿಜ್ಯದ ಉದ್ದ ೬೩೫೯ 
ಕಿಮೀ. ಸಮಭಾಜಕದ ಉದ್ದ ೪೦,೦೭೭ ಕಿಮೀ. ಗೈನಿಚ್‌ ಮೂಲಕ ಸಾಗುವ ಪ್ರಧಾನ 
ರೇಖಾ೦ಶವೃತ್ತದ ಉದ್ದ ೪೦,೦೦೯ ಕಿಮೀ. 


ವಿಜ್ಞಾನ ಗಮನದಲಿ ಸ೦ದೇಹವತಿಮುಖ್ಯ 

ಅಜ್ಞಾನ ಸಹಜ ಗುಣ, ಕಾರ್ಯಕಾರಣ ತಲದಿ 
ಪ್ರಜ್ಞೆವರ್ಶಿಸಿದಾಗ ದೊರೆವ ಫಲ ಸುಜ್ಞಾನ 
ಪ್ರಾಜ್ಞನಾಗಲು ತಪವೆ ಶರಣು ಕಾಣ್‌ ಅತ್ರಿಸೂನು 


ಅನುಭವ ಸದಾ ಶಿಕ್ಷೆಯನು ಮೊದಲು ವಿಧಿಸಿ ಬೋ- 
ಧನೆಯನೀವುದು ಬಳಿಕ, ಗಾಣದಲಿ ಹಿಂಡು ಕ- 
ಬ್ಬನು ಮೊದಲು ಬೆಲ್ಲ ಮಾಡುವ ಬಗೆ ತಿಳಿವುದಾಗ 
ಮನದ ಸಂಸ್ಕಾರವೆ ನಿಜಬದುಕು ಅತ್ರಿಸೂನು 


ಸತ್ಯಾನುಭವವೆಲ್ಲರಿಂಗಮೊಂದೆಂತಹುದು ? 
ಬೆಟ್ಟದಡಿಯೊಳಗೊಬ್ಬ ; ಕೋಡಬಳಿಯೊಬ್ಬ 
ಎತ್ತರದ ದೃಶ್ಯ ಕಣಿವೆಯೊಳಿಹನಿಗಾದೀತೆ ? 
ನೇತ್ರದಂದದೆ ನೋಟ ಮಂಕುತಿಮ್ಮ 


೩೧೪ 


೪. ವಿಷಯ-ಪುಟಸೂಚಿ 


ಅ೦ಡಾಕೃತಿ ೦೫೩ ೩೯, ೪೦ 

ಅ೦ತಃಸ್ಫೋಟ 1010105100 ೨೧೯ 

ಅ೦ತರ್ಬೊಧಾತ್ಮಕ 10131110೧೩1 ೧೯೭ 

ಅ೦ತರ್ಬೊಧೆ intuition ೭ 

ಅ೦ತರಸ೦ಬ೦ಧ 10101101810 ೪೬ 

ಅಂತಾರಾಷ್ಟ್ರೀಯ ದಿನಾಂಕ ರೇಖೆ Inter- 
national Dateline ೬೫, ೬೭, ೮೬ 

ಅಂಬಿಕಾತನಯದತ್ತ (ದ.ರಾ. ಬೇಂದ್ರೆ) ೬೬, 
೯೯, ೧೨೨, ೧೩೧ 

ಅಕ್ಬರಿ ಜಿ. ಎ. ೬೮-೭೦, ೨೯೦, ೨೯೨ 

ಅಕ್ಷಾಂಶ latitude ೬೬ 

ಅಗಸ್ತ್ಯ Canopus ೨೪೩, ೨೯೯ 

ಅಗ್ರಹಣಶೀಲ ncomprehensible ೫೪ 

ಅಗ್ರಾಹ್ಯ incomprehensible ೧೯೫, ೨೦೨ 

ಅತಿಪರವಲಯ hyperbola ೫೫, ೫೬ 

ಅತ್ರಿಸೂನು ೩೫, ೬೯, ೭೪, ೧೨೮, ೧೬೦, 
೧೬೯, ೧೭೩, ೧೯೮, ೨೩೬, ೨೩೯, ೨೬೫, 
೨೭೫, ೨೮೪, ೨೯೭ 

ಅನ೦ತಗಾಮಿ 1070108 to infinity ೨೧೯ 

ಅನ೦ತಮೂರ್ತಿ ಯು. ಆರ್‌. ೮ 

ಅನಂತವರ್ಧನ ಜಿ. ಎನ್‌. ೭೧, ೯೩, ೧೧೧, 
೨೯೨ 

ಅನಂತ ಶ್ರೇಣಿ infinite series ೧೯೬ 

ಅನರ್ಫ್ಯವರ್ಧನ ೨೫, ೬೯, ೮೭, ೮೮, ೯೧, 
೯೬, ೨೯೨ 

ಅನಾಕ್ಸಿಮ್ಕಾ೦ಡರ್‌ ೩೦೮ 

ಅನಿಲ 8೩5 ೧೫೫ 

ಅನಿಶ್ಚಿತತಾತತ್ತ್ವ Uncertainty 
principle ೨೯೪ 

ಅನ್ವಿತ ವಿಜ್ಞಾನ applied science ೨೪೭ 

ಅನುಕ್ರಿಯೆ response ೧೯೭ 

ಅನುಭವ €xpeience 

ಅನುಭಾವ mysticism ೨೯೭ 

ಅನುಭೋಗಾತಿರೇಕತ್ವ consumerism 
೮೨, ೯೫ 


ಅನುಮಿತಿ corollary ೨೬೨ 

ಅನುಶೀಲನೆ pursuit ೧೯೮ 

ಅಪಭೂಮಿ ೩0೦೮ ೨೯೮ 

ಅಪರಿಮೇಯ rational ೧೬೪ 

ಅಪೊಲ್ಲೋನಿಯಸ್‌ ೫೫, ೫೮ 

ಅಬೆಲ್‌, ನೀಲ್ಸ್‌ ಹೆನ್ರಿಕ್‌ ೫೮ 

ಅಭಯಸಿ೦ಹ ಜಿ. ಎ. ೬೮, ೭೦, ೨೯೩ 

ಅಭಿಕೇ೦ದ್ರ ಬಲ ೦6881061೩1 force 
೨೦೯, ೨೧೦ 

ಅಭಿಗೃಹೀತ ೩5801100101 ೧೫೭, ೨೨೭ 

ಅಭಿಜಾತ classical ೨೨೦ 

ಅಭಿಜಾತಗಣಿತೀಯಭೌತವಿಜ್ಞಾನ classical 
mathematical physics ೧೫೮ 

ಅಭಿಜಾತಭೌತವಿಜ್ಞಾನ classical 
physics ೬, ೨೯೫ : 

ಅಭಿಪ್ರೇರಣೆ motivation ೩೫, ೫೧, ೫೩, 
೨೨೪, ೨೪೩ 

ಅಮೂರ್ತಿೀಕರಣ ೩bstraction ೪೬, 
೧೬೪, ೧೬೭ 

ಅಮೃತ ಸೋಮೇಶ್ವರ ೨೮೮ 

ಅಯ್ಯರ್‌ ಸಿ. ಎಸ್‌. ೨೧೮ 

ಅರಿಸ್ಟಾಟಲ್‌ ೫೫ 

ಅರಿಸ್ಕಾರ್ಕಸ್‌ ೩೦೯ 

ಅಲ್ಲಮಪ್ರಭು (ಗುಹೇಶ್ವರ) ೧೦೧ 

ಅಲೆಯುದ್ದ wavelength ೧೫೬, ೧೮೪ 

ಅವಧಿಯುತ periodic ೨೫೭ 

ಅವಿಚ್ಛಿನ್ನ ವಕ್ರರೇಖೆ coಗnuous curve 
೧೭೯ 

ಅವಿಪರ್ಯಯ reversible ೧೮೩ 

ಅವಿಭಾಜ್ಯ 170 

ಅಶೋಕವರ್ಧನ ಜಿ. ಎನ್‌. ೯೩, ೧೧೧, 
೨೯೦, ೨೯೩ 

ಅಷ್ಟಫಲಕ octahedron ೨೯೬ 

ಅಸ೦ಸಕ್ತ noncoherent ೧೮೨ 

ಅಸ್ಥಿರತೆ instability ೧೮೯ 


ಅನುಬಂಧಗಳು ೩೧೫ 


ಅಳಗಪ್ಪ ಚೆಟ್ಟಿಯಾರ್‌ ೨೦೩, ೨೦೪ 

ಆಂಡ್ರೂಸ್‌, ಜಾರ್ಜ್‌ ೧೯೯ 

ಆಕಾಶಕಾಲ, ದೇಶಕಾಲ spacetime ೧೮೩ 

ಆಕಾಶಗಂಗೆ, ಕ್ಷೀರಪಥ, Milky Way 
೭೯, ೧೨೬ 

ಆರ್ಕಿಮಿಡೀಸ್‌ ೧೬, ೩೬, ೩೯, ೫೬, ೬೪, 
೧೩೩, ೧೪೯, ೨೦೫, ೨೪೭, ೩೦೯, ೩೧೦ 

ಆಕ್ಸಿಜನ್‌ oxygen ೧೧, ೪೮ 

ಆಡಮ್ಸ್‌, ಜಾನ್‌ ಕೌಚ್‌ ೨೫೩ 

ಆದರ್ಶೀಕೃತ 1060811706 ೧೬೨ 

ಆದ್ಯುಕ್ತಿ ೩x10m ೧೭೧ 

ಆಧುನಿಕ (ನವಜಾತ) ಭೌತವಿಜ್ಞಾನ 
modern physics ೬, ೨೯೫ 

ಆನ೦ದರಾವ್‌ ಕೆ. ೨೦೧ 

ಆನಂದವರ್ಧನ ಜಿ. ಎನ್‌. ೨, ೧೪, ೧೫, 
೧೮, ೨೫, ೩೩, ೩೪, ೭೧, ೮೮-೯೧, ೯೩, 
೯೪, ೯೬, ೯೭, ೧೦೦, ೧೧೧, ೧೧೨, 
೧೨೨-೧೨೪, ೧೨೯, ೧೩೦, ೧೩೮, ೧೪೧, 
೧೪೪, ೧೫೧, ೨೩೪, ೨೪೦, ೨೪೧, ೨೭೫, 
೨೭೭, ೨೭೮, ೨೮೦, ೨೮೩, ೨೮೫-೨೮೭, 
೨೯೨ 

ಆಪಾತ ಕಣ 1701000! particle ೧೮೮ 

ಆಯ್ಲರ್‌, ಲಿಯೊನ್ಹಾರ್ಡ್‌ ೨೫೩ 

ಆಯಾಮ 6117006100 ೧೬೨ 

ಆಲ್ಪ ಕಣಗಳು ೩lpha particles ೪೮, 
೨೪೮, ೨೭೩ 

ಆಲ್ಪಕಣಗಳ ವಿಶಾಲಕೋನಚದರಿಕೆ large 
angle scattering of a-particles 
೨೪೮ 

ಆಲ್ಬರ್ಟ್‌ ಐನ್‌ಸ್ಟೈನ್‌ ೯, ೧೭, ೧೪೪, ೩೦೦ 

ಆಲ್ಬರ್ಟ್‌ ಐನ್‌ಸ್ಟೈನ್‌: ಮಾನವೀಯ 
ಮುಖ ೮೩ 

ಆವಿಷ್ಕಾರ dಃscovery ೧೭, ೪೪, ೫೨, 
೨೪೫, ೨೯೬, ೨೯೮ 

"ಆವೃತ್ತಿ frequency ೨೯೬ 

ಆವೇಶ charge ೧೫೬, ೧೮೦ 

ಆಸವನ extraction ೧೯೦ 


ಆಸ್ಟ್ಟಾಲ್ಡ್‌, ಫ್ರೀಡ್ರಿಚ್‌ ವಿಲ್ಲೆಲ್ಮ್‌ ೪೮, ೨೯೬ 

ಆಸ್ಕೀ, ರಿಚರ್ಡ್‌ ೧೯೯ 

ಇತಿ ಸಿದ್ಧಂ QED ೨೧೨ 

ಇಲ್ಲೆನ್‌, ಹೆನ್ರಿಕ್‌ ೨೧೮ 

ಇಳಿಯೆಣಿಕೆ countdown ೧೨೮ 

ಈತರ್‌ ೪೩ 

ಈಲಿಯಟ್‌ ಟಿ. ಎಸ್‌. ೬೦, ೬೨, ೨೨೩ 

ಈಶಾವಾಸ್ಯ ೧೨೬, ೧೭೧, ೨೬೭ 

ಉಕ್ತಲೇಖನ 6101೩101 ೨೪೦ 

ಉಚ್ಚಾಟನೆ ಸಂಸ್ಕೃತಿ hrow-away 
culture ೮೨ 

ಉಜ್ಜಲತಾಂಕ magnitude ೧೪೮ 

ಉಜ್ಜಲತೆ brightness ೨೯೯ 

ಉತ್ಸರ್ಜನೆ emission ೨೨೪, ೨೯೬ 

ಉದ್ದೀಪನೆ 601೩110೧ ೧೫೬ 

ಉದ್ದೀಪನೆ stimulus ೧೯೭ 

ಉದ್ರಿಕ್ತೆಸ್ಸಿತಿ ಆxcited state ೨೮೯ 

ಉಪಗಾಮಿ ೩asymptotic ೧೫೬ 

ಉಪಜ್ಜಿಸು Invent ೪೬ 

ಉಪಣಜ್ಞೆ Invention ೪೪, ೫೬, ೨೨೧, ೨೯೬ 

ಉಪಸಮತೆ approximation ೨೦೦ 

ಉಮರ್‌ ಖಯ್ಯಾಮ್‌ ೮೦, ೧೨೬ 

ಉರಗಧರ Ophiuchus ೧೨ 

ಉಲ್ಲೇಖನೀಯ ಐನ್‌ಸ್ಟೈನ್‌ ೩೦೦ 

ಉಷ್ಣಗತಿವಿಜ್ಞಾನ thermodynamics 
೧೯೦ 

ಉಷ್ಣತೆ 1017761೩07೮ ೧೦, ೧೪೮, ೧೭೭ 

ಊಹನೆ speculation ೨೬೫ 

ಖಯಗ್ರೀದ ೧೦೭ 

ಖುಣಪತ್ರ credit card ೯೮ 

ಯತ the true ೧೭೨ 

ಎ೦ಟ್ರೊಪಿ entropy ೧೯೦ 

ಎಕ್ಸ್‌ಕಿರಣನಕ್ಷತ್ರ X-ray star ೧೮೪ 

ಎಚ್‌-ಆರ್‌ ಆಲೇಖ H-R diagram ೧೪೮ 

ಎಡಿ೦ಗ್ಬನ್‌, ಆರ್ಥರ್‌ ೪೩, ೪೭, ೧೩೫, 
೧೪೭-೧೫೨, ೨೧೮, ೨೧೯, ೨೪೪, ೨೫೮, 
೨೫೯, ೨೬೫, ೨೯೫, ೨೯೬ 


೩೧೬ 


ಎನ್‌ಸಿಸಿ ದಿನಗಳು ೧೧೦ 

ಎರಟೋಸ್ಟನೀಸ್‌ ೩೧೦-೩೧೨ 

ಎಲೆಕ್ಟ್ರಾನ್‌ electron ೪೩ 

ಎವರೆಸ್ಟ್‌ Everest ೫೯ 

ಏಕಾ೦ಗಿ ೫೦೧೮ ೧೭೩ 

ಏಕಾಕಿ lonely ೧೭೩ 

ಏರೆನ್‌ಫೆಸ್ಟ್‌, ಪಾಲ್‌ ೫೭ 

ಐನ್‌ಸ್ಟೈನ್‌, ಆಲ್ಬರ್ಟ್‌ ೧, ೨, ೫, ೭-೯, 
೧೨, ೧೬, ೨೧, ೩೬, ೪೧-೪೪, ೪೭, ೫೪- 
೫೮, ೬೪, ೮೩, ೧೦೬, ೧೩೩, ೧೩೭, 
೧೪೪, ೧೫೫, ೧೫೬, ೧೫೮, ೧೫೯, ೧೬೭, 
೧೭೦, ೧೭೨, ೧೮೬, ೧೯೪, ೧೯೬, ೨೦೫, 
೨೪೫, ೨೫೩, ೨೫೮, ೨೬೫, ೨೬೯, ೨೭೨, 
೨೮೧, ೨೯೪, ೨೯೭, ೩೦೦ 

ಐನ್‌ಸ್ಟೈನ್‌ ವೇಧಶಾಲೆ Einstein 
Observatory ೨೯೮ 

ಐವರು ವಿಜ್ಞಾನಿಗಳು ೧೯ 

ಐಶ್ಚರ್ಯವರ್ಧನ ೨೫, ೬೯, ೮೭, ೮೮, ೯೬, 
೨೯೨ 

ಒಡಿಸ್ಸೀ ೨೧೭ 

ಒಳಪಿಡಿ content ೧೪೯ 

ಓಪ್ಪನ್‌ಹೀಮರ್‌, ರಾಬರ್ಟ್‌ ೧೮೦, ೨೬೭ 

ಕಕ್ಷಾಧಾತು orbital element ೨೧೩ 

ಕಕ್ಸೆ orbit ೩೮, ೨೨೫ 

ಕಡೆಂಗೋಡ್ಲು ಶಂಕರಭಟ್ಟ ೨೭೦ 

ಕಣ particle ೨೯೮ 

ಕಣಭೌತವಿಜ್ಞಾನ particle physics 

ಕನ್‌ಫ್ಯೂಶಿಯಸ್‌ ೯೧ 

ಕನಕದಾಸ ೮೫ 

ಕಬ್ಬಿಣ 170೧ ೧೧ 

ಕರ್ಕಾಯನ/ಕರ್ಕಸ೦ಕ್ರಾ೦ತಿ summer 
solstice ೨, ೧೨೨, ೨೯೪, ೩೧೦ 

ಕರ್‌-ಕುಟು೦ಬ Kerr-family ೧೮೬ 

ಕರ್‌-ಕೃಷ್ಣವಿವರ Kerr-Black Hole ೧೮೯ 

ಕರ್‌, ರಾಯ್‌ Kerr, Roy ೧೮೭ 

ಕರೆಂಟ್‌ ಸ್ಥೆನ್ಸ್‌ Current Science 
೨೧೩, ೨೧೪ 


ಸಪ್ತಸಾಗರದಾಚೆಯೆಲ್ಲೋ . . . 


ಕಲನಶಾಸ್ತ್ರ calculus ೨೨೧ 

ಕಲೆಯಲ್ಲಿ ಸೌಂದರ್ಯ ೨೬೨ 

ಕ್ರಮಬಹುಫಲಕ regular polyhedra/ 
Platonic solids ೩೯ 

ಕ್ಷಯ dೀcay ೧೮೦, ೧೯೧ 

ಕಾ೦ಡ್ಯೂಟ್‌ ೨೨೮ 

ಕಾ೦ತಿ absolute magnitude ೧೪೮ 

ಕಾ೦ತಿಮಾನ luminosity ೧೪೮ 

ಕಾಕ್ರಾಫ್ಟ್‌, ಜಾನ್‌ ಡೋಗ್ಲಾಸ್‌ ೪೯ 

ಕಾರ್ಟ್‌ರೈಟ್‌, ಪೆರ್ರಿ ೨೫, ೨೭೬, ೨೭೭, ೨೭೯ 

ಕಾರ್ಟರ್‌ ೧೯೦ 

ಕಾರ್ನೂ ೪೨ 

ಕಾಫ್ಕಾ, ಫ್ರಾನ್ಸ್‌ ೪೧ 

ಕಾರ್ಬನ್‌ carbon ೧೧ 

ಕಾರಣಶೀಲ reasonable 

ಕ್ಯಾಂಟರ್‌, ಜಾರ್ಜ್‌ ೪೮ 

ಕ್ರಾಂತಿವೃತ್ತ ecliptic ೩೦೦ 

ಕ್ಯಾವೆ೦ಡಿಶ್‌, ಹೆನ್ರಿ ೧೫೫ 

ಕ್ರ್ಯಾಮರ್ಸ್‌ ೪೫ 

ರಿರ್ಬಿಫ್‌, ಗುಸ್ಟಾವ್‌ ರಾಬರ್ಟ್‌ ೨೬೦ 

ಕಿನ್ನರ Centaurus ೧೨ 

ಕ್ರಿಯೆ ೩೦೦೧ ೨೯೯ 

ಕ್ಸಿತಿಜ, ಹಾರಿಜ, ದಿಗಂತ horizon ೧೮೮ 

ಕ್ಷೀರಪಥ, ಆಕಾಶಗಂಗೆ Milky Way ೨೪೯ 

ಕುಂತೀ Cassiopeia ೧೨ 

ಕುಮಾರ ನ್ಯೂಟನ್‌ ೨೩೩, ೨೩೬, ೨೩೯ 

ಕುಮಾರ ವ್ಯಾಸ ೧೦೦ 

ಕುಯ್ಬರ್‌ ಜಿ. ಪ. ೨೫೪ 

ಕುವೆಂಪು ೩೫, ೮೦, ೧೨೬, ೧೪೬, ೨೪೨, 
೨೮೭, ೨೮೮ 

ಕುಸಿತ, ನಿಪತನ collapse ೧೮೪ 

ಕೂರಂಟ್‌, ರಿಚರ್ಡ್‌ ೧೬೬ 

ಕ್ರೂರಾನ೦ದ, ನಿಷೇಧಾನ೦ದ sadism ೧೦೩ 

ಕೃತ್ತಿಕಾಗುಚ್ಛ Pleiades cluster ೨೫೬ 

ಕೃಷ್ಣಮೂರ್ತಿ ಕೆ. ಎ. ೧೦೪ 

ಕೃಷ್ಣವಿವರ Black Hole 2, ೬೪, ೧೨೮, 
೧೫೯, ೧೭೪-೧೭೬, ೧೮೧-೧೮೪, ೧೮೬, 


ಅನುಬ೦ಧಗಳು ೩೧೭ 


೧೮೮-೧೯೩, ೨೧೯, ೨೨೦, ೨೮೭, ೨೯೧, 
೨೯೮ 

ಕೃಷ್ಣವಿವರಗಳು ೩೦೦ 

ಕೆಪ್ಲರ್‌, ಯೋಹಾನೆಸ್‌ ೩೭-೪೩, ೫೫, ೫೬, 
೫೮, ೫೯, ೧೬೮-೧೭೨, ೨೦೮, ೨೧೦, 
೨೧೩, ೨೨೫, ೨೪೭, ೨೪೯, ೨೫೨ 

ಕೆಪ್ಸರ್‌ ನಿಯಮಗಳು Kepler's laws 
೩೭, ೧೬೯, ೨೯೬, ೨೪೯, ೨೫೨ 

ಕೊಟ್ಟಿ೦ಗ್ಹಾಮ್‌ "೨೫೯ 

ಕೊಠಾರಿ ಡಿ. ಎಸ್‌. ೨೧೪ 

ಕೊಪರ್ನಿಕಸ್‌, ನಿಕೊಲಾಸ್‌ ೨೧, ೩೭, ೫೫, 
೭೮, ೨೪೭, ೩೦೮, ೩೦೯ 

ಕೊಪರ್ನಿಕಸ್‌ವ್ಯವಸ್ಥ ಎ ಸೂರ್ಯಕೇ೦ದ್ರ 
ವ್ಯವಸ್ಥೆ Copernican/heliocentric 
system 

ಕೊಲಂಬಸ್‌, ಕ್ರಿಸ್ಟೋಫರ್‌ ೭೬, ೭೮, 
೩೧೧, ೩೧೨ 

ಕೋಟ ಲಕ್ಷ್ಮೀನಾರಾಯಣ ಕಾರಂತ ೧೧೦ 

ಕೋನೀಯ ಸಂವೇಗ angular 
momentum ೧೮೬, ೨೧೦ 

ಕೋಸ್ಟರ್‌, ಆರ್ಥರ್‌ ೩೭, ೩೮ 

ಕ್ರೋನಿನ್‌, ಜಿಮ್‌ ೧೫೨ 

ಕ್ರೋನೇಕರ್‌, ಲಿಯೊಪೋಲ್ಡ್‌ ೪೮ 

ಖಗೋಳವಿಜ್ಞಾನ astronomy ೧೦೬, 
೨೯೫, ೨೯೭ 

ಖಭೌತವಿಜ್ಞಾನ astrophysics ೬, ೭, 
೧೨, ೬೪, ೨೧೬, ೨೪೪, ೨೭೩, ೨೯೫ 

ಖಮಧ್ಯ 2enith ೩೦೮, ೩೧೦ 

ಗಣ 50 ೪೮ 

ಗಣಸಿದ್ಧಾ೦ತ set theory ೨೯೭ 

ಗಣಿತ ಗಗನ ಗಮನ ೨೯೯ 

ಗಣಿತದಲ್ಲಿ ಆವಿಷ್ಕಾರ ೧೯೭, ೧೯೮ 

ಗತಿಸಿದ್ದಾ೦ತ dynamics ೧೫೫ 

ಗದುಗಿನ ನಾರಣಪ್ಪ ೨೩೩ 

ಗಮ್ಯ motive ೩೫ 

ಗ್ರಹಕಕ್ಷೆ planetary orbit ೫೫ 

ಗ್ರಹಣಶೀಲ comprehensible ೫೪ 


ಗಾ೦ಧಿ, ಮಹಾತ್ಮ ೧೩೯, ೨೦೩ 

ಗಾನಭಾರತೀ (ರಿ) ೧೫, ೧೪೨, ೨೮೪, ೨೮೫, 
೨೯೫ 

ಗ್ಯಾಮಕಿರಣಗಳು ೪೮ 

ಗ್ಯಾಲ್ಬಾ, ಎವರೀಸ್ಟ್‌ ೧೫೯ 

ಗೀಗರ್‌, ಹ್ಯಾನ್ಸ್‌ ೪೮, ೨೪೯ 

ಗೀತಾ (ಭಗವಲ್ಲಿೀೀತೆ) ೩೫, ೭೭, ೧೦೫, 
೧೪೯, ೧೫೩, ೧೯೭, ೨೬೭, ೨೬೮, ೨೮೨ 

ಗಿೀತಾಭಾವದಾರ ೧೫೩ 

ಗೀಲ್‌ಗುಡ್‌, ಜಾನ್‌ ೨೨೨ 

ಗುಂಡಪ್ಪ ಡಿ. ವಿ. (ಡಿವಿಜಿ, ಮಂಕುತಿಮ್ಮ), . 
೮೦, ೮೭, ೯೩, ೧೫೩, ೧೬೭, ೧೭೧, ೨೬೬, 
೨೬೭, ೨೬೯ 

ಗುರುತ್ವ gravity ೩೧೨ 

ಗುರುತ್ತ್ವರಾಶಿ gravitational mass ೨೯೮ 

ಗುರುತ್ಕಾಕರ್ಷಣಕ್ಟೇತ್ರ gravitational 
field ೪೪ 

ಗುರುತ್ಪಾಕರ್ಷಣಬಲ ಪravitational 
force ೨೯೮ 

ಗುರುತ್ವಾಕರ್ಷಣೀಯ ನಿಪತನ (ಕುಸಿತ) 
gravitational collapse ೧೮೨, ೧೮೩ 

ಗುರುತ್ವಾಕರ್ಷಣೆ gravitational 
attraction ೫೯, ೧೩೮ 

ಗೆಲಿಲಿಯೋ ಗೆಲಿಲೀ ೫೭, ೭೮ 

ಗೈನಿಚ್‌ ವೇಧಶಾಲೆ Greenwich 
observatory ೬೬ 

ಗೇಯ್ಕರ್‌ ಜೆ. ಡಬ್ಲ್ಯು. ೨೨೮ 

ಗ್ಲೇಯ್ಕರ್‌ ಜೆ. ಎಲ್‌. ೨೧೩ 

ಗೋಪಾಲಕೃಷ್ಣ ಅಡಿಗ ೧, ೬೨, ೭೨, ೧೨೯, 
೧೪೭ 

ಗೋಳಾಕಾರತ್ವ sphericity 

ಗೋಳಾರ್ಧ hemisphere ೬೬ 


೧೮೯-೧೯೧ 
ಘಾತ power ೧೬೬ 
ಘಾತಾ೦ಕ power index ೧೯೬ 
ಚ೦ದ್ರ Chandra ೨೯೮ 


೩೧೮ ಸಪ್ತಸಾಗರದಾಚೆಯೆಲ್ಲೋ . . , 


ಚ೦ದ್ರರಿ೦ದ ಬಂದ ಹಸ್ತಲಿಖಿತ ಸಂದೇಶ ೨೬ 

ಚಂದ್ರಶೇಖರ್‌ ಪರಿಮಿತಿ ೧, ೧೧-೧೩, ೧೭, 
೬೪, ೧೩೯, ೧೪೬, ೧೯೬, ೨೪೨-೨೪೪, 
೨೬೫, ೨೭೦-೨೭೩, ೨೮೨ 

ಚ೦ದ್ರಶೇಖರ್‌, ಸುಬ್ರಹ್ಮಣ್ಯನ್‌ ೧-೯, 
೧೧-೧೯, ೨೩-೩೫, ೫೩, ೫೪, ೫೮, ೬೨, 
೬೪, ೬೫, ೬೭, ೧೦೦, ೧೧೩, ೧೨೩, 
೧೨೯, ೧೩೧, ೧೩೨, ೧೩೫, ೧೩೭-೧೪೧, 


ಜೇಮ್ಸ್‌, ಹೆನ್ರಿ ೨೨೦-೨೨೨ 

ಜ್ಞೇಯನಿಷ್ಮ objective ೧೫೦, ೧೭೨, ೨೬೮ 
ಜೈಮಿನಿ ಭಾರತ ೧೩ | 
ಜೈವಿಕ ವಿಘಟನಶೀಲ biodegradable ೮೨ 
ಜ್ಯೋತಿರ್ವರ್ಷ 1181-70೩೯ ೯, ೭೯, ೨೯೬ 
ಟಾಲ್‌ಮನ್‌ ಆರ್‌. ಸಿ. ೨೬೯ 
ಟಾಲ್‌ಸ್ಟಾಯ್‌, ಲೆವ್‌ ೨೪೧ 

ಟಾಲೆಮಿ ೫೫, ೨೪೭ 


೧೪೪, ೧೪೬, ೧೪೭, ೧೪೯, ೧೫೦, ೧೫೩, 
೧೫೪, ೧೫೯, ೧೬೦, ೧೬೭, ೧೭೦, ೧೭೪, 


೧೯೩, ೧೯೬, ೧೯೭, ೧೯೯, ೨೦೦, 
೨೦೫-೨೦೭, ೨೧೩-೨೨೩, ೨೩೩-೨೩೫, 


೨೩೮, ೨೪೦-೨೪೨, ೨೪೬, ೨೬೫, ೨೭೦, 


೨೭೧, ೨೭೬-೨೮೭, ೨೯೦, ೨೯೧ 

ಚಕ್ರೀಯ ಚತುರ್ಭುಜ cyclic 
quadrilateral ೧೯೪ 

ಚತುರ್ವರ್ಣ ಸಮಸ್ಯೆ 10೬1-0010 
problem ೨೯೮ 

ಚತುಷ್ಪಲಕ tetrahedron ೨೯೬ 

ಚತ್ತು ceiling ೨೩೦ 

ಚಲನಸಿದ್ಧಾ೦ತ kinetic theory ೧೫೫ 

ಚಲನೆಯ ಮೂರು ನಿಯಮಗಳು three 
laws of motion ೨೨೯, ೨೯೪ 

ಚಾಂದ್ರಕಕ್ಷೆ lunar orbit ೨೨೬ 

ಚಾಡ್‌ವಿಕ್‌, ಜೇಮ್ಸ್‌ ೨೪೯ 

ಚಾಪ್ಲಿನ್‌, ಚಾರ್ಲಿ ೨ 

ಜಡತ್ವರಾಶಿ 1೧011೩1 mass ೫೭, ೨೯೮ 

ಜನನೋತ್ತರ pಂst-natal ೨೪೩ 

ಜನಾರ್ದನ ಎಂ. ಕೆ. ೭೧ 

ಜಯಶ್ರೀ ೧೪, ೮೮, ೯೦, ೯೧, ೯೪, ೯೭, 
೯೯, ೧೦೦, ೧೧೨, ೨೯೨ 

ಜ್ಞಾತೃನಿಷ್ಠ subjective ೧೫೦ 

ಜಿಟಿಎನ್‌-ಪರಿಣಾಮ GTN-effect ೯೯, 
೧೦೦ 

ಜಿಯೊಡೆಸಿಕ್‌ 8೮೦೮೮81೦ ೧೮೬, ೨೯೮ 

ಜೆಕೊಜಿ, ಕಾರ್ಲ್‌ ಗುಸ್ತಾವ್‌ ೨೫೦ 

ಜೆನ್ಸನ್‌, ಪಿಯರೆ ಜೂಲ್ಸ್‌ ಸೇಸರ್‌ ೨೬೦ 


ಟಾಲೆಮಿವ್ಯವಸ್ಥೆ, ಭೂಕೇಂದ್ರವ್ಯವಸ್ಥೆ 
Ptolemy system, geocentric 
system 

ಟುರ್ಗೆನೆವ್‌, ಐವಾನ್‌ ಸೆರ್ಜೀವಿಚ್‌ ೩೬ 

ಟೆಂಗ್ಲ್ಯಾಗೆಲ್‌ ೩೮ 

ಟೈಕೋ ಬ್ರಾಹೆ ೩೮-೪೧, ೨೪೯ 

ಟೊಸ್ಕನೀನೀ, ಆರ್ಟುರೊ ೨೨೨ 

ಡಿಂಗ್ಲ್‌ ೪೭ 

ಡಿಕನ್ಸ್‌, ಚಾರ್ಲ್ಸ್‌ ೮೯: 

ಡಿರಾಕ್‌, ಪಾಲ್‌ ೪೩, ೪೭, ೫೦, ೨೫೪, 
೨೫೭, ೨೫೮ | 

ಡಿಲೌನೇ ೨೫೩ 

ಡಿವಿಜಿ ಎಡಿ. ವಿ. ಗುಂಡಪ್ಪ, ಮಂಕುತಿಮ್ಮ 

ಡೈಸನ್‌, ಫ್ರಾಂಕ್‌ ೨೫೮ 

ತಂತ್ರ technique ೧೩೮ 

ತ೦ತ್ರವಿದ್ಯೆ technology ೧೩೯ 

ತತ್ತ್ವಶಾಸ್ತ್ರ philosophy ೨೬೫ 

ತರ೦ಗಮುಖ ೫೩೪೦1೦೧! ೧೮೭ 

ತರ೦ಗಸಮೀಕರಣ 1೫/೩೪೫೮ equation ೪೩ 

ತಾಡನೆ bombardment ೪೮ 

ತಾತ್‌ಕ್ಟಣಿಕ Instantaneous ೫೭ 

ತಾಮ್ರನ್‌ ಜೆ. ಜೆ. ೫೦, ೧೫೮ 

ತ್ರಿಭಾಜಕ sector ೧೯೫ 

ತ್ರಿವೇಣಿ ೨೫ 

ತೀನ೦ಶ್ರೀ (ತೀ. ನಂ. ಶ್ರೀಕಂಠಯ್ಯ) ೧೯೩ 

ತೂಕ weight ೫೭ 

ತೇಲ್ಸ್‌, ಮೈಲೇಟಸಿನ ೩೦೮ 

ತೈಲಬಿಂದುಪ್ರಯೋಗ 1 drop 
experiment ೧೫೬ 


ಅನುಬಂಧಗಳು ೩೧೯ 


ತೊರವೆಯ ನರಹರಿ ೨೩೩ 

ದತ್ತಾಂಶಗಳು 0೩೩ ೧೬೮ 
ದ್ರವ 110010 

ದ್ರವಗತಿವಿಜ್ಞಾನ 1 ಟೀ ೧೫೬ 

ದ್ರವಸ್ಥಿ ತಿವಿಜ್ಞಾನ hydrostatics ೧೮೧ 

ದ್ರವ್ಯ 17೩1107 ೧೮೨, ೧೮೫, ೨೪೭ 

ದ್ರವ್ಯರಾಶಿ - ರಾಶಿ mass ೧೦ 

ದ್ರವ್ಯಾಂತರಣ transmutation ೯೩ 

ದಾಹಕ ಕುತೂಹಲ burning curiosity 
೨೬೨ 

ದ್ರಾವಣ solution ೨೫೫ 

ದ್ವಾದಶಫಲಕ dಂdecahedron ೨೯೬ 

ದೀರ್ಥುವೃತ್ತ ellipse ೩೭, ೩೯, ೪೦, ೫೫ 
೫೬, ೧೬೯, ೨೦೯, ೨೨೭, ೨೫೭ 

ದೀರ್ಫಾಕ್ಸ major axis ೧೬೯ 

ದೀರ್ಫಾಕ್ಬದೀರ್ಥವೃತ್ತಕಲ್ಪ prolate 
spheroid ೩೧೨ 

ದ್ಯುತಿಶ೦ಕು light-cone ೧೮೭ 

ದ್ಯುತಿಶಕಲ light quantum ೧೫೭ 

ದೇವಕಿ ೭೧, ೨೯೩ 

ದೇವರು ೧೪ 

ದೇಶ ಎಆಕಾಶ 50೩೦೦ ೫೭ 

ದೇಹಲಿ threshold ೧೭೮, ೨೯೮ 

ದೇಹಲಿಸಂವೇಗ threshold momen- 
tum ೧೭೯ 

ದೈವಿಕ ಉನ್ಮಾದ oly passion ೨೬೨ 

ದೈವಿಕ ಯಾದೃಚ್ಛಿಕತೆ 611170 random- 
ness ೧೩೦ 

ದ್ವೈತೀನಿಯಮಗಳು 60೩! laws ೨೧೨ 

ಧಾತು element ೧೫೬ 

ಧೀಶ 171011000೩1 ೨೨೨ 

ಧ್ರುವೀಕೃತ ವಿಕಿರಣ polarized radiation 


ಧೂಮಕೇತು 00170! ೬೦, ೨೨೯, ೨೫೬, ೨೫೭ 


ಒಂಟ 


ನಕ್ಸತ್ರಲೋಕದ ಲಕ್ಷ್ಮಣರೇಖೆ ೨೭೦ 
ನಗ್ನ ವೈಚಿತ್ರ್ಯ naked singularity ೧೯೧ 
ನರ್ನ್ಸ್ಟ್‌, ವಾಲ್ತರ್‌ ೪೧ 


ನಕ್ಷತ್ರ $(೩ ೧೭೬ 


ನರಸಿಂಹಸ್ವಾಮಿ ಕೆ. ಎಸ್‌.' ೬೮, ೧೦೭, ೨೮೯ 

ನವಜಾತ (-ಆಧುನಿಕ) ಭೌತವಿಜ್ಞಾನ 
modern physics ೨೯೪ 

ನಾಕ್ಷತ್ರಿಕ ಗತಿವಿಜ್ಞಾನ stellar dynamics 
೨೫೩ 

ನಾಭಿ ಗಂcus ೨೦೮ 

ನಾಭೀಲಂಬ latus rectum ೨೧೦ 

ನಾರಾಯಣ ಹೊಳ್ಳ ಎಸ್‌. ೧೦೪ 

ನಾಸಾ ೨೯೮ 

ನಿಕಷ 01101101 ೫೧, ೫೨ 

ನಿಗಮನ deduction ೧೬೬, ೨೦೫ 

ನಿಗಮಿಸು 60630೦೮ ೧೯೫ 

ನಿಪತನ ಎಕುಸಿತ collapse ೧೮೩, ೨೧೬, 
೨೧೮ 

ನಿರ್ದ್ವವ್ಯತೆ vacuum ೧೮೫ 
ರ್ಬಂಧ 0೦861107 ೩೭ 

ಕ್‌ೆ ಘಟನಾಕ್ಷಿತಿಜ absolute event 
horizon ೧೮೭ 

ನಿಷ್ಟನ್ನವಿಜ್ಞಾನ 6011160 science ೨೪೭ 

ನಿಸಾರ್‌ ಅಹಮದ್‌ ಕೆ. ಎಸ್‌. ೧೩೮ 

ನೀಹಾರಿಕೆ nebula ೧೦, ೨೯೭ 

ನ್ಯೂಕ್ಲಿಯಾನ್‌ 7001007 ೧೮೦, ೨೯೮ 

ನ್ಯೂಜೆಬೌರ್‌ ಒ. ೨೪೭ 

ನ್ಯೂಟನ್‌, ಐಸಾಕ್‌ ೫, ೮, ೯, ೧೬, ೩೬, 
೩೭, ೪೭, ೫೭, ೫೯, ೬೪, ೭೮, ೧೩೩, 
೧೩೮, ೧೫೪-೧೫೭, ೧೬೯, ೧೭೨, ೧೭೫ 
೧೭೯-೧೮೧, ೨೦೫-೨೦೯, ೨೧೬, 


’ 


೨೨೧-೨೨೪, ೨೨೬-೨೨೯, ೨೩೧, ೨೩೫, 
೨೩೮-೨೪೦, ೨೪೨, ೨೪೯, ೨೫೦-೨೫೩, 
೨೫೯, ೨೯೪, ೨೯೬, ೨೯೯, ೩೧೨ 
ನ್ಯೂಟನ್‌-ನಿಯಮಗಳು Newton’s laws 
(of motion) ೨೫೨, ೨೫೩ 

ನ್ಯೂಟನ್‌ ಮತ್ತು ವ್ಹಖೇಲೆಂಜೆಲೊ ೨೧ 
೨೧೪ 

ನ್ಯೂಟ್ರಾನ್‌ 7001700 ೨೯೮ 

ನ್ಫೂಟಾ, ನ್‌ ಆವಿಷ್ಕಾರ dಃscovery of 
neutron ೨೪೯ 


೩೨೦ 


ನ್ಯೂಟ್ರಾನ್‌ ತಾರೆ 10000 star ೧೮೬ 

ನ್ಯೂಯಾರ್ಕ್‌ ಟ್ವೆಮ್ಸ್‌ ಮ್ಯಾಗರೀನ್‌ ೧೩೪ 

ನೆಹ್ರೂ, ಜವಾಹರಲಾಲ್‌ ೪, ೨೮, ೧೦೮, 
೨೦೩, ೨೦೪ 

ನೆಹ್ರೂ, ಮೋತಿಲಾಲ್‌ ೨೦೩ 

ನೈಟ್ರೊಜನ್‌ trogen ೪೮ 

ನೊಬೆಲ್‌ ಪಾರಿತೋಷಕ Nobel prize ೭, 
೮, ೧೩, ೨೧ 

ನೌಕಾಯನ 11೩118೩100 ೧೨೪, ೧೬೭ 

ಪದ್ಮನಾಭ ಆರ್‌. ಕೆ. (ವೀಣಾ) ೧೪೨ 

'ಪರಮಾಣವಿಕತೆ ೩೭೦17151 ೨೯೬ 

ಪರಮಾಣು ೩೦೫೫ ೬, ೧೭೪ 

ಪರಮಾಣುಚೂರ್ಣನ atom-smashing 

ಪರಮಾಣುಶಕ್ತಿ ೩೭೦711೦ energy ೨೬೭ 

ಪರಮೇಶ್ವರಭಟ್ಟ ಎಸ್‌. ವಿ. ೧೫೪ 

ಪರವಲಯ hyperbola ೨೫೬ 

ಪರಿಕಲ್ಪನೆ concept ೧೪೬, ೨೫೦ 

ಪರಿಗೋಳ c1rcumsphere ೨೯೬ 

ಪರಭ್ರಮಣಾವಧಿ period of 
revolution ೪೦, ೨೨೫ 

ಪರಿಭ್ರಮಣೆ revolution ೩೦೦ 

ಪರಿಮೇಯ atonal ೧೬೪ 

ಪರಿವೃತ್ತ rcumcircle ೨೯೬ 

ಪರಿವೇಷ್ಟನ envelop ೧೮೬ 

ಪರಿಶೋಧನೆ search ೨೪೪ 

ಪಲ್ಬಾರ್‌ pulsar ೨೭೧ 

ಪ್ರತಿಕ್ರಿಯೆ reaction ೨೯೯ 

ಪ್ರತಿದೀಪ್ತಿ ಗuಂrescence ೧೫೬ 

ಪ್ರತಿಭಾನ ಎ ಅ೦ತರ್ಬೊಧೆ Intuition ೨೯೫ 

ಪ್ರಯಾಣ ೧೪ 

ಪ್ರತಿರೋಧ resistance ೨೯೮ 

ಪ್ರತಿಲೋಮವರ್ಗ 10೪0850 square 
೨೦೮, ೨೨೪ 

ಪ್ರತೀಪ inverse ೧೯೩, ೧೯೪ 

ಪ್ರತೀಪನ inversion ೧೯೩ 

ಪ್ರತೀಪನವೃತ್ತ circle of inversion ೧೯೪ 

ಪ್ರರೂಪ ptt ೧೪೨, ೨೩೫ 


ಸಪ್ತಸಾಗರದಾಚೆಯೆಲ್ಲೋ ... 


ಪ್ರರೂಪೀ typical ೧೪೮ 

ಪಾರಕತೆ transparency ೨೩೪ 

ಪಾಯ್‌ಸಾನ್‌ ಆವರಣಗಳು Poisson 
brackets ೪೩ 

ಪಾ. ವೆಂ. ಆಚಾರ್ಯ ೯೮ 

ಪಾಸಿಟ್ರಾನ್‌ positron ೨೫೭ 

ಪಾಸಿಡೊನೀಯಸ್‌ ೩೧೧, ೩೧೨ 

ಪಾರ್ಸೆಕ್‌ 7೫56೦ ೧೪೮ 

ಪ್ರಾಚಲ parameter ೧೫೬, ೧೮೬ 

ಪ್ಲಾಂಕ್‌, ಮ್ಯಾಕ್ಸ್‌ ೧೪೬, ೧೫೭, ೨೪೫, 

| 

೨೭೩, ೨೯೪ i 

ಪ್ಲಾಟೋ ೪೬, ೧೩೭ 

ಪ್ರಾಥಮಿಕ ಕಣ elementary particle ಅಜ 

ಪ್ರಾವಸ್ಥ ೨೧೯ 

ಪ್ರಾಯಿಕತೆ likelihood ೧೬೧ 

ಪ್ರಾರಂಭಿಕ ವೇಗ ital velocity ೧೭೪ 

ಪ್ಪಾನ್‌ಕ್ಟಾರೇ, ಆನ್ರೀ ೧೭೩, ೧೯೭, ೧೯೮, ೨೫೦ 

ಪ್ರಿಪ್ಟಿಪಿಯಾ Principia ೬೦, ೨೦೬-೨೦೮, 
೨೧೪-೨೧೭, ೨೨೦-೨೨೨, ೨೨೪, ೨೨೭- 
೨೩೧, ೨೩೩, ೨೩೬, ೨೩೮, ೨೪೦, ೩೧೩ 

ಪೀಟರ್‌ ತತ್ತ್ವ Peter's principle ೧೨೪ 

ಪೀರೋ ಬೊರೆಲ್ಲೋ ೧೩೪ 

ಪುತಿನ (ಪು. ತಿ. ನರಸಿ೦ಹಾಚಾರ್‌) ೩೫, ೮೯, 
೨೬೮ 

ಪುರಂದರದಾಸ ೯೦, ೧೦೧, ೧೪೬, ೨೮೨, ೨೮೯ 

ಪುರಭೂಮಿ 7೮86೮ ೨೯೮ 

ಪೂರ್ಣಾಂಕ 101680೯ ೧೬೫ 

ಪೆನ್ರೋಸ್‌ ಪ್ರಕ್ರಿಯೆ Penrose process 
೧೮೯ 

ಪೆನ್ರೋಸ್‌, ರೋಜರ್‌ ೧೮೭, ೧೯೨ 

ಪೇಯ್ಕ್‌, ಅಬ್ರಾಹಾಮ್‌ ೧, ೨೯೫ 

ಪ್ರೇರಿತ induced ೪೪ 

ಪೈಥಾಗೊರಸ್‌ ೧೬೧, ೧೬೪, ೧೬೭, ೧೬೯, 
೦೮ 

ಪೈಥಾಗೊರಸ್‌ತ್ರಯ Pythogorean 
triad ೧೬೩, ೧೬೫ 

ಪೋಪ್‌ ಆರನೆಯ ಅಲೆಕ್ಸಾ೦ಡರ್‌ ೭೭ 


ಅನುಬಂಧಗಳು ೩೨೧ 


ಪ್ರೋಟಾನ್‌ proton ೪೮, ೨೯೮ 

ಪೌಲಿ ಪರಿಣಾಮ Pauli effect ೯೯ 

ಪೌಲಿ ಬಹಿಷ್ಕರಣ ತತ್ತ್ವ Paul 
exclusion priciple ೧೮೦, ೨೯೮ 

ಪೌಲಿ, ವೂಲ್ಫ್‌ಗಾ೦ಗ್‌ ೪೫, ೪೬, ೯೯, 
೧೫೦, ೨೯೮ 

ಫರ್ಮಾನ ಅಂತಿಮ ಪ್ರಮೇಯ Fermat's 
last theorem ೧೬೬, ೨೪೫ 

ಫರ್ಮಾ, ಪಿಯರೆ ಡ ೧೬೫ 

ಫಲನ 10101101 ೧೯೮ 

ಫರ್ಮಿ, ಎನ್ರಿಕೊ ೩೬, ೪೪, ೧೩೬, ೧೭೨, 
೨೦೬, ೨೦೭, ೨೫೪ 

ಫರ್ಮಿ-ಡಿರಾಕ್‌ ಅನಿಲ ನಿಯಮ 160[1/1- 
Dirac gas law ೨೫೪ 

ಫ್ಯಾರೆಡೇ, ಮೈಖೇಲ್‌ ೨೩ 

ಫೂಕಾ, ಜೀನ್‌ ಬಾರ್ನಾರ್ಡ್‌ ಲಿಯಾನ್‌ ೪೨ 

ಫ್ಯೂಕ್ಸಿಯನ್‌ ಫಲನಗಳು ೧೯೮ 

ಫೈನ್‌ಮಾನ್‌, ರಿಚರ್ಡ್‌ ಪಿ. ೧೭೦, ೨೬೮ 

ಫೌಲರ್‌ ಆರ್‌. ಎಚ್‌. ೪೯, ೨೩೮, ೨೫೪ 

ಫೌಲರ್‌, ವಿಲಿಯಮ್‌ ೭ 

ಫ್ರೌನ್‌ಹಾಫರ್‌ ರೇಖೆಗಳು Fraunhofer 
lines ೨೬೦ 

ಬರ್ನೂಲಿ, ಜೇಕಬ್‌ ೨೮೮ 

ಬಲ force ೨೯೯ 

ಬಲವಿಜ್ಞಾನದ ತತ್ತ್ವಗಳು Principles of 
Mechanics ೧೩೭ 

ಬಸವಣ್ಣ ೮೯, ೧೧೧ 

ಬಹುಫಲಕ 70111100101 ೨೯೬ 

ಬಹುಮಡಿಕೆ manifold ೫೭ 

ಬ್ರಹ್ಮಪುತ್ರ ೧೩೧ 

ಬ್ರಿಹ್ಮಾ೦ಡ 8ಬ) ೭೯, ೧೨೬, ೧೭೪, ೧೭೬ 

ಬಾರ್ಡೀನ್‌, ಜಾನ್‌ ೧೯೦ 

ಬಾರ್ನಾರ್ಡ್‌, ಕಿ ಶ್ಚಿಯನ್‌ ೨೬೮ 

ಬಾಲ್‌, ರೌಸ್‌ ೨೨೯ 

ಬಾಲಕೃಷ್ಣನ್‌ ಎಸ್‌. (ಪುರಶು) ೪, ೫ ೧೮ 
೨೦, ೨೫, ೨೭, ೨೯-೩೩, ೧೯೯, ೨೦೫, 

ತ್ರಾಡ್‌. ಮ್ಯಾಕ್ಸ್‌ ೪೧ 


ಟ್ರ 
ಎ 


ಬ್ರಾಹೆ, ಟೈಕೋ ೨೪೭ 

ಬ್ಲ್ಯಾಕೆಟ್‌, ಪ್ಯಾಟ್ರಿಕ್‌ ಮೇಯ್ನಾರ್ಡ್‌ 
. ಸ್ಟೂಯರ್ಟ್‌ ೪೯ 

ಬಿಷಪ್‌ ಬರ್ಕ್ಲೀ ೨೫೯ 

ಬೀಜ 10106 ೨೯೮ 

ಬೀಟ ಕಿರಣಗಳು Beta rays ೪೮ 

ಬುಧ Mercury ೨೫೩ 

ಬೃಹದ್ದರ್ಶಕೀಯ ವ್ಯವಸ್ಥೆ macrocosmic 
system ೧೯೦ 


. ರಾ. (ಅಂಬಿಕಾತನಯದತ್ತ) 
೮೦, ೧೦೭, ೧೩೪, ೧೪೯ 

ಬೇತೋವನ್‌, ಲಡ್ವಿಗ್‌ ೬೦, ೧೫೪, ೨೩೫ 

ಬೈಜಿಕಕ್ರಿಯೆ 101087 reaction ೧೭೬ 

ಬೈಜಿಕ ಪ್ರತಿರೂಪ 7010೩7 model ೨೪೯ 

ಬೈಜಿಕ ರೂಪಾ೦ತರಣೆ 7೬010೩" 
transformation ೨೫೩ 

ಬೈಜಿಕಾಗ್ನಿ nuclear fire ೨೭೧ 

ಬೋರ್‌, ನೀಲ್ಸ್‌ ೯, ೩೬, ೪೫, ೬೪, ೧೦೭, 


theory ೪೫ 
ಎ ಗ್‌ ಗಿ ೧ ಕ್‌ pe 
ಬೋಲ್ಡ್‌ ಮನ್‌, ಲಡ್ಡಿಗ್‌ ೪೮, ೨೯೬ 
ಎ ರ್‌ ಜನಿ 
ಬೋಲ್ಟ್‌ವುಡ್‌, ಬರ್ಟೃಮ್‌ ಬಾರ್ಡನ್‌ ೪೮ 


ಬೋಸ್‌ ಎಸ್‌. ಎನ್‌. ೨೦೩ 


( 
p 
2 
ಚ್ಚ 
fu 
(5 
2೬ 
ಡದ 
ಲ್ರ 
2 
ಚೆ. 
ಷ್ಣ 
ಇಮಾ 
ಸ 
ದ್‌ 
ವ 


ಭವಿಷ್ಯವಾಣಿ prediction ೨೫೧ 
ಫ್‌ 


ಭ್ರಮಣದರ್ಶಕ gyroscope ೨೨೧ 


6 


೩೨೨ 


ಭಾರತೀಯ ರಾವ್ಠಮೀಮಾಂಸೆ ೧೯೩ 

ಭಾವನಾವಾದಿ ತತ್ತ್ವಶಾಸ್ತ್ರವಿದ idealist 
philosopher ೨೫೯ 

ಭೂಸ್ಥಿತಿ ground state ೨೮೯ 

ಭೌತವಿಜ್ಞಾನ physics ೬ 

ಮಂಕುತಿಮ್ಮ (ಡಿ. ವಿ. ಗು೦ಡಪ್ಪ) ೧೭, ೮೨, 
೧೨೮, ೧೭೦, ೧೯೮, ೨೩೬ 

` ಮಂಕುತಿಮ್ಮ ನ ಕಗ್ಗ ೨೬೯ 

ಮಂಗಳ Mars ೩೮, ೩೯, ೫೬ 

ಮಂಜೇಶ್ವರ ಗೋವಿಂದ ಪೈ ೭೨, ೧೪೯, ೨೯೦ 

ಮಂಡೋದಕ resco ೨೩೦, ೨೩೧ 

ಮಡೊನ್ನಾ (ಕನ್ಯಾಮೇರಿ) ೬೧, ೨೯೭ 

ಮರ್ಫಿೀ ನಿಯಮ Murphy's law ೧೨೪ 

ಮಯೊರಾನಾ ೩೬ 

ಮರಣೋತ್ತರ post-mortem ೨೪೩ 

ಮಾರ್ಕೊ ಪೋಲೊ ೨೬೨, ೩೦೦ 

ಮಾರ್ಗಚಲನೆ, ಮುನ್ನಡೆ 617601 motion 
೩೦೦ 

ಮಾಧವಗುಡಿ ೩೦ 

ಮಾನವೀಯ ಮುಖ human side ೧೫೨ 

ಮಾರ್ಲಿ, ಎಡ್ವರ್ಡ್‌ ಡಬ್ಲ್ಯು ೨೯೬ 

ಮಾರ್ಲೀ ಪ್ರಮೇಯ Morley's 
theorem ೧೯೫, ೨೯೮, ೩೦೦ 

ಮಾರ್ಸನ್‌ ೪೮, ೨೪೯ 

ಮಾಹೇಶ್ವರಿ ಎ. ಎನ್‌. ೯, ೨೧ 

ಮ್ಯಾಕ್‌, ಅರ್ನ್ಸ್ಸ್‌ ೪೮ 

ಮ್ಯಾಕ್ಸ್‌ವೆಲ್‌, ಜೇಮ್ಸ್‌ ಕ್ಲರ್ಕ್‌ ೧೫೪, 
೧೫೫, ೧೫೮ 

ಮ್ಯಾಜೆಲಾನ್‌, ಫರ್ಡಿನಾ೦ಡ್‌ ೭೮ 

ಮ್ಯಾಜೆಲಾನಿಕ್‌ ಕ್ಲೌಡ್‌ ೨೯೫. 

ಮ್ಯಾನ್ಸ್‌ ಫೈಡ್‌ ೨೩೮ 

ಮ್ಯಾಸ್‌ಟ್ಲಿನ್‌ ೪೧ 

ಮಿಂಕೊವ್ಸೀ, ಹರ್ಮನ್‌ ೨೭೩ 

ಮಿಲ್ಬನ್‌, ಜಾನ್‌ ೪೭, ೨೯೬ 

ಮಿಲ್ಲಿಕನ್‌, ರಾಬರ್ಟ್‌ ಅ್ಯ೦ಡ್ಯೂಸ್‌ ೧೫೬ 

ಮೀರೆಳೆತ overdraft ೯೮ 

ಮೂರ್ತ cಂಗcrete ೧೬೬ 


ಸಪ್ತಸಾಗರದಾಚೆಯೆಲ್ಲೋ . . , 


ಮೂಲಕಣಗಳು elementary particles 
೧೦ 

ಮೂಲವಿಜ್ಞಾನ basic science ೨೪೭ 

ಮೇಯರ್‌, ಗರ್ಪರ್ಟ್‌ ೧೩೬ 

ಮೈಕಲ್ಸನ್‌, ಆಲ್ಬರ್ಟ್‌ ಅಬ್ರಾಹಾಮ್‌ ೪೨, 
೪೩, ೪೯, ೧೩೬, ೨೯೬ 

ಮೈಕಲ್ಸನ್‌-ಮಾರ್ಲೀ ಪ್ರಯೋಗ 
Michelson-Morley experiment 
೪೨ 

ಮೈಖೇಲೆ೦ಜೆಲೋ, ಬ್ಹಾನರಾಟೀ ೨೨೪, 
೨೨೯-೨೩೧, ೨೯೯ 

ಯಂತ್ರತ್ವ mechanism 

ಯಾಂತ್ರಿಕತೆ mechanicalness ೨೪೨, 
೨೪೩ 

ಯಾಮ್ಯೋತ್ತರ meridian ೨೨೩ 

ಯುಕಾವಾ, ಹಿಡೆಕಿ ೪೬, ೨೮೩ 

ಯುಗಸಂಧ್ಯಾ ೨೯೧. 

ಯೂಕ್ಲಿಡ್‌ ೫೫, ೫೭, ೧೬೧, ೧೯೩ 

ಯೂಡಾಕ್ಸ್‌ ೫೫ 

ರಂಗನಾಥ ಶರ್ಮಾ ಎನ್‌. ೧೩೨ 

ರವೀ೦ದ್ರನಾಥ ಠಾಕೂರ್‌ ೨೯೦ 

ರಸಲ್‌, ಬರ್ಟೃಂಡ್‌ ೨೦೦ 

ರಸ್ಕಿನ್‌, ಜಾನ್‌ ೬೧ 

ರಾಜಗೋಪಾಲ್‌ ಸಿ. ಟಿ. ೨೦೪ 

ರಾಜಾರಾಮ್‌ ಆರ್‌. ಎಸ್‌. ೧೩, ೧೮, ೨೯೧ 

ರಾಮನ್‌ ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌ ೨೮ 

ರಾಮನ್‌ ಸಿ. ವಿ. ೮ ೧೯, ೨೧, ೨೨, ೩೪, 
೧೩೧, ೧೯೯. ೨೧೮ 

ರಾಮನಾಥ ಭಟ್‌ ಜಿ. ೨೯೦ 

ರಾಮಶೇಷನ್‌ ಎಸ್‌. ೨೮, ೩೦, ೨೧೩, 
೨೧೬, ೨೨೨ 

ರಾಮಾನುಜನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ 
ಮ್ಯಾಥ್‌ಮ್ಯಾಟಿಕ್ಸ್‌ ೨೦೪ 

ರಾಮಾನುಜನ್‌, ಶ್ರೀನಿವಾಸ ೨೧, ೧೩೩, 
೧೫೯, ೧೯೫-೧೯೭, ೧೯೯-೨೦೪ 

ರಾಯಲ್‌ ಅಸ್ಟ್ರನಾಮಿಕಲ್‌ಸೊಸ್ಕೆಟಿ ೧೪೬ 

ರಾಶಿ ಎ ದ್ರವ್ಯರಾಶಿ ೧೦, ೧೨, ೧೪೮, ೧೯೫, 


ಅನುಬ೦ಧಗಳು ೩೨೩ 


೨೧೨ 

ರಾಯ್‌, ಕರ್‌ ೧೫೯ 

ರ್ಯಾಮ್ಸೇ, ವಿಲಿಯಮ್‌ ೨೬೧ 

ರ್ಯಾಲೀ, ಲಾರ್ಡ್‌ ೫೦, ೫೧, ೧೫೮ 

ರೀಮಾನ್‌, ಬನ್ನಾರ್ಡ್‌ ೫೭, ೧೫೯ 

ರೀಮಾನಿಯನ್‌ ಜ್ಯಾಮಿತಿ ೨೭೩ 

ರೀಶೇ, ಜೀನ್‌ ೩೧೨ 

ರುಕ್ಮಿಣಿಮಾಲಾ ಜಿ. ಎ. ೨೯೨ 

ರುಜುವಾತು ೮, ೯ 

ರುದರ್ಫರ್ಡ್‌, ಲಾರ್ಡ್‌ ೪೮, ೪೯, ೨೪೮, 
೨೬೩, ೨೭೩ 

ರೂಪಾ೦ತರಣ metamorphosis ೯೩ 

ರೇಖಾಂಶ longitude ೬೬ 

ರೇಖೀಯ linear ೧೭೮ 

ರೇಡಿಯೋಖಗೋಳವಿಜ್ಞಾನ radio 
astronomy ೧೫೬ 

ರೇನಾಲ್ಡ್‌, ಜೋಶುವಾ ೬೧ 

ರೋಹಿತ spectrum ೪೮, ೨೬೧ 

ಲಕ್ಷ್ಮಿ ೯೨, ೧೦೭, ೨೯೩ 

ಲಗ್ರಾಂಜ್‌, ಜೋಸೆಫ್‌ ಲೂಯಿ ೨೫೦, ೨೫೩ 

ಲಲಿತ ೨೦, ೨೨, ೨೫, ೧೨೩, ೧೪೨, 
೨೭೮-೨೮೩, ೨೮೫-೨೮೭ 

ಲಾ೦ಗೂಲಶ್ಚಾನಚಾಲನೆ ೩ wagging 
the dog ೧೩೯ 

ಲಾ೦ಗೊಮೊಂಟೇಸ್‌ ೩೮ 

ಲಾಕ್ಕೈರ್‌, ನಾರ್ಮನ್‌ ೨೬೦ 

ಲಾರ್ಜ್‌ ಮ್ಯಾಜೆಲಾನಿಕ್‌ ಕ್ಲೌಡ್‌ ೯, ೧೨, ೭೯ 

ಲಾಡ್ಜ್‌, ಆಲಿವರ್‌ ೧೬೮ 

ಲಾಪ್ಲಾಸ್‌, ಪಿಯರೆ ಸೈಮನ್‌ ೧೭೫, ೨೫೦, 
೨೫೩ 

ಲಿಟಲ್‌ವೂಡ್‌ ಜೆ. ಣ್ಣ ೨೦೦ 

ಲೀಥಿಯಮ್‌ lithium ೪೯ 

ಲುಬ್ಬಕ 51105 ೧೭೭, ೨೪೩ ೨೮೦, ೨೯೯ 

ಲ್ಯೂಥರ್‌, ಮಾರ್ಟಿನ್‌ ೮೯ 

ಲೆನಿನ್‌, ನಿಕೊಲಾಯ್‌ ೨೭೫ 

ವಕ್ರಚಲನೆ (ಹಿನ್ನಡೆ) retrograde 
motion ೩೦೦ 


ವಕ್ರತಾತ್ರಿಜ್ಯ radius of curvature ೨೦೯ 
Sipe curvature ೧೮೭ 


bust ೧೪೯ 

ವರ್ಡ್ಸ್‌ವರ್ತ್‌, ವಿಲಿಯಮ್‌ ೫೯ 

ವರ್ಣಗೋಳ chromosphere ೨೬೦ 

ವಸಂತಕುಮಾರಿ ಎಂ. ಎಲ್‌. ೨೮೩ 

ವ್ಯತಿಕರಣ 1010707070೮ ೨೯೬ 

ವ್ಯತಿಕರಣಮಾಪನೆ interferometry ೪೨ 

ವ್ಠವಸ್ಥಿ ಕರಣ systematization ೨೬೨ 

ವಾದ hypothesis ೧೭೧ 

ವಾದಾತಿವ್ಯಾಪ್ತಿ reductio ad absurdum 
೧೮೨, ೨೧೯, ೨೯೯ 

ವಾಯುಲಫಿಮಾ levitation ೨೯, ೧೩೦ 

ವಾಲ್ಪನ್‌, ಅರ್ನೆಸ್ಟ್‌ ತಾಮಸ್‌ ಸಿ೦ಟನ್‌ ೪೯ 

ವಾಲಿ, ಕಾಮೇಶ್ವರ್‌ ಸ ಸಿ. ೪, ೧೫-೧೭, ೨೩- 
೨೫, ೬೪, ೧೩೪, ೧೪೫, ೧೪೯, ೨೧೭, 
೨೭೬, ೨೯೦ 

ವ್ಯಾಧಪೃಷ್ಠ Rigel ೧೪೮ 

ವಿ೦ಶತಿಫಲಕ icosohedron ೨೯೬ 

ವಿಕ೦ಪನ shudder ೧೫೯ 

ವಿಕರ್ಣ hypotenuse ೧೬೧ 

ವಿಕಿರಣ radiation ೧೦, ೧೧, ೪೮ 

ವಿಕಿರಣಪಟು radioactive ೪೮ 

ವಿಕಿರಣಪಟುತ್ವ radioactivity ೪೪, ೨೬೩ 

ವಿಕಿರಣಪಟು ವಿಸ್ಥಾಪನೆ radioactive 
displacement ೪೮ 

ವಿಕಿರಣೀಯ ವರ್ಗಾವಣೆ radiative 
transfer ೨೧೫ 

ವಿಕೃತ degenerate ೧೭೯, ೨೫೪ 

ವಿಕೃತ ದ್ರವ್ಯ degenerate matter ೧೭೮ 

ವಿಗ್ನರ್‌, ಯೂಜೀನ್‌ ೫೪ 

ವಿಘಟನೆ dಃsintegration ೪೮, ೪೯ ೨೬೩ 

ವಿಚರಣೆ variation ೧೭೭, ೧೭೮, ೨೧೩ 

ವಿಚಲನೆ deviation ೧೭೬ ೧೮೩, ೨೪೯ 
೨೫೯ 

ವಿಚ್ಛಿನ್ನವಕ್ರರೇಖೆ discontinuous curve 


೩೨೪ ಸಪ್ತಸಾಗರದಾಚೆಯೆಲ್ಲೋ . . . 


೧೩೯ 

ವಿಜಯರಾಘವನ್‌ ಟಿ. ೨೦೪ 

ವಿಜಯಿನಿ ೧೦೬, ೧೪೯, ೧೯೭ 

ವಿಜ್ಞಾನ science ೨೬೫ 

ವಿಜ್ಞಾನದ ನಿಷ್ಟನ್ನ ಮುಖ derived face 
of science ೨೫೦ 

ವಿಜ್ಞಾನದ ಸಹಕಾರೀ ಸ್ವಭಾವ ೨೬೪ 

ವಿಜ್ಞಾನ ಮತ್ತು ತತ್ತ್ವಶಾಸ್ತ್ರ 501006 and 
philosophy ೨೬೯ 

ವಿಜ್ಞಾನಾನುಶೀಲನೆ pursuit of science 
೩೫, ೪೯-೫೪ 

ವಿಜ್ಞಾನಾನುಶೀಲನಿ : ಇದರ 
ಅಭಿಪ್ರೇರಣಗಳು The Pursuit of 
Science : Its Motivations ೨೭ 

ವಿಜ್ಞಾನಿಯ ಜೀವನಕ್ಕೆ ಸಮರ್ಥನೆ ೨೬೪ 

ವಿದಲನ 1168100 ೨೯೫ 

ವಿದ್ಯಮಾನ phenomenon ೪೩, ೨೪೭ 

ವಿದ್ಯುತ್ಕಾ೦ತಕ್ಷೇತ್ರ electromagnetic 
field ೧೫೫ 

ವಿದ್ಯುತ್ಕಾ೦ತವಿಕಿರಣರೋಹಿತ lectro- 
magnetic radiation spectrum 
೧೨೫ 

ವಿಪರ್ಯಯ ಚದರಿಕೆ scattering bacK- 
wards ೨೪೮ 

ವಿಮಾನವೀಕೃತ dehumanized ೨೩೧ 

ವಿಲ್‌ ಡ್ಯೂರಂಟ್‌ ೯೧ 

ವಿವರ hole ೨೫೮ 

ವಿಶ್ವ 1೧11015೮ ೧೨, ೫೨, ೧೨೬, ೨೫೨ 


ವಿಶ್ವಕಿರಣವೃಷ್ಟಿ cosmic ray shower ೪೯ 


ವಿಶ್ವಗುರುತ್ವಾಕರ್ಷಣನಿಯಮ law of 


universal gravitation ೧೭೦, ೨೩೨, 


೨೪೦, ೨೯೪ 
ವಿಶ್ವಪರಾಮರ್ಶನವಾದ hypothesis of 
cosmic censorship ೧೯೨ 
ವಿಶ್ವಾತ್ಮಕತೆ universality ೨೫೧, ೨೫೩ 
ವಿಶಿಷ್ಟೋಷ್ಣ specific heat ೧೮೧ 
ವಿಶೇಷಸಾಪೇಕ್ಬತಾಸಿದ್ಧಾ೦ತ Special 


theory of Relativity ೬, ೧೫೭, 
೨೭೩, ೨೯೫, ೨೯೬ 

ವಿಷುವದ್ದಿ೦ದುಗಳ ಅಯನ precession 
of the equinoxes ೨೫೨, ೩೦೦ 

ವಿಷುವದ್ಹೃತ್ತ celestial equator ೧೨, 
೩೦೦ 

ವಿಸ್ಥಾಪನೆ displacement ೨೬೩ 

ವಿಸೀ (ವಿ. ಸೀತಾರಾಮಯ್ಯ) ೧೨೧, ೨೮೬ 

ವೀಣೆ ಶೇಷಣ್ಣ ಭವನ ೧೪೩, ೧೪೪, ೨೯೫ 

ವೂಲ್ಫ್‌, ವರ್ಜಿನಿಯಾ ೨೨೦ 

ವೃಕ Lupus ೧೨ 

ವೃತ್ತ crcle ೫೫, ೫೬ 

ವೃಶ್ಚಿಕ Scorpius ೧೨ 

ವೃಷಭ Taurus ೧೨ 

ವೆಯ್ದ್‌, ಹರ್ಮನ್‌ ೧೫೭, ೧೭೨ 

ವೇಗೋತ್ಕರ್ಷ ೩೦೦೦1೮1೩1೦೧ ೨೦೯, ೨೨೬ 

ವೈಚಿತ್ರ್ಯ singularity ೧೮೭ 

ವೈಜ್ಞಾನಿಕ ವಿಧಾನ scientific method 

ವೈಲ್ಸ್‌, ೈಂಡ್ರೂ ೧೬೬ 

ವೈಸ್‌ಕಾಪ್ಟ್‌, ವಿಕ್ಟರ್‌ ೧೬, ೬೪ 

ವೋಲ್ಕಾಫ್‌, ಜಾರ್ಜ್‌ ೧೮೦ 

ಶಂಕರ್‌ ಎಸ್‌. ೧೪೨ 

ಶಂಕರಾಚಾರ್ಯ ೨೬೬ 

ಶಂಕುಛೇದ 00710 section ೫೫ 

ಶಕಲಬಲವಿಜ್ಞಾನ quantum mechanics 
ಅಲ್ಲ ೪೬, ೪೮, ೫೦, ೨೧೮, ೨೯೮ 

ಶಕಲಸಿದ್ಧಾ೦ತ Quantum theory ೬, 
೧೫೭, ೨೬೧, ೨೯೫ 

ಶಕ್ತಿಗೋಳ rgosphere ೧೮೮, ೧೮೯ 

ಶಕ್ತಿ-ರಾಶಿ ಏಕತೆ ೨೬೫ 

ಶಾರ್ಪ್‌ ೨೬೮ 

ಶ್ಯಾನತೆ viscosity ೧೫೬ 

ಶ್ಚಾರ್ಟ್ಸ್‌ಚೈಲ್ಡ್‌, ಕಾರ್ಲ್‌ ೧೮೦, ೧೮೫, ೧೮೬ 

ಶ್ವಾರ್ಟ್ಸ್‌ ಚೈಲ್ಡ್‌ -ಕೃಷ್ಣವಿವರ Schwarzs- 
child-black-hole ೧೮೮ 

ಶ್ಚಾರ್ಟ್ಜ್ಸ್‌ಚೈಲ್ಡ್‌ ತ್ರಿಜ್ಯ Schwarzschild 
radius ೧೭೫, ೧೮೧, ೧೮೩, ೧೮೪ 


ಅನುಬಂಧಗಳು 


ಶ್ವಾರ್ಟ್ಸ್ಸ್‌ಚೈಲ್ಡ್‌- ಮತ್ತು ಕರ್‌-ಪರಿ 
ಹಾರಗಳು Schwarzschild- and 
Kerr-solutions ೧೮೭ 

ಶಿವರಾಮ ಕಾರಂತ ೧೧೦ 

ಶಿವರುದ್ರಪ್ಪ ಜಿ. ಎಸ್‌. ೨೭, ೬೩, ೨೮೭ 

ಪ್ರೀ ರಾಮಾಯಣದರ್ಶನಂ ೨೬೭ 

ಶುದ್ಧವಿಜ್ಞಾನ pure science ೨೪೭ 

ಪುಲ್ಪಸೂತ್ರ ೧೬೩ 

ಶೆಲ್ಲಿ ಪಿ. ಬಿ. ೪೧ 

ಶೇಕ್‌ಸ್ಪಿಯರ್‌, ವಿಲಿಯಮ್‌ ೬೦, ೧೫೪, 
೨೦೮, ೨೧೩, ೨೩೫, ೨೬೬ 

ಶ್ಚೇತಕುಬ್ಹ white dwarf 0೧, ೧೭೭, 
೧೭೮, ೧೮೬, ೨೧೮, ೨೪೪, ೨೫೪, ೨೬೫, 
೨೭೧, ೨೮೦ 

ಶ್ಚೇತವೈಚಿತ್ರ್ಯ white singularity ೧೨೯ 

aos hexahedron ೨೯೬ 

ಸಂಕೋಚನ cಂಗr೩ction ೧೭೯ 

ಸಂಖ್ಯಾಕಲನವಿಜ್ಞಾನ statistics ೬ 

ಸ೦ಖ್ಯಾಕಲನಾತ್ಮಕ ಬಲವಿಜ್ಞಾನ statistical 
mechanics ೨೫೪ 

ಸ೦ಖ್ಯಾಕಲನಾತ್ಮಕ ಭೌತವಿಜ್ಞಾನ 
statistical physics ೧೫೭ 

ಸಂಜ್ಞೆ signal ೫೭ 

ಸಂಧಿಸ್ಥಹಂತ 011110೩1 stage ೧೦ 

ಸ೦ಪೀಡನೆ obsession ೯೬, ೨೮೯ 

ಸ೦ಭಾವ್ಯತೆ probability ೪೮, ೨೫೭, 
೨೯೭, ೩೦೦ 

ಸ೦ಮರ್ದ pressure ೧೦, ೧೮೨ 

ಸ೦ಲಯನ usion ೨೯೫ 

ಸ೦ವೇಗ momentum ೨೯೯ 

ಸ೦ಶೋಧನೆ research ೨೪೪ 

ಸ೦ಸಕ್ತ coherent ೨೪೦ 

ಸ೦ಸಕ್ತತೆ coherence ೨೯೬ 

ಸತ್ಯ truth ೧೭೧ 

ಸಮಭಾಜಕವೃತ್ತ terrestrial equator 
೬೬, ೭೯, ೩೧೨ 


ಸಮಭಾರಿ isobar ೨೬೩ 


99 
lo 
ನ 


ಸಮಸ್ಥಾನಿ 150100೮. ೨೬೩ 

ಸಮ್ಯಗ್ಹೃಷ್ಟಿ perspective ೨೩೮ 

ಸಮಾ೦ಗೀಯತೆ - ಸಮ್ಮಿತಿ symmetry 
೧೮೨ 

ಸಮಾನತಾತತ್ತ್ವ principle of 
equivalence ೪೪ 

ಸಮ್ಮಿತಿ ಎ ಸಮಾ೦ಗೀಯತೆ ೧೮೨ 

ಸಮ್ಮಿತಿಕೇ೦ದ್ರ centre of symmetry 
೧೮೮ 

ಸರಳರೇಖೆ straight line ೫೫ 

ಸರಿ ಸ೦ಖ್ಯೆ even number ೧೬೫ 

ಸಲೆ ಎ ವಿಸ್ತೀರ್ಣ ೩೦೩ ೫೬ 

ಸರ್ವಂಕಷತೆ thoroughness ೨೬೩ 

ಸರ್ವಜ್ಞ ೭೩, ೧೦೫, ೧೦೬ 

ಸವಾಲನ್ನು ಎದುರಿಸುವ ಭಲ ೧೧೦ 

ಸಹಜ ಪ್ರವೃತ್ತಿ, ಪ್ರವೃತ್ತಿ instinct ೨೮೩ 

ಸಹಾ ಎಂ. ಎನ್‌. ೨೦೩ 

ಸಾಂದ್ರತೆ density ೧೭೭, ೧೮೦ 

ಸಾಡಿ, ಫ್ರೆಡರಿಕ್‌ ೪೮ 

ಸಾಧ್ಯತೆ possibility ೨೯೭ 

ಸಾಪೇಕ್ಷತಾಸಿದ್ಧಾ೦ತ Theory of 
Relativity ೪೨, ೪೪, ೫೭ 

ಸಾಪೇಕ್ಟತೆ Relativity ೨೧೮ 

ಸಾಪೇಕ್ಟತೆ-ಶಕಲ ಏಕೀಕರಣ ೬710೩00 
of Relativity and Quantum ೧೯೧ 

ಸಾರತೆ concentration ೨೫೪ 

ಸಾರ್ವತ್ರಿಕ ಸಾಪೇಕ್ಸತಾಸಿದ್ಧಾ೦ತ Genera] 
theory of Relativity ೬, ೫೭, ೧೫೭, 
೧೭೪, ೧೭೬, ೧೮೦, ೧೮೧, ೧೮೩, ೧೮೬, 
೧೯೨, ೨೪೯, ೨೭೩, ೨೯೫ 

ಸಾರ್ವತ್ರೀಕರಣ generalization ೧೬೪ 

ಸ್ಮಾಲ್‌ ಮ್ಯಾಜೆಲಾನಿಕ್‌ ಕ್ಲೌಡ್‌ Small 
Magellanic Cloud ೭೯ 

ಸ್ಯಾ೦ಡೂಲಿಕ್‌ Sandulik ೧ 


ಲಿ 
9 
ಸಿ೦ಗ್‌, ಜಾನ್‌ ಎಲ್‌. ೧೩೭ 


ಸಿಲಿಕಾನ್‌ silicon ೧೧ 


೩೨೬ ಸಪ್ತಸಾಗರದಾಚೆಯೆಲ್ಲೋ . . , 


ಸ್ತಿಮಿತ ಉತ್ಸರ್ಜನೆ steady emission 
೧೯೧ 

ಸ್ಥಿರೀಕರಣ confirmation ೨೫೮ 

ಸ್ಪಿನೋರು,, ಬೆನೆಡಿಕ್ಟ್‌ ಡ ೨೯೭ 

ಸ್ಟೀವನ್‌ಸನ್‌ ಆರ್‌. ಎಲ್‌. ೨೪೧ 

ಸುಂದರತೆ the beautiful ೧೫೯, ೧೭೨ 

ಸುಖಾನುಭವ eಗ]oyment ೫೦ 

ಸುಜನಾ (ಎಸ್‌, ನಾರಾಯಣ ಶೆಟ್ಟಿ) ೨೯೧ 

ಸುಬ್ಬಲಕ್ಷ್ಮಿ ಎ೦. ಎಸ್‌. ೨೮೩ 

ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌ ೪, ೧೩, 
೨೩, ೩೪, ೧೪೪, ೧೪೬, ೧೪೮, ೨೨೬, 
೨೯೬, ೩೦೦ 

ಸುಬ್ರಹ್ಮಣ್ಯನ್‌ ಚ೦ದ್ರ ಶೇಖರ್‌ ಅಂತಿಮ 
ಪರಿಮಿತಿ ಸಂಘಟ್ಟನೆ ೨೧೬ 

ಸುಭಾಷಿತ ಚಮತ್ಕಾರ ೯೮ 

ಸುವರ್ಣಧಾವಂತ 80161050 ೫೩, ೧೦೮ 

ಸೂಕ್ಷ್ಮದರ್ಶಕೀಯ ಕಲಿಲ ಕಣ 
microscopic colloidal particle 
೨೫೫ 

ಸೂಪರ್ನೋವಾ supemova ೧೦-೧೩, 
೨೧೯, ೨೪೪, ೨೫೫, ೨೭೧ 

ಸೂರ್ಯ suಗ ೩೯, ೫೬, ೨೯೯ 

ಸೂರ್ಯಕೇ೦ದ್ರವಾದ 8611006010 
hypothesis ೭೮ 

ಸೂರ್ಯಗ್ರಹಣ solar eclipse ೭, ೨೯೫ 

ಸೃಜನಶೀಲತೆ creativity ೨೪೨, ೨೪೩ 

ಸೃಜನಶೀಲತೆಯ ಪ್ರರೂಪಗಳು pಷtrns 
of creativity ೨೪೩ 

ಸೇಡಿಯಾಪು ಕೃಷ್ಣಭಟ್ಟ ೧೨೨, ೧೩೫ 

ಸೇನ್‌ ಎಸ್‌. ಎನ್‌. ೩೦೭ 

ಸೊಮ್ಮರ್ಫೆಲ್ಡ್‌, ಆರ್ನಾಲ್ಡ್‌ ೫, ೪೫, ೨೯೪ 

ಸೊಮ್ಮರ್ಫೆಲ್ನ್‌-ಪ್ಲಾಂಕ್‌ ಶುಭಾಶಂಸನೆ 
ವಿನಿಮಯ ೨೯೪ 
ಸೋಮನಾಥಾನಂದ ೧೨೬, ೧೫೩ 

ಸೋಮಶೇಖರ್‌ ಕೆ. ಜಿ. ೨೯ 

ಸೋಮೇಶ್ವರ ೧೧೧ 

ಸ್ಟೋಕ್ಸ್‌, ಜಾನ್‌ ಗೇಬ್ರಿಯಲ್‌ ೧೫೫, ೧೫೬ 


ಸ್ನೋ ಸಿ. ಪಿ. ೧೫೯ 

ಸ್ಮೋಲುಟೋವ್ಸೀ ೧೫೭ 

ಸೌಂದರ್ಯ 010 ೧೬೮, ೧೯೩, ೧೯೬, 
೨೪೩ 

ಸೌರರಾಶಿ solar mass ೧೮೧, ೧೮೨ 

ಸೌರವ್ಯೂಹ solar system ೧೬೮, ೨೨೯ 

ಹ೦ಸಾಕ್ಷಿ Deneb ೧೪೮ 

ಹಕ್ಸೀ ಟಿ. ಎಚ್‌. ೧೫೮ 

ಹನುಮಂತರಾವ್‌ ಜಿ. ೨೪೬ 

ಹಬ್ಬಲ್‌, ಎಡ್ಡಿನ್‌ ಪೊವೆಲ್‌ ೨೪೯ 

ಹರೀಶ್‌ ಬಲ್ಲಾಳ್‌ ೭೧ 

ಹರ್ಷಲ್‌, ವಿಲಿಯಮ್‌ ೨೫೨ 

ಹೃಸ್ಟಾಕ್ಸದೀರ್ಥುವೃತ್ತಕಲ್ಪ 00180 
spheriod ೩೧೨, ೩೧೩ 

ಹಾಕಿಂಗ್‌, ಸ್ಪೀಫನ್‌ ೧೮೩, ೧೯೦, ೧೯೧ 

ಹಾರ್ಗನ್‌, ಜಾನ್‌ ೨೧೫, ೨೧೬ 

ಹಾರ್ಡಿ ಜಿ. ಎಚ್‌. ೫೧, ೧೫೮, ೧೫೯, 
೨೦೦, ೨೦೧, ೨೨೩, ೨೬೪ 

ಹ್ಯಾಲೀ, ಎಡ್ಮಂಡ್‌ ೨೨೭, ೨೨೮, ೨೫೦, 
೨೫೬, ೨೫೭ 

ಹ್ಯಾಲೀ ಧೂಮಕೇತು Haley's comet 
೨೪೫ 

ಹಿಪ್ಪಾರ್ಕಸ್‌ ೨೫೩ 

ಹಿಮಾಲಯ ೫೨, ೬೩, ೧೩೧ 

ಹೀಲಿಯಮ್‌ helium ೪೮, ೧೭೬, ೩೦೦ 

ಹೀಲಿಯಮ್‌ ಆವಿಷ್ಕಾರ discovery of 
helium ೨೬೦ 

ಹೀಲಿಯಮ್‌ ನಕ್ಷತ್ರ - ರಕ್ತದೈತ್ಯ helium 
star = red ial ೧೧ 

ಹುಚ್ಚಿನ್‌ಸನ್‌, ಈವ್‌ಲಿನ್‌ ಜಿ. ೧೫೬ 

ಹೆರ್ರಿಕ್‌, ರಾಬರ್ಟ್‌ ೧೪೮ 

ಹೆಸ್‌, ಹರ್ಮನ್‌ ೬೦, ೬೨ 

ಹೈಡ್ರೊಜನ್‌ hydrogen ೧೦, ೧೧, ೧೭೬ 

ಹೈಡ್ರೊಜನ್‌ ನಕ್ಷತ್ರ hydrogen star ೧೧ 

ಹೈಡ್ರೊಜನ್‌ ಬಾಂಬ್‌ hydrogen bomb 
೭, ೨೯೫ 

ಹೈಲ್ಲೆರಾಸ್‌ ೨೬೧ 


ಅನುಬಂಧಗಳು ೩೨೭ 


ಹೈಸನ್‌ಬರ್ಗ್‌, ವರ್ನರ್‌ ೫, ೪೪-೪೬, 
೧೫೭, ೧೭೦, ೧೭೨, ೨೬೪ 

ಹೋಮರ್‌ ೨೧೭ 

A Concise History of Science in 
India ೩೦೭ 

A Doll's House ೨೧೮ 

Albert Einstein—the Human Side 
೨೨ 

A Mathematician’s Apology ೫೧, 
೧೫೯ 

American Center Library ೨೯ 

American Mathematical Monthly 
೩೦೧ 

American Mathematical 
Transactions ೩೦೫ 

Anandavardhana ೮. N. ೧೨೦ 

Archimedes ೧೧೬, ೧೧೭ 

Asimov, Isaac ೧೧೭ 

Astronomiae Cometicae Synopsis 
೨೫೬ 

Astronomia Nova ೪೦ 

Astrophysical Journal ೨೨೦ 

Balakrishnan S. (Purasu) ೧೨೦ 

beauty ಸೌಂದರ್ಯ ೧೧೩ 

Beethoven, Ludwig Von ೧೧೫ 

Bohr, Niels ೧೧೬ 

Cartwright, Perry ೨೪, ೧೨೦ 

Chandra ೧೫, ೧೭, ೧೮, ೨೧-೨೪, ೨೯, 
೧೧೩-೧೧೫, ೧೧೯, ೧೩೪, ೧೪೫, ೧೪೯, 
೧೯೨, ೨೧೭, ೨೭೬, ೨೯೮ 

Chadrasekhar Limit 

೧೧೮, ೧೨೧ 

Chandrasekhar 6. ೧೧೩, ೧೧೪, ೨೩೭ 

Confidential C lerk ೬೨ 

Crossing the Dateline ೩೦೧ 

Current Science ೫೪, ೨೧೩, ೨೧೫ 

Deccan Herald ೨೯ 


೧೧೪, ೧೧೭, 


De Motu Corporum ೨೨೭, ೨೨೮ 

Dirac, Paul ೧೧೪ 

Eddington, Arthur ೧೧೫ 

Einstein, Albert ೧೧೪, ೧೧೬, ೧೧೭, 
೧೧೯, ೨೯೭ 

Einstein Lived Here ೧೧೪ 

E=mc’ 0, ೨೪೫, ೨೬೭, ೨೭೩ 

E =vh ೨೪೫ 

Essay on the Psychology of 
Invention in the Mathematical 
Field ೪೪ 

Euclid ೩೦೬ 

Faraday, Michael ೧೧೮ 

Fermi, Enrico ೧೧೯ 

Fowler R.H. ೨೩೭ 

fun ಉಲ್ಲಾಸದಾಯಕ ಕ್ರೀಡೆ, ಕೇಳಿ ೪೯ 

G ೨೪೪, ೨೭೦ 

Gamow, George ೧೧೭ 

Gauss, Johann Karl Friedrich ೧೧೭ 

Glass Bead Game ೬೦. ೬೨ 

Gresham’s Law ೧೧೭ 

h ೨೭೦ 

Harmonice Mundi ೪೦ 

Heisenberg, Werner ೧೧೭, ೧೧೯ 

Jeans, James ೧೧೫ 

Karen Blixen ೧೧೯ 

Karna ೧೧೬ 

Keats, John ೯೩ 

Lakshmana Rao 6. K. ೩೦೧, ೩೦೫ 

Leibniz, Gottfried Wilhelm ೧೧೮ 

Levenson’s Ten Commandments 
10 Parents ೧೧೧ 

Lubin ೩೦೩ 

Madhu Rao S.R. ೩೦೧, ೩೦೩ 

Mankutimmana Kagga ೧೧೫ 

Mansfied ೨೩೭ 


Mathematical Principles of 


೩೨೮ 


Natural Philosophy ೨೦೭, ೨೧೬ 
Men of Mathematics ೨೦೫ 
Morley’s theorem ೩೦೧ 
Morley, Frank ೩೦೩, ೩೦೬ 
Morley, Frank V. ೩೦೫-೩೦೭ 
Mysterium Cosmographicum ೩೯- 

೪೧ 
Narayaniengar M. T. ೩೦೩, ೩೦೭ 
Nathan, Otto ೨೨ 
Nature ೨೨೩ 
New Astronomy ೪೦ 
Newton and Michelangelo ೨೨೩ 
Newton, Isaac ೨೫, ೧೧೭-೧೧೯ 
Newton's Principia for the 

Common Reader ೨೦೮, ೨೩೬- 

೨೩೯, ೨೪೧, ೨೮೩ 
Oakley ಛಿ. E. ೩೦೬, ೩೦೭ 
On Ramanujan ೧೯೯ 
On reading Newton’s Principia at 

age past eighty ೨೦೬ 
On the Eve ೩೬ 
Pais, Abraham ೧೧೪ 
Panini ೧೧೬ 
Patterns of Creativity ೧೫೪ 
Penrose, Roger ೧೧೭ 
Philosophical Naturalis Principia 

Mathematica ೨೪೦ 
Physical Review ೨೨೦ 
pleasure ಸಂತೋಷ, ಸುಖಾನುಭವ ೫೦ 
Poincare, Henri ೧೧೩, ೧೧೪ 
Principia ೨೦೫, "೨೩೭ 
Principles of Mechanics ೧೩೭ 
Puttappa K. V. (Kuvempu) ೧೧೫ 
Radiative Transfer 20% 
Ramanujan, Srinivasa ೧೧೮ 
Ramaseshan S. ೧೨೦ 
rarify ೨೩೪-೨೩೬ 


ಸಪ್ತಸಾಗರದಾಚೆಟುಲ್ಲೋ . .. 


Sagan, Carl ೧೧೭ 

Satyanarayana M. ೩೦೩ 

Science and Scientific Attitude ೫೪ 

Scientific American ೧೧೭, ೧೯೨ 

Scientific Papers ೧೫೮ 

simplicity ಸಾರಳ್ಯ ೧೧೩ 

Sri Ramayana Darsanam ೧೧೫ 

Subrahmanya Chandrasekhar 
FR.S. ೨% ೩೨ 

Subrahmanyan Chandrasekhar 
೧೨೦ 

Subrahmanyan Chandrasekhar 
— Confronting the Final Limit 
೨೧೬ 

System of the World ೨೨೮ 

the beautiful ಸುಂದರತೆ ೧೧೩, ೧೭೩ 

The Hindu ೨೯ 

The Pursuit of Science : Its 
Motivations ೩೫ 

The Redemption of Tycho Brahe ೪೧ 

The Scientist ೨೪೬ 

The Sleepwalkers : a History of 
Man's Changing Vision ೩೭, ೩೮ 

The Theory of Sound ೧೫೮ 

The Traveler ೪೬ 

Thomas Aquinas ೧೧೨ 

Triveni ೨೯, ೩೦ 

Truth and Beauty ೧೬, ೨೧-೨೪, ೫೪, 
೨೩೪, ೨೩೫ 

Tyagaraja ೧೧೫ 

Unmasking Black Holes ೧೯೨ 

Valmiki ೧೧೬ 

Venkatachaliengar K. ೩೦೧, ೩೦೩, 
೩೦೭ 

Wali. Kameshwar C. ೧೧೩, ೧೧೬ 

Wordsworth, William ೨೯೭ 

7: ೨೪೪ 


ಸುಬ್ರಹ್ಮಣ್ಯನ್‌ ಚಂದ್ರಶೇಖರ್‌ (೧೯೧೦-೯೫) ಜಗತ್ತಿನ ವಿದ್ವದಾಕಾಶದಲ್ಲಿ 
ಪ್ರಜ್ವಲಿಸುತ್ತಿ ರುವಪ ಕ್ರಖರ ದೀಪ್ತಿಯ ನಕ್ಸತ್ರ. ಪ್ರಸಕ್ತ ಪುಸ್ತಕದ ಲೇಖಕ ? 

ನೆಲದ ಮೇಲಿನ ಇರಿ ಸೊಡರು ಮಾತ್ರ. ಆದರೆ ನಿಸರ್ಗದ ಚೋದ್ಯ : ಸೊಡರಿನ 
ಕುಡಿ ಚಾಚಿರುವುದು ಬಾನಿಗೆ, ಅರಿಲಿನ ಕಿಡಿ ಸಿಡಿಯುತ್ತಿರುವುದು ನೆಲಕ್ಕೆ 

ಇಲ್ಲಿಯ ಬೆಳಕಿನ ಕಣ ಅಲ್ಲಿಯ ಪ್ರಕಾಶಾರ್ಣವಕ್ಕೆ ತೆರಳಿ, ಅದರ ಕಿನಾರೆಯಲ್ಲಿ 
ಹೊರಳಿ, ಬೊಗಸೆ ತು೦ಬ ಕಪ್ಪೆಚಿಪ್ಪು ಹವಳದ ಚೂರು. ಮುಂತಾದವನ್ನು 
ಗೋಚಿ, ಮನೆಗೆ ಮರಳಿ, ಸಾವಕಾಶವಾಗಿ ಹಾಡಿರುವ ಗಾಥೆ ಈ ಪುಸ್ತಕ (ಪುಟ 
೨೮೦). ಪ್ರಕಾಶಾರ್ಣವದ ಪೂರ್ಣಾನ್ವೇಷಣೆ ? 9 


ಬದುಕು ಸಾ೦ತ-ಅನ೦ತಗಳ ಹಿಡಿವಾಟ ಆಗಿರಬಹುದೇ ? ಸಾಂತಕ್ಕೆ ಸದಾ 
ಅನ೦ತಗಾಮಿ ಆಗಿರಬೇಕೆ೦ಬ ಹ೦ಬಲ, ಅನ೦ತಕ್ಕಾದರೋ ಸಾ೦ತದಲ್ಲಿ ತನ್ನ 
ಬೀಜರೂಪವನ್ನು ಕಾಣಬೇಕೆಂಬ ಬಯಕೆ (ಪುಟ ೨೮೭ , ೨೮೮). ಸಾಂತ- 
ಅನ೦ತಗಳ ಸಂಧಿ ಬಿಂದುವನ್ನು ವರ್ತಮಾನ ಎ ನ್ನಬಹುದೇ ? 
ಸಪ್ತ ಸಾಗರದಾಚೆಂಯಿಲ್ಲೋ. .. ಇಂಥ ಒಂದು ವರ್ತಮಾನ ದೃ ಶ್ಯ. ಇದರ. 
. ಲೇಖಕ (ಜ್ಞಾತೃ) ಮತ್ತು ವಸ್ತು (ಜ್ಞೇಯ) ವಿಶ್ವ ದ.ಪಗಡೆ ಆಟದಲ್ಲಿ ಕೇಪಲ ದಾಳ 
ಗಳು. ಇವರು ಪರಸ ರ ಬೇಟಿ ಆದಾಗಿನ ಅನುಭವಸ್ಸುರಣವೇನು ? (ಪುಟ ೧೫೯) 

41 ತೇ ೫ ಜೀ 

ಮಡಿಕೇರಿಯ ಜಿ. ಟಿ. ನಾರಾಯಣರಾವ್‌ (೧೯೨೬) ಮದ್ರಾಸು . 
ವಿಶ್ವವಿದ್ಯಾಲಯದಿಂದ ಗಣಿತ ಎಂಎ ಪದವಿ ಪಡೆದು (೧೯೪೭), ಕಾಲೇಜ್‌ 
ಉಪನ್ಯಾಸಕರಾಗಿದ್ದು (೧೯೪೭-೬೯), ೧೯೬೯ರಲ್ಲಿ ಮೈಸೂರು ವಿಶ್ವವಿದ್ಯಾ 
ನಿಲಯದ ಆಹ್ವಾನ ಮನ್ನಿಸಿ ಕನ್ನಡ ವಿಶ್ವಕೋಶದ ವಿಜ್ಞಾನ ಸ೦ಹಾದಕರಾಗಿ ಸೇವೆ 
| ಸಲ್ಲಿಸಿ, ೧೯೮೬ರಲ್ಲಿ ನಿವೃತ್ತರಾದರು. ತರುವಾಯ ಪೂರ್ಣಕಾಲ ವಿಜ್ಞಾನ. 
ವಾಜ್ಮಯರಚನೆಯಲ್ಲಿ ಮಗ್ನರಾಗಿದ್ದಾರೆ. ಪ್ರಸಕ್ತ ಪುಸ್ತಕದ ಜೊತೆ ಓದ 
ಬೇಕಾದ ಇವರ ಇತರ ಮೂರು ಮುಖ್ಯ ಕೃತಿಗಳು : ಸುಬ್ರಹ್ಮಣ್ಯನ್‌ ಚಂದ್ರ 
ಶೇಖರ್‌ (೧೯೯೫), ಸೂಪರ್ನೋವಾ (೧೯೯೬), ಮತ್ತು ಕೃಷ್ಣ ವಿವರಗಳು 
(೧೯೯೭). (ನೋಡಿ ಪುಟ iv) 


ಅತ್ರಿ ಬುಕ್‌ಸೆ ಎಟರ್‌. 
೪ 'ರಾವತಿ ಕಟ್ಟ ಡ ಬಲ್ಮಠ. 
ಮಂಗಳೂರು ೫೭೫ ೦೦೧ 
ದೂರವಾಣಿ ೦೮೨೪ ೪೨೫೧೬೧, ೪೯೨೩೯೭ 


